ಕಾರಂತ ವಿಶೇಷಾಂಕ 


ಸಂಪುಟ 7 
ಸಂಚಿಕೆ 3 
ಜುಲೈ-ಸೆಪ್ಟೆಂಬರ್‌ - 1978 


map 


(. ಬ್ರ ಪ್ರಸಾರಾಂಗ 
(5 | ಬೆಂಗಳೂರು ಎಶ್ವವಿದ್ಯಾಲಯ, ಬೆಂಗಳೂರು 
ತಾಂ 


51101/1106; Kannada Quarterly of the Bangalore University, Bangalore 
Vol. 7. No.3, July-September 1978 


Chief Editor: Dr. ಆ, 5, Sivarudrappa 


ಪ್ರಧಾನ ಸಂಪಾದಕರು : 
= 
ಡಾ| ಜಿ. ಎಸ್‌. ಶಿವರುದ್ರಪ್ಪ 


\ 


ಸಂಪಾದಕರು : 


ಫ್ರೀ ಹಂಪ. ನಾಗರಾಜಯ್ಯ 
ಡಾ॥ ಎಸ್‌. ವಿದ್ಮಾಶಂಕರ 
ಡಾ| ಸೂರ್ಯನಾಥ ಕಾಮತ್‌ 


ವಾರ್ಷಿಕ ಚಂದಾ: ರೂ. 8-00 
ರೂ, 5-00 (ವಿದ್ಯಾರ್ಥಿಗಳಿಗೆ) 


ಆಜೀವ ಸದಸ್ಯತ್ವ : ರೂ. 100-00 
ಪ್ರಕಾಶಕರು: ಹೆಚ್‌, ಆರ್‌. ದಾಸೇಗೌಡ 
ನಿರ್ದೇಶಕರು, ಪ್ರಸಾರಾಂಗ 


ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 560 056 


ಪ್ರಸಾರಾಂಗ, ಬೆಂಗಳೂರು ವಿಶ್ವ ವದ್ಮಾಲಯ, ಬೆಂಗಳೂರು 560 056 


ಪರಿವಿಡಿ 


ಬಿಡುಗಡೆಯ ಸುದ್ದಿ (ಕವನ) 
ಸುಮತೀಂದ್ರ ನಾಡಿಗ್‌ 
ಕಾರಂತರ ಮೂಕಜ್ಜಿಯ ಕನಸುಗಳು : 
ಕೆಲವು ಮಾತುಗಳು 
ಡಾ| ಜಿ. ಎಸ್‌. ಶಿವರುದ್ರಪ್ಪ 


ಮೂಕಜ್ಜಿಯ ಕನಸುಗಳು : ಅದರ ವಿಶಿಷ್ಟತೆ 
ಕೆ.ವಿ. ನಾರಾಯಣ 


ಮೂಕಜ್ಜಿಯ ಕನಸುಗಳು : 
ಶೋಧನಾತ್ಮಕ ಕಾದಂಬರಿಯಾಗಿ 

ಕಿ. ರಂ. ನಾಗರಾಜ 

ಇ pS 9 ಇ ಹಗ 

ಮೂಕಜ್ಜಿಯ “ಅಮ್ಮ ವಸ್ತು ಪ್ರತಿನಿಧಿಯಾದ ಪ್ರಕ ತೆ 

ಸಿ. ವೀರಣ 

ಣ 

ಚೋಮನ ದುಡಿ : ಒಂದು ವಿವೇಚನೆ 

ಕೆ. ಜಿ. ಮಂಜುನಾಥ 


ಧರ್ಮರಾಯನ ಸಂಸಾರ ಒಂದು ಅನಿಸಿಕೆ 
ಬರಗೂರು ರಾಮಚಂದ್ರಪ್ಪ 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 
ಡಾ| ಎಸ್‌. ಎದ್ಯಾಶಂಕರ 


ಕಾರಂತ ಕಾರಂಜಿ (ಕವನ) 
ಮೊರಬದ ಮಲ್ಲಿಕಾರ್ಜುನ 


ನಾಣ್ಯಗಳ ಅಧ್ಯಯನ-ಕೆಲವು ವಿಚಾರಗಳು 
ಬಸವರಾಜ ಕಲ್ಲು ಡಿ 


ಶ್ರೀಮತಿ ಮೀರಾ ಚಕ್ರವರ್ತಿ 


Pa 


೨೦ತರರಾಷ್ಟ್ರೀಯ ಕಾನೂನೂ ಏನಾ? ಏಕೆ? 
ಎಂ. ಗುರುನಾಥ 


11 


24 


29 


34 


54 


೨6 


67 


74 


ಹ ಈ. FR ರ್ಚಾ್‌ 
ಸ 


ನ 
ನ 1 


ಇಮ್ಮಡಿ ಹರಿಹರ ಹಾಗೂ ಇಮ್ಮಡಿ ದೇವರಾಯ 
_-ಕೊನೆಯ ವರ್ಷಗಳು 
ಬಿ. ವಸಂತ ಶೆಟ್ಟಿ 


ನವ್ಯ ಉತ್ತ ರ (ಕವನ) 
ಸ್‌. ವೇಣುಗೋಪಾಲರಾವ್‌ 


ರೂಪಕ 
ಕೃಷ್ಣಪರಮೇಶ್ವರ ಭಟ್ಟ 
ಕೇಸಿ/ಕೇರಿ ರೂಪಗಳ ಲಕ್ಷಣವೇನು ) 
ಡಾ| ವಿ. ಶಿವಾನಂದ 
ಕ್ಷ, ಜ್ಞಗಳು ವರ್ಣಮಾಲೆಯಲ್ಲಿ ಹೇಗೆ ಸೇರಿಕೊಂಡುವು ? 9 
ಪಿ. ರಾಮಭಟ್‌ 34 
ನಾಳೆ (ಕವನ) 
ಎಂ. ಎನ್‌. ಜೈಪ್ರಕಾಶ್‌ 
ಅಮರತ 1 ಸಾಧ್ಯವೆ ) 
ಡಾ| ಡಿ. ಎಸ್‌. ಶಿವಪ್ಪ 
"115 ಜಾನಪದ ಕಿರುಕತೆಗಳು' 


ಪುಸ್ತಕವನ್ನು KR ಕುರಿತು 
ಡಾ॥ ಎಂ. ಚಿದಾನಂದಮೂರ್ತಿ 


ಲಂಕೇಶರ “ಸಂಕ್ರಾಂತಿ? 
ಒಂದು ಸಾಂಸ್ಕೃತಿಕ ಅಧ್ಯಯನ 
ಕೆ. ಮರುಳಸಿದ್ದಪ್ಪ 


ಸಮಾಜವಾದ ಮತ್ತು ಧರ್ಮ 
ಬಾಪು ಹೆದ್ದೂರಶೆಟ್ಟಿ 


ಮಂಥನ 


ಪಂಪನ ಒಂದು ಪದ್ಯ ದ ಟಿಪ್ಪ ಣಿ: 
ಸಾಧನೆ, ಸಂಪುಟ 65 ಸಂಚೆ3 4ರಲ್ಲಿ ಶ್ರಕಟವಾದ 


a 


ಮಂಥನ, ಪುಟ 165. ಒಂದು ಪ್ರತಿಕ್ರಿಯೆ 
ಎಚ್‌. ವಿ. ಶ್ರೀನಿವಾಸ ಶರ್ಮ 

“ವಿರೂಪಾಕ್ಷ ಸ್ತುತಿ”. ಕತೃತ್ವ ವಿಚಾರ 
ಎಸ್‌. ಶಿವಣ್ಣ 


| ಸ ಒಂದು ಪಾಠಾಂತರ ಸ 
ಆ APA ಭ್ಯ a ‘ye ಭ್ಯ. RE 1 ಕ 


ೆ 


Oo 
1D | 
(ಎ £. 
ಟಿ D 
ಗ 
ಕಾ 
೧ ಸ 
1 ವ 
(© sy 
(೨ ಕೆ 
13 ಸ್ಸ 
4ರ fe 
HB 
K ೧ 
ತ! } € ೯ 
(೨ ( 
೨ 
(3 Nd 
ಜತೆ 
3 (ತಿ 


ಬಿ ಡುಗಡೆಯ ಸುದ್ದಿ 


ಸುಮತೀಂದ್ರ ನಾಡಿಗ್‌ 


ಗಗನದ ಕುಸುಮವ ಕಂಡಂತಾಯಿತು 
ಸ್ಪಾ ತಂತ್ರ $ದ ಸಾಧ್ಯತೆ ಕಂಡಾಗ 
ಬೆಂದನೆಲಕೆ ಮಳೆ ಬಂದಂತಾಯಿತು 
ಬಿಡುಗಡೆ ಸುದ್ದಿಯು ಬಂದಾಗ 


ದುಃಸ್ವಪ್ನದ ಒತ್ತುಗ ಎದೆಯಿಂದಿಳಿಯಿತು 
_ ಉಸಿರಿಗೆ ಅಡೆತಡೆಯಿಲ್ಲ, | 

ಕಳಚಿಬಿದ್ದವೋ ಬಾಯಬೀಗಗಳು 

ಸದ್ಯ ರಾಕ್ಷಸರ ಭಯವಿಲ್ಲ. 


ಬೇರು ಬೇರಿಗೂ ತಂಪು ಹರಿಯಿತು 
ಮರುಕಳಿಸಿತು ಅಹ್ಕ ಜೀವರಸ 
ಟೊಂಗೆಟೊಂಗೆಗೂ ಹೊಸ ಕಾರ್ಯಕ್ರಮ 
ಮೊಳಕೆಯ ಜಾತ್ರೆಯ ಉಲ್ಲಾಸ. 


ಹಗಲೆಲ್ಲಾ ಮಳೆಬಿಲ್ಲ ಬಣ್ಣಗಳು 
ಅವಿರತ ಕಾರ್ಯಕಲಾಪ 

ಇರುಳಲಿ ಮಿರಿವಿಂರಿ ನಕ್ಷತ್ರದ ಹೊರೆ 
ಬೆಳುದಿಂಗಳ ಮುಖಗಳ ಸಲ್ಲಾಪ. 


ಕಾರಂತರ ಮೂಕಜ್ಜಿಯ ಕನಸುಗಳು': ಕೆಲವು ಮಾತುಗಳು 


ಜಿ. ಎಸ್‌. ಶಿವರುದ್ರಪ್ಪ 


ಪಶ್ಚಿ ಮ ಘಟ್ಟಗಳಲ್ಲಿ ಹುಟ್ಟುವ ಹೊಳೆಗಳಂತೆ ಕಾರಂತರ ಸ ಸೃಜನಸಾಮರ್ಥ್ಯ. 
ಅದು ನಕಿಂತರವಾಗಿದೆ, ಸಮ ್ರಿದ್ವವಾಗಿದೆ, ವೆ ೈವಿಧ್ಯ ಮಯವಾಗಿದೆ. ಅದು 
ಅವರ ಕೃತಿಗಳ ಮೂಲಕ ನಿಶ್ಚಿ ತವಾದ ಎತ್ತ ರವನ್ನು ಕಾಯ್ದು ಕೊಂಡು ಬಂದಿದೆ. 


ಕಾರಂತರು ಬದುಕಿನ ಸಮಸ್ಮ ಅನುಭವಗಳಿಗೆ ತಮ ನ್ನು ee 
ಅದರ ಸಂಘರ್ಷಗಳಿಂದ ಬೆಳೆದವರು. ಅದರ ವಾಸ್ತವಿಕ ಅನುಭವವೇ ಅವರ 
ಪಾಲಿಗೆ ಒಂದು ಪುಸ್ತಕ. ಅತ್ಯಂತ ಪ್ರಾಮಾಣಿಕತೆಯಿಂದ, ಸತ 
ಬದುಕಿನೊಂದಿಗೆ ತಮ ನ್ನು ತೊಡಗಿಸಿಕೊಂಡವರು ಅವರು. ಈ ವಾಸ್ನವದ 
ನೆಲೆಯಮೇಲೆ ಗಟ್ಟಿ ಗ ನಿಂತು, ಅದರೊಳಗಿನ ಹಾಗೂ ಅದರಾಚೆಯ 
ಗಳನ್ನು ಅನ್ವೇಷಿಸಿದವರು. 


ಯಾರೋ ಸಿದ್ಧ ಪಡಿಸಿ ಇರಿಸಿದ ತೀರ್ಮಾನಗಳಿಂದ ಬದುಕನ್ನು ಒಪ್ಪಿ ಕೊಳ್ಳ ಲು 
ಅಥವಾ ಅಳೆಯಲು ಹೊರಟವರಲ್ಲ; ಅಥವಾ ಬದುಕನ್ನು ಯಾವುದೇ ಸಿದ್ದ 
ತೀರ್ಮಾನಗಳಿಗೆ ಒಳಪಡಿಸಲು ಹೊರಟವರೂ ಅಲ್ಲ. ಾಇಗೆಯೇ ತಾನು ಕಂಡು 
ದಷ್ಟೇ ಸತ್ಯ, ಇದಲ್ಲದೆ ಬೇರೆಯದು ಇಲ್ಲ ಎಂಬ ಧೋರಣೆಯವರೂ ಅಲ್ಲ. ಈ 
ಬಗೆಯ ತೆರೆದ ಮನಸ್ಸಿನಿಂದ, ಸಂಪ್ರದಾಯದ ಗೆರೆಯಾಚೆ ನಿಂತು ಬದುಕನ್ನು 
ಅರ್ಥಮಾಡಿಕೊಳ ಲು, ಅರ್ಥಮಾಡಿಕೊಡಲು ಪ ಶ್ರಯತ್ಲಿಸಿದ "ಪ್ರಯೋಗ ಪರಿಣತ 
ಮತಿ'ಗಳು ಕಾರಂತರು. ಇದು ಕಾರಂತರ ವೆ ಟಚಾರಿಕತೆಯ ನೆಲೆಗಟ್ಟು. 


ಈ ಒಂದು ತಾತ್ವಿಕ ಹಿನ್ನೆಲೆ ಅವರ "ಹುಚ್ಚು ಮನಸ್ಸಿನ ಹತ್ತು ಮುಖಗಳು” 
_ "ಗ್ನಾನ “ಬಾಳ್ವೆಯೆ ಬೆಳಕು' "ಬಿಡಿ ಬರೆಹಗಳು'. ಇತ್ಯಾದಿಗಳಲ್ಲಿ ಕಾಣಿಸಿಕೊಂಡಿದೆ. 
ಆದರೆ ಕನ್ನ ಡಕ್ಕೆ ಮೂರನೆಯ ಬಾರಿಗೆ, ಭಾರತೀಯ ಜಾ ನಪೀಠ ಪ ಪ್ರಶಸ್ತಿ ಯನ್ನು, 
ಪೂರ್ಣ ಪ ಸ ಮಾಣದಲ್ಲಿ ಕಾರಂತರು ಗೆದ್ದು ಕೊಳ್ಳೆ ಲು ಕಾರಣವಾದ “ಮೂಕಜ್ಜಿ ಯ 
ಕನಸುಗಳು” ಎಂಬ ಪ್ರಸ್ತುತ ಕಾದಂಬರಿಯ ನಿಲುವು, ಮುಖ್ಯವಾಗಿ ಅವರ 
*ಬಾಳೆಯೆ ಬೆಳಕು” (1945) ಎಶಿಬ ಕೃತಿಯಲ್ಲಿ ಸಿದ ವಾದದ್ದು. = 
ಕಾದಂಬರಿಯ ಪುಟ ಪುಟಗಳಲ್ಲಿ "ಬಾಳ್ವೆ ಯೆ ಬೆಳಕು' ಎಂಬ ಕೃತಿಯ ವಿಚಾರದ ಎಳೆ 
ಎಳೆಗಳನು ಸ ಯಾರಾದರೂ ಗುಡ ಬಹುದು. 


ಕಾರಂತರ "ಮೂಕಜ್ಜಿಯ ಕನಸುಗಳು' : ಕೆಲವು ಮಾತುಗಳು 3 


p "ಮೂಕಜ್ಜಿ ಯ ಕನಸುಗಳು” ಒಂದು ವಿಶಿಷ್ಟರೀತಿಯ ಕಾದಂಬರಿ. ಒಂದು 
ಜನಾಂಗದ ಸಾಪ ಹಿಕ ಸ ಎತಿಪರಂಪರೆಗೆ ಮಾಧ್ಯ ಮವಾಗುವಂಥ ಪಾತ ತ್ರವೊಂದರ 
ನಿರ್ಮಿತಿಯ ಮೂಲಕ, ಕಾರಂತರು, ಇದೇ ಮಾನವ ಜನಾಂಗದ ಇತಿಹಾಸವನ್ನು 
 ಪುನಾರಚಿಸಿ (reconstruct) ದ್ದಾ ರೆ. ಮೂಕಜ್ಜಿಯ “ವರ್ತಮಾನ” ನಮ್ಮ ನಿಮ್ಮ 
# ದರಂತೆ ಗತಕಾಲದ ಸಂವೇದನೆಯಿಲ್ಲದ ವರ್ತಮಾನ ಅಲ್ಲ, ವರ್ತಮಾನದ 
| KF ಯಾವೊಂದು ವಸ್ತುವೂ ಆಕೆಗೆ ಗತಕಾಲದ ಅಥವಾ ಇತಿಹಾಸದ ಗವಾಕ್ಷಗಳಾಗುತ್ತ, 
ಇಡೀ ಮಾನವ ಜನಾಂಗದ ಏಳುಬೀಳಿನ ಸ ಸಂಗತಿಗಳನ್ನು ಕಣ್ಣೆದುರಿಗೆ ಕಾಣಿಸ ತ್ತವೆ. 
ಜು ಕ ಅವಳಂತೆಯೆ, ಗತಕಾಲದ ಬಗ್ಗೆ ಆಸಕ್ತನಾದ, ಅವಳ ಮೊಮ್ಮಗ ಸುಬ್ಬರಾಯನು 
Ny ಸ ತಂದು ಕೆ ಗೆ ಕೊಡುವ ಒಂದೊಂದು ವಸ್ತುವೂ-ಕಲ್ಲೋ, ಕವಡೆಯೋ, ಎಲುಬಿನ 
ತ್ಸ ತುಂಡೋ, ಕಂಚಿನ ವಿಗ್ರಹವೋ-, ಅಕೆ ಕ ಗೆ ತೆಗೆದುಕೊಂಡ ಒಡನೆಯೇ, ಆಕೆಯ 
a ಒಳ ತಿಳಿವಿಗೆ ಗತ ಇತಿಹಾಸವನ್ನು ಸುರುಳಿ ಬಿಚ್ಚ ತೊಡಗುತ್ತವೆ. ಅಷ್ಟೆ ನ, ಅಲ್ಲ 
_ ಆಕೆಗೆ, ವರ್ತಮಾನದ ಪರಿಸರದ ವ ವ್ಯ 5 ಗಳ "ಭೂ 'ವನ್ನು ಹಾಗೂ ಅಂತರಂಗವನ್ನು 
ತಿಳಿಯುವ ಸಾಮರ್ಥ್ಯ ವಿದೆ. ಇಂದ ಒಂದು ವಿಲಕ್ಷಣವಾದ ಪಾತ್ರನಿರ್ಮಾಣದ 
ಮೂಲಕ ಕಾರಂತರು "ನಾಲ್ಕ ಆದು ಸಾವಿರ ವರ್ಷಗಳಿಂದ ಹರಿದುಬಂದ "ಸ ಷ್ಟಿ 
ಸಮಸ್ಯೆ'ಯೊಂದನ್ನು ನುಡಿಸಲು ಇಲ್ಲಿ ಯತ್ನಿಸುತ್ತಾರೆ.?'' 


8 ಇಲ್ಲಿ ಮುಖ್ಯವಾಗಿ ಎರಡು ಪ್ರಶ್ನೆಗಳು ಉದ್ಭವಿಸುತ್ತವೆ. ಒಂದು, ಕಾರಂತರು 

4 ತಮ್ಮ ವೆ ೈಚಾರಿಕತೆಯ ಅಭಿವ್ಯಕ್ತಿಗೆ ಉದ್ದೇಶಪೂರ್ವಕವಾಗಿಯೇ ಮೂಕಜ್ಜಿಯ 
ಪಾತ್ರವನ್ನು ನಿರ್ಮಾಣಮಾಡಿಕೊಂಡು, ಆ ಪಾತ್ರದ ಮೂಲಕ ತಾವೇ ಮಾತಾಡು 
ವಂತೆ ತೋರುತ್ತದೆಯಲ್ಲವೆ? ಇದರೆ ಜತೆಗೆ ಮೂಕಜ್ಜಿ ಯಂಥ ವ್ಯಕ್ತಿ $ಿಗಳು ಇರು 
ವುದು ಅಸಂಭವ ಎಂದು ತೋರುವುದಲ್ಲವೆ? 


ಎರಡನೆಯದು ಈ ಮೂಕಜ್ಜಿ ಯಾವುದಾದರೊಂದು ವಸ್ತುವನ್ನು ಮುಟ್ಟಿ 
ದರೆ, ಆಕೆಗೆ ಅದರ ಇತಿಹಾಸವೇ ಕಾಣತೊಡಗುತ್ತದೆ. ಆಗ ಆಕೆ ತನಗೆ ತಾನೇ 
ಅದನ್ನು ಕುರಿತು ಮಾತನಾಡತೊಡಗುತ್ತಾಳೆ. ಆದರೆ ಇದಲ್ಲದ ಬೇರೆಯ 
3 ಬದುಕಿನ ಸಂದರ್ಭಗಳಲ್ಲಿ ಅವಳು ಅತ್ಯಂತ ಆಧುನಿಕ ಪ್ರಖರ ವಿಚಾರವಂತಳಂತೆ, 
8. ದೇವರನ್ನು ಕುರಿತು, ಧರ್ಮವನ್ನು ಕುರಿತು ತೀರಾ ಹೊಸತಾಗಿ ಮಾತನಾಡುತ್ತಾಳೆ. 
... ಈ ಎರಡೂ ಬೇರೆಬೇರೆಯೆ ಅನ್ನಿಸುತ್ತದೆಯಲ್ಲವೆ? ಇತಿಹಾಸವನ್ನು ಕುರಿತ 
ಅವಳ, *ಕಾಣ್ಕೆ'ಗೂ, ಮತ್ತು ಅವಳು ಸಂಪ್ರದಾಯದ ಗೆರೆಯಾಚೆ ನಿಂತು ಮಾಡುವ 
ವಿಚಾರಕ್ಕೂ ಸಂಬಂಧವನ್ನು ಕಲಿ ) ಸುವುದು ಹೇಗೆ? ಎರಡನೆಯದು, ಮೊದಲನೆಯ 
ದರ ಪರಿಣಾಮವೆ ಅಥವಾ ಅವೆರಡೂ ಬೇರೆ ಬೇರೆಯೆ; ? 

1, ಮೂಕಜ್ಜಿಯ ಕನಸುಗಳ ಮುನ್ನುಡಿಯೆಲ್ಲಿ. ಪುಟ, ಸ; 


[ae 


4 ಸಾಧನೆ ' 


ಮೊದಲ ಪ್ರಶ್ನೆಗೆ ಉತ್ತ ರವನ್ನು ಹೇಳಿಕೊಳ ಬಹಂದಾದರೆ, ಕಾರಂತರು 
ತಮ್ಮ ವೈ ಚಾರಿಕತೆಯ ಅಭಿವ್ಯಕ್ತಿ ಕೆಗೆ "ಮೂಕಜ್ಜಿ'ಯಂಥ ವಿಲಕ್ಷಣವಾದ ಪಾತ್ರ 
ವೊಂದನ್ನು. ನಿರ್ಮಾಣಮಾಡಿಕೊಂಡಿದ್ದಾ ರೆ ಎನ್ನು ಸ ಪುದೇನೋ ನಿಜವೆ. ಜ್ಯೂ 
ಕಲಾವಿದ ಮಾಡುವಂಥ ಕೆಲಸವೇ ಈದು. ಆಧು ಈ ಕಾರಣದಿಂದ ಮೂಕಜ್ಜಿ 
ಯಂಥವರು ಇಲ್ಲ ಅಥವಾ ಇರುವುದಿಲ್ಲ ಎಂದೇನೂ ನಿಷ್ಟ ನ ನ್ನವಾಗುವುದಿಲ್ಲ. 
ಮೂಕಜ್ಜಿ ಯಂಥವರ ಇರುವಿಕೆಗೆ ಮನಸ್‌ಶಾಸ್ತ್ರ ತಕ್ಕಷ್ಟು ದಾಖಲೆಗಳನ್ನು ಕೊಡ 
ಬಲ್ಲದು... ಮನುಷ್ಯ ನ ಮನಸ್ಸಿಗೆ ಯಾವ ಯಾವ ತ್‌ ಶಕಿ ಸಾಮರ್ಥ ಗಳಿವೆ 
ಎನ್ನುವುದನ್ನು ಇನ್ನೂ ಮನಸ್‌ಶಾಸ್ತ_ ಸಂಪೂರ್ಣವಾಗಿ ಕಂಡುಕೂಳ್ಳೆಲು ಸಾಧ್ಯ 
ವಾಗಿಲ್ಲ; ಬಹುಶಃ ಸಾಧ್ಯವಾಗುವುದೂ ಇಲ್ಲ. ಮೂಕಜ್ಜಿಯಂಥ, ಶುದ್ಧ, ಮುಗ್ಧ 
“ಗ್ರಾಹಕರು” ಇರುವುದಾದರೆ, ಹೀಗೆ ವಾಸ್ತವತೆ, ತನ್ನ ಆಚೆಯದನ್ನು ತೆರೆಯುವುದು 
ಅಸಾಧ್ಯ ವೇನಲ್ಲ. ಆಕೆಗೆ ವ್ಯ ವಹಾರಿಕ ಜಗತ್ತಿನೊಂದಿಗೆ ತಪ್ಪಿ ದ ಸಂಪರ್ಕರಾಹಿತ್ಯ, 
ತನ್ಮೂ ಚ ಅಕೆಗೆ ಪ್ರಾಪ ವಾದ ತೀವ್ರವಾದ ಏಕಾಂತತೆ ಮತು. ಎಳೆಯ 
ಟೋ ಏನೋ ಕಗ ವಸ್ತುಗಳಾಚೆಯ ಸಂಗತಿಗಳು ಕಾಣಿಸತೊಡಗುವಂಥ 
ಒಂದು ಸಂವೇದನಾ ಸಾಮರ್ಥ್ಯ ಇವುಗಳ ಹಿನ್ನೆಲೆಯನ್ನು ಕಲಿ ) ಸುವುದರ ಮೂಲಕ 
ಇಂಥ ಒಂದು ವ್ಯ ಕ್ರಿ. ಇರುವುದು ಸಂಭಾವ್ಯ ವನ್ನು ವಂತೆ ಕಾರಂತರು ಚಿತ್ರಿ ಸಿದ್ದಾ ರೆ. 
ಇಂಥ ವ್ಯ ಕಿ ,ಗಳಿರುವುದು ಸಾಧ್ಯ ವೆ ಎಂಬ ಕೆ ಬರು ಕೇವಲ ವಾಸ್ತ ವವಷ್ಟೆ 
ಸತ್ಯ ಮದು ತಿಳಿದವರಿಗೆ, ಆದರೆ ವಾಸ್ತವ ಹಾಗೂ ಅವಾಸ್ತವ ಇವೆರಡರ ಭೇದ 
ತೀರ ಕಡಿಮೆ ಎಂಬುದನ್ನು ಅರಿತವರಿಗ್ಲ. ಈ ಕಾದಂಬರಿಯ ಪಾತ್ರವಾದ 
ಸುಬ್ಬರಾಯ ಹೀಗನ್ನುತ್ತಾನೆ: “ನನಗೆ ವಾಸ್ತವಿಕ ಜೀವನ ಅವಾಸ್ತವಿಕವಾಗಿ 
ಕಾಣುತ್ತದೆ. ಅವಾಸ್ತವಿಕತೆ ವಾಸ್ತವಿಕವಾಗಿಯೂ ಕಾಣುತ್ತದೆ. ಇವೆರಡರೊಳ 
ಗಣ ಮೇರೆ, ಅಂತರ ಬಹಳ ಕಡಿಮೆ._ಎನಿಸುತ್ತದೆ.3?2 


, ಇನ್ನು ಎರಡನೆಯ ಪ್ರಶ್ನೆ ಎಂದರೆ, ಅವಳ ಅತೀಂದ್ರಿಯ ಸಾಮರ್ಥ್ಯ ದ 
“ಕಾಣೈೆ'ಗೂ, ಅದರ ಸ್ವಗತ “bis `ನಿರೂಪಣೆಗೂ, ಮತ್ತು ಅದರಿಂದ ಬೇರೆ 
ಯೆಂಬಂತೆ ತೋರುವ Lae ವೆ ೈಚಾರಿಕ ಸ ಸರಣಿಗೂ ಸಂಬಂಧ ಹೇಗೆ- ಅನ್ನು ವುದು. 
ಬಹುಶಃ ಸಂಬಂಧವನ್ನು ಕಲ್ಪಸಬಹುದೇನೋ. ಕಾರಂತರು ಈ ಎರಡು ಕಿ ಯಗಳ 
ಮೂಲಕ ಬಹು ಮುಖ್ಯವಾದ ಸಂಗತಿಯನ್ನು ಎತ್ತಿಹಿಡಿದಿದ್ದಾ ರೆ. ಅದೆಂದರೆ, 
- ಕೇವಲ ನಂಬಿಕೆಗಳನ್ನು » ಮುಂದುವರಿಸಿಕೊಂಡು ಬದುಕುವವರಿಗೂ ಮತ್ತು ನಂಬಿಕೆ 
ಗಳ ಹಿಂದಿರುವ ವಾಸ್ತವ ಚಾರಿತ್ರಿಕ ಸಂಗತಿಗಳನ್ನು ಕಂಡವರಿಗೂ ವ್ಯತ್ಕಾಸವಿದೆ 
ಎನ್ನು ವುದು. ಮೂಕಜ್ಜಿ ಗೆ ಬದಂಕು ಕಾಣಿಸುವುದು" ಕೇವಲ ಪರಂ ಹುದೆ 
ನಂಬಿಕೆಗಳ ಸರಣಿ ಎಂದಲ್ಲ ; ಅದು ನಂಬಿಕೆಗಳಿಗೆ ಹಿನ್ನೆಲೆಯಾದ ವಾಸ್ತವ ಚರಿತ್ರೆ 


2. ಮೂಕಜ್ಜಿಯ ಕನಸುಗಳು; ಪ್ರು ೧೪, 


ಕಾರಂತರ "ಮೂಕಜ್ಜಿ ಯ ಕನಸುಗಳು' : ಕೆಲವು ಮಾತುಗಳು 5 


ಯಾಗಿ. ಕೇವಲ ನಂಬಿಕೆಗಳನ್ನು ಹಿಡಿದು ಬದುಕುವವರಿಗೆ, ಅದರ ಇತಿಹಾಸದ 
| ಬಗ್ಗೆ ಆಸಕ್ತಿಯಿಲ್ಲ; ಅದರ ಬದಲು ಭಯವಿದ್ದರೂ ಇರಬಹುದು. ನಂಬಿಕೆಗಳನ್ನು 
ಅವಿಚಾರಿತವಾಗಿ ಅವಲಂಬಿಸಿದ ಬಹು ಜನಕ್ಕೆ ಅದರ ಬೇಕುಗಳನ್ನು ಅಲುಗಿಸುವಂಥ 
ವರಬಗೆಗೂ ಭಯ. ಹೀಗಾಗಿ ಅಂಥ ಬಹುಸಂಖ್ಯಾತರು ನಾನಾ ಕಾರಣಗಳಿಂದಾಗಿ 
| ತಮ್ಮ ಪರಂಪರಾಗತವಾದ ನಂಬಿಕೆಗಳನ್ನು ಪ್ರಶ್ನಿಸಲು ಹೋಗುವುದಿಲ್ಲ. ಆದರೆ 
ಮೂಕಜ್ಜಿಗೆ, ಈ ಎಲ್ಲ ನಂಬಿಕೆಗಳು ರೂಪುಗೊಂಡ ಬಗೆಯ ಚಾರಿತ್ರಿಕ ಹಿನ್ನೆಲೆ 
ಕಣ್ಣಿಗೆ “ಕಾಣು'ವುದರಿಂದ ಈ ನಂಬಿಕೆಗಳೆಲ್ಲ ಎಷ್ಟೊಂದು ಹುಸಿ ಅನ್ನು ವುದು ತನಗೆ 
ತಾನೇ ಸ್ಪಷ್ಟವಾಗುತ್ತದೆ. ತತ್ಪರಿಣಾಮವಾಗಿ ಅವಳಾಡುವ ಮಾತು ಅತ್ಯಂತ 
ಆಧುನಿಕ ವೈಚಾರಿಕ ದೃಷ್ಟಿಯದಾಗಿ ಕಾಣುತ್ತದೆ. ಅವಳ ಪಾಲಿಗೆ ದೇವರೋ 
ಮತ್ತೊಂದೋ ಹೇಗೆ ಮಾನವನ ಆಚರಣೆಗಳಲ್ಲಿ, ವಿಧಿಗಳಲ್ಲಿ ರೂಪುಗೊಂಡಿತೆಂಬು 
ದರ ಇತಿಹಾಸ ಅವಳ ಅತೀಂದ್ರಿಯ ಸಾಮರ್ಥ್ಯದಿಂದ ಗೋಚರಿಸುತ್ತದೆ; 
| ಹಾಗೆಯೇ ಮಾನವ ಜೀವನದ ವೆ ಭವ ಅಟ್ಟ ಶ್ರಹಾಸಗಳ ಎಫಲತೆಯನ್ನು ಕಾಣಂವ 
ಈಕೆಗೆ ನಮ್ಮ ವರ್ತಮಾನದ ಅಹಂಕಾರ. .ವಿಲಾಸಗಳು ಎಷ್ಟೊಂದು ಪೊಳ್ಳು ಸ 
ಎಂಬುದೂ ತಿಳಿಯುತ್ತದೆ. ಒಂದರ್ಥದಲ್ಲಿ ನಿಜವಾದ ತತ್ತ್ವಜ್ಞಾನದ ಅಥವಾ 
ಪರಿಣತಿಯ ನಿಲುವು ಇದು. ಒಟ್ಟಿನಲ್ಲಿ ಮನುಷ್ಯನ ಅನಂತ ಕಾಲದ ಇತಿಹಾಸದ 
ಹಿನ್ನೆ ಲೆಯಲ್ಲಿ ವರ್ತಮಾನವನ್ನು ಇಟ್ಟು ನೋಡುವುದನ್ನು ಕಲಿಯದ ಹೊರತು 
ನಾವು ಬದುಕನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳ ಲಾರೆವು ಮತ್ತು ನಿಜವಾದ ವಿಚಾರ- 
ವಿವೇಕ ನಮ್ಮಲ್ಲಿ ನರದು. 


"ಮೂಕಜ್ಜಿಯ ಕನಸಂಗಳಂ' ಈ ಹತ್ತು ವರ್ಷಗಳಲ್ಲಿ ಕಾರಂತರು ಬರೆದ ಅತ್ಯಂತ 
ಶ್ರೇಷ್ಠವಾದ ಕಾದಂಬರಿಯೇನೂ ಅಲ್ಲ. ಆದರೆ ಅದೊಂದು ವಿಶಿಷ್ಟವಾದ 
ಕಾದಂಬರಿ ಎಂಬುದು ನಿಜ. ಅವರ “ಅಳಿದಮೇಲೆ' "ಮೈಮನಗಳ ಸುಳಿಯಲ್ಲಿ? 
"ಕೇವಲ ಮನುಷ್ಯರು' ಈ ಕಾದಂಬರಿಗಳಿಗಿರುವ ಒಂದು ಸಾವಯವತೆ ಹಾಗೂ 
ಬಿಗಿ ಇದಕ್ಕಿಲ್ಲ. ಆದರೆ ಮಾನವ ಜನಾಂಗದ ಚರಿತ್ರೆಯ ಒಳನೋಟವನ್ನು 
ಕಾಣಿಸುತ್ತಾ, ಪರಂಪರಾಗತವಾಗಿ ಬಂದಿರುವ ನಂಬಿಕೆಗಳನ್ನು ವೈಚಾರಿಕ ಚಿಕಿತ್ಸೆಗೆ 
ಒಳಗುಪಡಿಸುವ ಮತ್ತು ಪರಂಪರೆಯಲ್ಲಿ ಬೇರೂರಿದ ನಂಬಿಕೆಗಳ ಬುಡವನ್ನೆ 
ಅಲ್ಲಾಡಿಸುವ ಈ ಕಾದಂಬರಿ, ಕಾರಂತರ ಕಾದಂಬರಿಗಳಲ್ಲಿಯೆ ತೀರಾ ವಿಶಿಷ್ಟ 
ವಾದದ್ದು. ಈ ಕಾದಂಬರಿ ಪ್ರಕಟವಾಗಿ ಆಗಲೇ ಹತ್ತು ವರ್ಷಗಳಾಗಿದ್ದರೂ, ಈ 
ಕಾದಂಬರಿಯ ಪಾತ್ರವಾದ "ಮೂಕಜ್ಜಿ 'ಯ ನಡವಳಿಕೆಯನ್ನು ಕುರಿತು, ಈ ದೇಶದ 
ಯಾವ ಮನಸ್‌ಶಾಸ್ತ್ರ ಜ್ಞ ರ ಗಮನವೂ ಹರಿಯದೆ ಇರುವುದು ಅಶ್ವ ರ್ಯದ ಸಂಗತಿ 
ಯಾಗಿದೆ. ವಿವಿಧ ಜ್ಞಾನದ ಶಾಖೆಗಳಲ್ಲಿ ಕೆಲಸಮಾಡುವ ಬು ದ್ಧಿ ವಂತರು, ಸಾಹಿತ್ಯ 


ಸ ಘಿ ಚ ad ದ್‌್‌ 8 « ke 
ಸ | ವನ್ನು ತಮ್ಮ ತಿಳಿವಿನ ದೃಷ್ಟಿಯಿಂದ ಅಧ್ಯಯನಕ್ಕೆ ಒಳಗುಪಡಿಸದೆ ಇರುವ ಶ್ಯ 


6 ಸಾಧನೆ 


ತಾಟಸ್ಥ್ಯ, ವಿಲಕ್ಷಣವಾಗಿದೆ. ಸಾಹಿತ್ಯ ಎಂಬುದಂ ಕೇವಲ ಸಾಹಿತ್ಯಾಸಕ್ತರೆಂಬ 
ವರ್ಗದವರಿಗೆ ಸಂಬಂಧಿಸಿದ್ದೆಂಬಂತೆ, ಆದಕಾರಣ ಅದಕೂ ಸ ತಮಗೂ ಸಂಬಂಧ | 
ವಿಲ್ಲವೆಂಬಂತೆ, ಬೇರೆ ಬೇರೆಯ ಶಾಖೆಯ ಪರಿಣತರು ತಿಳಿಯುತ್ತ ಬಂದಿದ್ದಾರೆ. 
ಹೀಗಾಗಿ ನಿಜವಾದ ವಿಮರ್ಶಕನ ಜವಾಬ್ದಾ ರಿ ಹೆಚ್ಚಾಗಿದೆ, ಅಲ್ಲದೆ ಸಾಹಿತ್ಯ ವಿಮರ್ಶಕ 
ಬೇರೆ ಬೇರೆಯ ಜ್ಞಾನದ ಶಾಖೆಗಳ ತಿಳಿವಿನಿಂದ ತನ್ನನ್ನು ತಾನು ಸಿದ್ಧ ಪಡಿಸಿಕೊಳ್ಳ 
ಬೇಕಾಗಿದೆ. ಹಾಗಾದಾಗ ಮಾತ್ರ ನಮ್ಮಲ್ಲ ಸಮಗ್ರವಾದ ವಿಮರ್ಶೆ ಬೆಳೆದೀತು. 
ಈ ಹಿನ್ನೆಲೆಯಲ್ಲಿ ಹೇಳಬಹುದಾದ ಮಾತೆಂದರೆ, ಕಾರಂತರಂಥವರ ಕಾದಂಬರಿಗಳನ್ನು 
ಕುರಿತು ವಿಮರ್ಶೆಮಾಡುವವರಿಗೆ ಕೇವಲ ಸಾಹಿತ್ಯಕವಾದ ಸಿದ್ಧತೆ ಮಾತ್ರ ಸಾಲದು. 


ಮೂಕಜ್ಜಿ ಯ ಕನಸುಗಳು. ಅದರ ಎಶಿಷ್ಟತೆ 


ಕ್ಕಿ 


ಕೆ.ವಿ. ನಾರಾಯಣ 


ಡಾ। ಕೋಟ ಶಿವರಾಮ ಕಾರಂತರಿಗೆ ಈ ಬಾರಿಯ ಭಾರತೀಯ ಜ್ಞಾ ನಪೀಠ 
ಪ್ರಶಸ್ತಿ ದೊರಕಿದೆ. ಕಳೆದ ದಶಕದ ಭಾರತೀಯ ಭಾಷಾ ಸಾಹಿತ್ಯಕೃತಿಗಳಲ್ಲಿ 
ಅತ್ಯುತ್ತಮವಾದುದೆಂದು, 1968 ರಲ್ಲಿ ಅವರು ಬರೆದು ಪ ರ್ರ ಕಟಿಸಿದ "ಮಂಕಿ ಯ 
ಕನಸುಗಳು” ಎಂಬ ಕೃತಿಯನ್ನು ಹೆ ಹೆಸರಿಸಲಾಗಿದೆ. Ln ನೋಡಿದರೆ ಶಿವರಾಮ 
ಕಾರಂತರ ಸಾಧನೆಗಳು ಅರವತ್ತು ವರ್ಷಗಳ ಹರವನ್ನು ಪಡೆದಿವೆ. ಸಾಹಿತ್ಯ 
ನಿರ್ಮಾಣ, ಯಕ್ಷಗಾನ, ಚಿತ್ರಕಲೆ, ವಾಸ್ತು ಶಿಲ್ಪ ಹೀಗೆ ಹಲವು ನಿಟ್ಟಿನ ಅವರ 
ಪ್ರತಿಭೆಯ ಸಾಂಸ್ಕೃತಿಕ ಮಹತ್ವ ವನ್ನು ಗುರುತಿಸಿದ್ದ ರ ಸೂಚನೆಯಾಗಿ "ಮೂಕಜ್ಜಿ ಯ 
ಕನಸುಗಳು” ಎನ್ನು ತ್‌ ತಿಯನ್ನು ಆಯಲಾಗಿದೆಯೆನ್ನ ಬಹುದು. 


ಶಿವರಾಮ ಕಾರಂತರ ಕಾದಂಬರಿಗಳನ್ನು ಓದುತ್ತ ಬಂದವರಿಗೆ, "ಮೂಕಜ್ಜಿ ಯ 
ಕನಸುಗಳು' ಕೃತಿಯನ್ನು ಓದಿದಾಗ ಮೊದಲ ಓದಿನಲ್ಲೆ € “ಇದೇನು ಹೊಸ : ಬಗೆ 
ಯಲ್ಲಿದೆಯಲ್ಲಾ ” ಎನ್ನಿಸುವುದು ಸಹಜ. ವಾಸ್ತವದ ನೆಲೆಯಲ್ಲಿ ರಚನೆಗೊಂಡ 
ಅವರ ಕೃ ತಿಗಳಲ್ಲಿ ಸುತ್ತಮಂತ್ಮಲಿನ ಬದುಕನ್ನು ಅನೆ ಸಹಿಸುವ, ವಿವರಿಸಿಕೊಳು ವ 
ರಿಲೆ. ಮನುಷ್ಯ ಮತ್ತು ಅವನನ್ನು ಆವರಿಸಿದ ನಿಸರ್ಗ, ಮನುಷ್ಯ 
ಮತ್ತು ಅವನ ಸಮಾಜ ಹಾಗೂ ಮನುಷ್ಯ ಮತ್ತು ಇತರ ಮನುಷ್ಯರು ಈ 
ಸಂಬಂಧಗಳ ಬಗೆಗಿನ ಚಿಂತನೆಯು ಪ್ರಧಾನವಾಗಿ ಅವರ ಕೃತಿಗಳಲ್ಲಿ ಕಾಣುತ್ತದೆ. 
"ಮೂಕಜ್ಜಿ ಯ ಕನಸುಗಳು” ಕೃ ತಿಯಲ್ಲೂ ಇದೇ ದೃಷ್ಠಿ ಯಿದೆ. ಆದರೆ ಮನುಷ್ಯ 
ನಿಗೂ ಆತನ ಸಾಂಸ್ಕೃ ತಿಕ ನೆತಪುಗಳಗೂ ಇರುವ ಸರಾ ಕೂಡ ಮುಖ್ಯ ವಾಗುತ್ತದೆ. 
ನಮ್ಮ ಇಂದಿನ ಜೀವದ ಬಗೆಗೆ ನಮ್ಮ ಹಿಂದಿನವರು ಬದುಕಿದ ಬಾವ ್ರೀರಣೆ 
ಯನ್ನು ಒದಗಿಸುತ್ತವೆ. ನಮ್ಮ ಜೀವನದ ಕಾರಣಗಳು ಅವರ ಜೀವನಕ್ರಮ 
ದಿಂದ age ವೆ. ಅವರ ಜೀವನದಲ್ಲಿ ಅಡಗಿದ್ದ ಬೇರುಗಳಂ ಇಂದು 
ಎಲೆಗಳಾಗುತ್ತವೆ. ಸಾಂಸ ತಿಕ ಪರಂಪರೆಯೊಂದನ್ನು ಕುರಿತ ಚಿಂತನೆಯೇ 
“ಮ ಈ ಸಕ ಕನಸುಗಳು” "ಕೃತಿಯ ಎದ್ದು ಕಾಣುವ ಹೊಸತನಕ್ಕೆ ಕಾರಣವಾಗಿದೆ. 


ಜತೆಗೆ ಮೂಕಜ್ಜಿ ಶಿವರಾಮ ಕಾರಂತರು ಸೃಷ್ಟಿಸಿ ಸಿದ ಅಪೂರ್ವ ಪಾತ್ರಗಳ 
ಲೊ ದು. ಜೀವನದ ಜತೆಗೆ ಮಾಗುತ್ತಾ, ಸುಖದುಃಖಗಳನ್ನು ಸಮನಾಗಿ 
ಸಹಿಸುತ್ತಾ ಬೆಳೆಯುವ ಅದೆಷ್ಟೋ ಜನ ಮಂದುಕಿಯರು ಅವರ ಕಾದಂಬರಿಗಳಲ್ಲಿ 


8 ಸಾಧನೆ 


ಜೀವ ತಳೆದಿದ್ದಾ ರೆ... ಅವರಲ್ಲಿ ಬೆಳೆಯುವ ಜೀವನಾಸಕ್ತಿಯೂ ಗಮನಾರ್ಹ. 
ಅವರ ಸಾಲಿನಲ್ಲಿ "ಎಿಲ್ಲುವ ಮೂಕಜ್ಜಿ ಯಂ ಹೊಸ ಬಗೆಯವಳು. ನಿತ್ಯದ ಬದುಕಿನ 
ಐಂದ್ರಿಯಿಕ ಅನುಭವಗಳನ್ನು ಪಡೆಯುತ್ತ ಫೇ, ಅದರ ಮಡ ಹೊಸ 
ದೊಂದು ಜಗತ್ತನ್ನು ಆಕೆ ಕಾಣಬಲ್ಲಳು. ಒಂದು ಬಗೆಯಲ್ಲಿ ಆಕೆ ಗ್ರೀಕ್‌ ಪುರಾಣ 
ಜಗತ್ತಿನ ಕಸಾಂಡ್ರಳಂತೆ. ಆಕೆ ಈಗ ಆಗುತ್ತಿರುವುದನ್ನಷ್ಟೇ ಅಲ್ಲ. ಹಿಂದೆ 
ಆದದ್ದನ್ನೂ, ಮುಂದೆ ಆಗುವುದನ್ನೂ ನೋಡಬಲ್ಲವಳಾಗಿದ್ದಾ ಳೆ, ವಾಸ್ತವದ 


ಎಂದೋ ತೋರಬಹುದು. ಆದರೆ ಅದು ಇಲ್ಲಿ ಮುಖ್ಯ ವಲ್ಲ. ಏಕೆಂದರೆ ಇಲ್ಲಿ 
ತ್ತು ವರ್ಷಕ್ಕೆ ವಿಧವೆಯಾದಳು. ಮೂಕಜ್ಜಿ ಮನುಷ್ಯ ನ ಅನ್ನೆ ೇೀಷಕ ಪ್ರವೃತ್ತಿ 
ಮೂರ್ತರೂಪವಾಗಿದ್ದಾಳೆ. ಒಂಟಿಯಾದಳು, ಹ... ie ಎನ್ನಿಸಿಕೊಂಡಳು. 
ಮಾತಾಡದೆ ಮೂಕಿಯಾದಳು. ತನಗಿಂತ ಕಿರಿಯರು ಕಣ್ಣಿ ದುರಿನಲ್ಲಿಯೇ ಸಾಯುವು 
ದನ್ನು ಕಂಡಳು. ತನ್ನ ಸುತ್ತಣ ಬದುಕಿನ ಇಬ್ಬಂದಿತ ತನವನ್ನು ಕಂಡಳು ಏಕೆ ಹೀಗೆ 
ಎನ್ನುವ ಪ್ರಶ್ನೆ ಅವಳಿಗೆ ಸಹಜ. ಅನುಭವದಿಂದಲೇ ಹಂಟಿ ದ್ದು. ಅವಳ ಕನಸುಗ 
ಕಾಣ್ಮೆಗಳು ಈ ಪ್ರಶ್ನೆಗೆ ಉತ್ತರವನ್ನು ಇ” ಎಂದೋ ಎಲೊ 4 
ಘಟನೆಗಳ ಮೂಲಕವೇ ಇಂದಿನ ಜೀವನವನ್ನು ಯಲು, ಅಥೆ ರ್ರೈಸಲು ಅಕೆ 
ಸಮರ್ಥಳಾಗುತ್ತಾಳೆ. 
ಮೂಕಜ್ಜಿ ಕಾಣುವ ಕನಸುಗಳಲ್ಲಿ, ಕಾದಂಬರಿಯ ನಿರೂಪಕನೂ ಚರಿತ್ರೆಯ 
ಎದಾ ರ್ಥಿಯಾದ ಆಕೆಯ ಮೊಮ್ಮ ಗ ಸುಬ್ರಾಯನೂ ಆಸಕ್ತ ಅಜ್ಜಿ ರನ್ನು 
ಎಲ್ಲರೂ ಕೊಂಚ ತಲೆ ಸಮವಿಲ್ಲದವಳೆಂದು ತಿಳಿದವಳೆಂದು ಕಿಳಿದಿದ್ದಾ ಗ, ಆಕಿಗಿರುವ ವ 
ವಿಶೇಷ ಶಕಿ ಕಹಿಯನ್ನು ಗುರುತಿಸುತ್ತಾನೆ. ತನ್ನ ಮನೆಯ ಸುತ್ತಮುತ್ತ ಣ ಕಾಡು 
ಗಳಲ್ಲಿ ಅಲೆದು ಕೆ ಕೆಗೆ ಸಿಕ್ಕಿದ ಪ್ರಾಚೀನ ವಸ್ತುಗಳನ್ನು ಹುಡುಕಿ ತರುತ್ತಾನೆ. ತಂದ 
ಮೂಕಜ್ಜಿ ಯ ಕ್ಸೈ ಲಿಡುತ್ತಾನೆ. ಅವ್ರ ಕೀಲಿಕೈ ಗಳಿದ್ದ ೦ತೆ. ಜನಾಂಗದ ನೆನಪಿನಿಂದ 
ಮ ರೆಯಾಗಿ ಹೋದ ಪುರಾತನ ಜಗತ್ತ ನ್ನ್ನ ಆಕ್‌ ಅವುಗಳನ್ನು 22 19 ಕಾಣು 
ತ್ತಾಳೆ. ಆದರೆ ಆ ನೆನಪುಗಳ ಜತೆಗೆ ಅವರಿಬ್ಬರಿಗೂ ಇರುವ. ಸಂಬಂಧಗಳು ಬೇರೆ 
ಬೇರೆ. ಸುಬ್ರಾಯನಿಗೆ ಕುತೂಹಲವೇ ಸಾಯಿ. ಯಾರಿಗೂ ಸಿಗದ ಸೌಲಭ್ಯ 
ವಾದ ಮೂಕಜ್ಜಿಯ ಮೂಲಕ ಕಾಲದೇಶಗಳ ಆಚೆಗೆ ಸಂಚರಿಸುವ ಹಂಬಲ, ಚಪಲ 
ಆತನಿಗೆ. ಆದರೆ ಮೂಕಜ್ಜಿ ಗೆ ಹಾಗಲ್ಲ. ವಸ್ತುಗಳ ಮೂಲಕ ಕಾಣುವ ಕನಸು 
ಗಳನ್ನು ಕಾಣುತ್ತಾ ಕಾಣುತ್ತಾ ಆಕೆ ತನ್ನ ಸುತ್ತಮುತ್ತಣ ಬದುಕನ್ನೂ ಸ ಅರಿಯಲು 
ಆಕೆ ಸಮರ್ಥಳಾಗುತ್ತಾ ಳೆ. ಪ್ರಾಚ್ಯ ಜಗತ್ತಿನಲ್ಲಿ, ಸಂಸ್ಕೃತಿಯ ಕುರುಹುಗಳಲ್ಲಿ 
ಇರುವ ಆಸಕ್ತಿಯು ಕೇವಲ ಕುತೂಹಲವಾಗದೆ ಇಂದಿನ ಬದುಕಿನ ಪರಿಯನ: 
ಎವರಿಸಲು ಸಮರ್ಥವಾಗಬಲ್ಲುದೆಂದು ತೋರಿಸುವ ಈ ಮೂಕಜ್ಜಿಯ ಫಾತ್ರು 
ಕಲ್ಪ ನೆ ಮಹತ ಹ ಪೂರ್ಣವಾದುದು. ಕ 


ತಗ? 


ಲ 


gale Py 


" ಮೂಕಜ್ಜಿ ಯ ಕನಸುಗಳು' : ಅದರ ವಿಶಿಷ್ಟತೆ 9 


& ಮೂಕಜ್ಜಿ ಯಂ ಕನಸುಗಳಾದರೂ ಎಂಥವು. ಒಂದು, ಹೆಣ್ಣು ಮತ್ತು ಗಂಡಿನ 
ಸಂಬಂಧದ ಸ ರೂಪ ವಿಶ್ಲೇಷಣೆ. ಎರಡು, ದೈ ವತಗಳ ಪರಿಕಲ್ಪನೆಯ ಬೆಳವಣಿಗೆ. 
ಹೀಗೆ ಆವಳ 'ಕನಸುಗಳ 'ತಿರುಳನ್ನು ಮನಸಾ ಸಹಜವಾಗಿದ್ದ ಹೆಣ್ಣು 
.. ಗಂಡಿನ ಸಂಬಂಧವು ಹಂತಹಂತವಾಗಿ ಸಹಜತೆಗೆ ಎರವಾಗುವುದನ್ನು ಕ ವಿಕೃ ತಗೊಳು' 
ವುದನ್ನು ಕಾಣುತ್ತಾಳೆ. ಮಾತೃದೈವತದ ಆದಿಮಕಲ್ಪನೆ ನಿಧಾನವಾಗಿ ಬದಲಾಗುತ್ತಾ, 
ನಡೆದು ಭ್ರಮಾಜನಕವಾದ ಪುರಾಣ ಜಗತ್ತಿಗೆ ದಾಟುವುದನ್ನು ಆಕೆಯ ಕನಸುಗಳಂ 
ತೋರಿಸುತ್ತವೆ. ಸಾಂಸ್ಕೃತಿಕ ಮಾನವ ಶಾಸ್ತ್ರಜ್ಞನ ಪರಿಭಾಷೆಯಲ್ಲಿ ಹೇಳುವುದಾದರೆ 
3 ಮಾತ್ಸ ಕೇಂದ್ರಿತ ಕುಟುಂಬ ವ್ಯವಸ್ಥೆ ಯು ಪಿತೃಕೇಂದ್ರಿತವಾಗುವುದನ್ನು ಕನಸುಗಳು 
ಚಿತ್ರಿಸುತ್ತವೆ. ಏನೀ ಕನಸುಗಳ ಉಪಯುಕ್ತತೆ? ಸಹಜ ಲೈಂಕಿಕ ಬದಂಕಿಗೆ ಎರ 
ವಾದ ಮೂಕಜ್ಜಿಯ ತಪ್ತಮನಸ್ಸಿನ ಹೊರತೋರೈಗಳಿವು ಎಂದು, ಫ್ರ್ರಾಯ್ಡನನ್ನು 
' ಓದಿ ಆತನೇ ಕೊನೆಯ ಮಾತೆಂದು ತಿಳಿದವರು ಹೇಳಬಹುದು. ಆದರೆ ಕನಸುಗಳ 
ವ್ಯಾಪ್ತಿ ಕಾದಂಬರಿಯಲ್ಲಿ ಬೇರೆಯೇ ಇದೆ. ಅದನ್ನು ತಿಳಿಯಲು ನಾವು ಕಾದಂಬ 
. ರಿಯ ಇತರ ಪಾತ್ರಗಳನ್ನು ನೋಡಬೇಕಾಗುತ್ತದೆ. 
| ಗಾಣಿಗರಾಮಣ್ಣ ಮತ್ತು ಆತನ ಹೆಂಡತಿಗಾಗಿ ಇವರಿಬ್ಬರ ಜೀವನದ ಉಪ 
ಕಥೆಯೊಂದು ಕಾದಂಬರಿಯಲ್ಲಿದೆ. ನಾಗಿಯನ್ನು ತಮಾ ಕುಟುಂಬ ಭ್ರೃಷ್ಠಳ 
ನ್ನಾಗಿಸಿ ಒಯ್ದ ಶೇಷಪ ಪ್ಪನೆಂಬಾತ ಆಕೆಯನ್ನು, ಕೆಲವು ಕಾಲದನಂತರ ಎರಡು 
ಹ ಮಕ್ಕ ಳೊಡನೆ ಬೀದಿಪಾಲು ಮಾಡುತ್ತಾನೆ. ಅಮಾನವೀಯವೆನ್ನಿ ಸುವ ಈ ಘಟನೆ 
= ಯಿಂದ ಎದೆಗುಂದದೆ ನಾಗಿ ತನ್ನೆರಡು ಮಕ್ಕಳನ್ನು ಬೆಳಸಿ ದೊಡ್ಡ "ವಳನ್ನಾ ಗಿ ಮಾಡು 
ಹ ತ್ರ್ಯಾಳೆ, > ಮತ್ತು ನಾಗಿ ಇವರಿಬ್ಬರ ಸಹಜ ಕೌಟುಂಬಿಕ ಹ ಅರಳ 
ದಂತೆ ಮಾಡಿದ ಸಂದರ್ಭದ ಪ್ರೇರಣಿಗಳು "ವಂ ಇಂದಿನ ಅವರ ಬದುಕಿನಲ್ಲಿ ಮಾತ್ರ 
ಇರದೆ ಇಡೀ ಜನಾಂಗದ ನೆನಪುಗಳಲ್ಲಿ ತ ಅಡಗಿರುವುದನ್ನ ಮೂಕಜ್ಜಿ ಕಾಣುತ್ತಾಳೆ. 
ಅಪರಿಹಾರ್ಯ ವೆನಿಸು ಘಟ್ಟವನ್ನು ತಲುಪಿದ್ದ ಅವರ ಬದುಕಿನ ಒಡಕನ್ನು ಮುಚ್ಚೆ ಲು 
3 ತನ್ನ ಯತ್ನ ನಡೆಸುತ್ತಾ ಳೆ. ಹೆಣ ಣ್ಣುಗಳ ಜತೆ” ಚಕ್ಕ ೦ದವಾಡುತಾ ವಿವಾಹ ಜೀವನದ 
4 ಜವಾಬ್ದಾರಿಯಿಂದ ದೂರ ಸರಿಯುತ್ತ ನಡೆದಿದ್ದೆ ಜನಾರ್ಧನನ "ಬದುಕಿನ ಪರಿಯನ್ನು 
ಅರಿತ ಆಕೆ ಅವನನ್ನು ಎಚ್ಚರಿಸುತ್ತಾಳ ದಾರಿಗೆಳೆಯಲು ಸೂಚನೆ ನೀಡುತ್ತಾಳೆ. 
ಜೀವನದಲ್ಲಿ ಹೆಣ್ಣಿನ ಸಂಬಂಧವನ್ನು ನಿರಾಕರಿಸುತ್ತಾ ಅಥವಾ ಆ ಬಗೆಯ ಸೋಗನ್ನ 
ಹಾಕುತ್ತಾ ವೈ ರಾಗ್ಯವ ನ್ನ್ನು ಮುಂದೆಮಾಡಿ ಸಮಯಕ್ಕೆ ತಕ್ಕ ತೆ ಭಗವದ್ಗಿ €ತೆಯ ಎನ್ನು 
" ಉಲ್ಲೇಖಿಸ ಜು bc ತರಾಯನ ಒಳಗನ್ನು ಕಂಡ ಆ ಆತನಿಗೂ ರಾಮದಾಸನಿಗೂ 
ಇರುವ ಎಕೃತ ಲೆ ೈಂಗಿಕ ಸಂಬಂಧವನ್ನು. ಬಯಲಿಗೆಳೆಯಲು ಹಿಂಜರಿಯುವುದಿಲ್ಲ. 


ಹೀಗೆ ಮೂಕಜ್ಜಿ ಗೆ ಆಕೆ ಕಾಣುವ ಕನಸುಗಳು ಭೂತದ ಕಾಡುವಿಕೆ ಮಾತ್ರವಲ್ಲ 
ವರ್ತಮಾನದ ವ್ಯಾ ಖೆ ಗಳೂ ಹೌದು. ತನ್ನ ಪರಿಸರದ ಜೀವನದ ಅರೆಕೊರೆಗಳನು 
ಲ್ಕ 


k: Fk (a 


Pe ಸಾಧನೆ 


ಅವುಗಳ , ಕಾರಣಗಳನ್ನು ತಿಳಿಯಬಲ್ಲಳಂ. ಸಾಧ್ಯವಿದ್ದಾಗ ತಿದ್ದಲೂಬಲ್ಲ್ಗಳು. 
ಇದರ ಜತೆಗೆ ತಾನೂ ಪಕ್ವವಾಗುತ್ತಾ ಹೋಗುತ್ತಾಳೆ. ತನಗಿಂತ ಕೊಂಚ ಹಿರಿಯ ' 
ಳಾದ ತಿಪ ಜಿಯ ಸ ಸಾವಿನ ಸಂದರ್ಭದಲ್ಲಿ, ಸಾವಿನ ಸನಿಹಕ್ಕೆ ಧೃ ತಿಗೆಡದೆ "ಅಮ್ಮ 
ಕರೆದಾಗ ಹೋಗಲು ಅಳುವುದೇಕೆ ?' ಎಂದು ಕೇಳುವ ಮೂಕಜ್ಜಿ ಯ ಮಾತುಗಳು 
ಕಲಿತದ್ದಲ್ಲ. ಅವಳ ಕಾಣೈಗಳನ್ನ ಜೀವನದಲ್ಲಿ ಅನ್ನ ನ್ವಯಿಸಿಕೊಂಡದ್ದರಿಂದ ಬಂದದ್ದು. 


ಣ್‌ id 
ಪಕ ಹಾಹಾ ಪಪಾಯ ಟು 6/4 


ದೈವತಗಳ ಬೆಳವಣಿಗೆಯ ಕಾರಣವಿಸಾಮಾಂಸೆಯನ್ನೂ ತನ್ನ ಕನಸುಗಳ ' 
ಮೂಲಕ "ಮಾಡಿಕೊಳ್ಳಿ ಲು ಸಮರ್ಥಳಾಗುವ ಮೂಕಜ್ಜಿ ಯ ಮನಸ್ಸು "ನೆಲೆಗೊಳು ಶೆ 
ವುದು ಆದಿಮಾತೆಯ 'ಪರಿಕಲ್ಪನೆಯಲ್ಲಿ. ದೈವತವೆಂದರೆ ನಂಬಿಕೆಯನ್ನು ಆಧರಿಸಿದ್ದು. 
ತಾಯಿಯನ್ನು ಮಗು ನಂಬುತ್ತದೆ. ಹಾಗೆ ನಂಬಿಕೆಗಳ ಬದಲಿಸುವ ಸಮಯ, 
ಸಮಿತಿ, ಆಚಾರಗಳು ಸಂಸ್ಕೃತಿಯಲ್ಲಿ ರೂಪುಗೊಂಡಾಗ, ಅದೇ ಕಾರಣವಾಗಿ ದೈವತ 
ಗಳೂ ಬೇರೊಂದು ರಾ ಹೀಗೆ ಬೆಳೆದುಬಂದ ಪರಿಕಲ್ಪ ನೆಗಳಿಂದ : 
ಜೀವನ ದ ಷ್ಟಿ ಆಂಶಿಕವಾಗುವುದನು ಆ ಮೂಲಕ ಇಬ್ಬಂದಿತನ ಬೆಳೆಯುವುದನ್ನು 
ಮೂಕಜ್ಜಿ ಗುರುತಿಸುತ್ತಾಳೆ. 


PO 


ಹೀಗಿ ಜೀವನವನ್ನು ಅರಿಯುವ ಪ್ರವೃತ್ತಿ ಕೇವಲ ವಸ್ತು ನಿಷ್ಕ ವಾಗದೇ, 
ತೊಡಗುವಿಕೆಯ ಮೂಲಕವೇ ಬೆಳೆಯಬೇಕೆಂಬುದನ್ನು ಶಿವರಾಮಕಾರಂತರು J 
ಮೂಕಜ್ಜಿಯ ಪಾತ್ರದಲ್ಲಿ ಚಿತ್ರಿಸಿದಂತಿದೆ. ಈ ವಿಶಿಷ್ಠ, ಪಾತ್ರ, ಜ್ಞಾನದ ಬೆಳವಣಿಗೆ ' 
ಜ ವಹ ಉ ಇತ ಇ 
ಮೆದುಳಿನ ಜೀವಕೋಶಗಳಲ್ಲಿ, ಪುಸ್ತಕಗಳ ಪುಟಗಳಲ್ಲಿ ಸಮಾಧಿಯಾಗುವ ಬದಲು 
ಜೀವನಾನ್ವೆ ೇಷಣೆಗೆ, ಜೀವನಾಸಕ್ತಿ ಗೆಪೆ ಶ್ರೇರಕವಾಗಬೇಕೆಂದು ಸೂಚಿಸುತ್ತ ದೆ. 


"ಮೂಕಜ್ಜಿಯ ಕನಸುಗಳು'-ಶೋಧನಾತ್ಮಕ ಕಾದಂಬರಿಯಾಗಿ 


ಕಿ. ರಂ. ನಾಗರಾಜ 


ಕಾರಂತರ “ಮೂಕಜ್ಜಿಯ ಕನಸುಗಳು” ಕಾದಂಬರಿ ಸಾಂಕೇತಿಕ ಭಾಷೆಯಲ್ಲಿ 
ಬರೆದ ಕಾದಂಬರಿ ಅಲ್ಲ. ಆದರೆ ಸಾಂಕೇತಿಕತೆಯನ್ನು ಈ ಕಾದಂಬರಿ ಒಳಗೊಳ್ಳುವ 
ಕ್ರಮ ವಿಶಿಷ್ಟವಾದದ್ದಾಗಿದೆ. “ಕನಸು” ಈ ಕಾದಂಬರಿಯಲ್ಲಿ ವಾಸ್ತವವನ್ನೇ ಪ್ರತಿ 
ಬಿಂಬಿಸುತ್ತದೆ. ಒಂದು ಜೀವಿತದ ಅವಧಿಯಲ್ಲಿನ ಅನೇಕ ಅನುಭವ-ಅನ್ನಿ ಸಿಕೆಗಳು 
ನಿರ್ದಿಷ್ಟ ಸಮಕಾಲೀನ ಕ್ಷಣದಲ್ಲಿ ಸಧ್ಯತನವನ್ನು ಪಡೆದುಕೊಳ್ಳುತ್ತದೆ. ಈ 
ಕಾದಂಬರಿಯ-ಪಾತ್ರಗಳಾಗಲೀ, ಸನ್ನಿವೇಶಗಳಾಗಲೀ, ಗಟ್ಟಿಯಾದ ವಾಸ್ತವಿಕ 
ನೆಲೆಯಲ್ಲಿ ಅರ್ಥವನ್ನು ಪಡೆದುಕೊಳ್ಳುತ್ತವೆ. ವಾಸ್ತವಿಕತೆಯ ನೆಲೆ ಕಾದಂಬರಿಯ 
ಮುಖ್ಯ ಆಂಶವಾದರೂ ಕೂಡ ಅನೇಕ ಅಸಾಧ್ಯತೆಯ ಮತ್ತು ವೈವಿಧ್ಯಮಯ 
ಅದ್ಭುತಗಳ ವಲಯವನ್ನು ಕಾದಂಬರಿ ಪ್ರಧಾನ “ನಂಬಿಕೆ'ಯನ್ನಾಗಿ ಸಿ ್ಯೀಕರಿಸಿದೆ. 
ಈ ನಂಬಿಕೆಗಳ ಅಭಿವ್ಯಕ್ತಿಗೆ ಕಲಾತ್ಮಕ ಎನ್ಯಾಸವನ್ನು ಸೃಷ್ಟಿಸುವ ರೀತಿ ಇಲ್ಲಿ 
ಗಮನಾರ್ಹವಾದದ್ದಾಗಿದೆ. 


ಕಾದಂಬರಿಯ ಸಂರಚನೆ (Structure)-ಒಂದು ಕನಸನ್ನು ಸ ಹೇಳುತ್ತಿರುವಂತೆ 
ಭಾಸವಾಗುವ ಸಂದರ್ಭವನ್ನು ಸೃಷ್ಠಿ ಸುತ್ತದೆ. ಇಂಥ ಗ್ರಹಿಕೆ ಕಾದಂಬರಿಯ 
ಎಭಿನ್ನ ಆಯಾಮಗಳ ನಿರ್ಮಿತಿಗೆ ಕಾರಣವಾಗಿ ಪರಿಣಮಿಸುತ್ತದೆ. ಹೀಗಾಗಿ 
ಮೂಕಜ್ಜಿಯ ಮೂಲಕ ಪ್ರಕಟಗೊಳ್ಳು ವ ಪ್ರಪಂಚ ಗ್ರಹಿಕೆ-ವಾಸ್ತವಿಕತೆಯ ಗಾಢ 
ಸ್ಪರ್ಶವನ್ನು ಪಡೆದುಕೊಂಡ ದೀರ್ಫ “ಕನಸು”. ಕಾಲ, ಅವಕಾಶಗಳ ನಡುವೆ 
ನಡೆಯುವ ಎಲ್ಲ ವಿದ್ಯಮಾನಗಳನ್ನು (ಅದರ ಒಳ-ಹೊರಗುಗಳನ್ನು) ಈ ದೀರ್ಫ 
_ *ಕನಸು'ಹೊರ ಹಾಕುತ್ತದೆ. ಈ ವಿದ್ಯಮಾನದ ಆಲೋಚನೆ ಮತ್ತು ಅನುಭೂತಿ 
(19811೧0) ಗಳನ್ನು ಮೂಕಜ್ಜಿಯ ಮೂಲಕ ಪ್ರತಿನಿಧಿಸಲಾಗಿದೆ. ಮೂಕಜ್ಜಿ 
ಭೂತ-ವರ್ತಮಾನಗಳನ್ನು ತನ್ನ ವೈಯಕ್ತಿಕ ಅನುಭವಗಳ ಮೂಲಕ ಶೋಧಿಸುವ 
ಸ್ವರೂಪ-ಕಾದಂಬರಿಯು ಅನೇಕ ಆಯಾಮಗಳನ್ನು ಹೊಮ್ಮಿಸಲು ಕಾರಣವಾಗಿದೆ. 
ಕಾದಂಬರಿಯಲ್ಲಿ ಅನೇಕ ಪ್ರಾಕ್ತನ ವಿವರಗಳು ಬರುತ್ತವೆ. ಈ ಎವರಗಳು ಮನು 
ಕುಲದ ಮನೋಭೂಮಿಕೆಯ ಒಳೆವಿವರಗಳ ಶೋಧಕ್ಕೆ ಪಕ್ಕಾಗುವುದರಿಂದ 
ಕಾದಂಬರಿಕಾರನ ಉದ್ದೇಶವನ್ನೂ ಮಾರಿದ ಸಾಧ್ಯತೆಗಳು ಒಂದು ಸಂಭವನೀಯ 
ಪರಿಣಾಮವನ್ನು ನಿರ್ದೇಶಿಸುತ್ತದೆ. ಸುಬ್ರಾಯನ ಶೋಧನೆಯ ಮೂಲಕ 


12 ಸಾಧನೆ 


ಮೂಕಜ್ಜಿ ಯ ಒಳವಿವರಗಳು ಪ ರ್ರಕಟಗೊಳ್ಳು ವ ವಿಧಾನವನ್ನು ತಿಳಿಯಲು ಈ 
ಸಾಲುಗಳನ್ನು ಗಮನಿಸಬಹುದು : "ಅಂದೆನಲ್ಲ, ಇದು ಲಿಂಗ. ಅಲ್ಲಿ ಆ ಮಾಟೆ 
ಯಲ್ಲಿ AE ಗುರುತಿದೆ We ಅದರ ಸುತ್ತಲೂ ಹತ್ತಾರು ಮಂದಿ ನಿಂತುಕೊಂಡಿ 
ದ್ದಾರೆ. ಒಂದು ಲೆಕ್ಕಕ್ಕೆ ಅಸ . ಮಕ್ಕಳು ಮರಿ ಯಾರೂ ಇಲ್ಲವೆನ್ನು, ಎಲ್ಲರೂ 
ಹರೆಯದ ಹೆಣ್ಣು ಹಳು "ಗಂಡ ಜೋಡಿಯಾಗಿ ಇದ್ದಾರೆ. ನೆನ್ನೆ ನನಗೆ" 
ಅದೇ ಕಾಣಿಸಿದಾಗ ಒಂದು ಬಾರಿಗೆ ಅಸಹ್ಯ ಎನ್ನಿಸಿತು. ಮನುಷ್ಯರಲ್ಲಿ ನಾಚಿಕೆ 
ತುಂಬಿಕೊಂಡಿದ್ದರೆ ಅದು ಸಾ ಎ ಭಾವಿಕ.'' ಮೂಕಜ್ಜಿಯ ಕಳೆದ ದಿನಗಳ ಮನೋ 
ವಿವರಗಳು-ಇತಿಹಾಸ ಮತ್ತು ಸಂಸ್ಕೃತಿಯ ಮನೋಭೂಮಿಕೆಯನ್ನೇ ಬಯಲು 
ಗೊಳಿಸುವಷ್ಟು ಶಕ್ತಿಯನ್ನು ಪಡೆದುಕೊಂಡಿದೆ. ಮೂಕಜ್ಜಿ ಯ ಬದುಕಿನ ವಿವರ 
ಗಳು, ಅವಳ ಕೆ ಅನುಭ . ಇರುವ ವಿಶಿಷ್ಟತೆ, ಕಾದಂಬರಿಯಲ್ಲಿ ಶೋಧಿತ 
ವಾಗುತ್ತ ಹೋಗುವುದರಿಂದ-ಅದಕ್ಕೆ ಸಾಂಸ್ಕೃತಿಕ ಆಯಾಮವೊಂದು ಏರ್ಪಡು 
ತ್ಮದೆ. 


ಲ್ಯ 

ವಾಸ್ತವತೆಯೊಂದಿಗೆ ಕಾದಂಬರಿ ಸಂಬಂಧ ಪಡೆದುಕೊಳ್ಳುವುದು ಕೇವಲ 
ಸಂಗತಿಗಳಿಗಷ್ಟೇ ಸೀಮಿತವಾಗಿಲ್ಲ. ವಾಸ ಸವಕತ ಇರುವ ಭ್ರಮೆಯ 
ಭಾಗವನ್ನು ಕೂಡ ಅಲ್ಲನ ವ್ಯಕ್ತಿ $ಿಗಳೆ ಬದುಕಿನ ಮೂಲಕ ತಿಳಿಯಬಹುದಾಗಿದೆ. 
ಆಂತರಿಕ ಪ್ರಪಂಚ ಮತ್ತು ಡ್‌ ಪಂಚಗಳ ಮೂಲಕ ಪ್ರಕಟವಾಗುವ ಆಕೆಯ 
ವ್ಯಕ್ತಿತ್ವ ಬದುಕಿನ ಸೂಕ್ಷ್ಮ ವಿವರಗಳಿಗೆ, ದೈನಂದಿನ ಕ್ಷಣದ “ಕಂಪನಗಳಿಗೆ ಸಂಕೇತ 
ವಾಗಿ ಬೆಳೆಯುವುದರಿಂದ ವಿಶಿಷ್ಟ ರ ವಲಯವನ್ನು ಪಡೆದುಕೊಳು ತ್ತದೆ. 
ಮೂಕಚ್ಚಿ ಬದುಕನ್ನು ಗ್ರಹಿಸುವ ರೀತಿಯಾಗಲೀ, ಅವಳದೇ ಆದ ಅನುಭವಗಳಲ್ಲಿ 
ತೀವ್ರವಾಗಿ ತೊಡಗುವ ರೀತಿಯಾಗಲೀ ಒಂದು ಸಂಸ್ಕೃತಿಯ ಮನೋವೈಫಲ 


ಸು ಶಿ 
ಮತ್ತು ಎಚ್ಚರಗಳನ್ನು ಹಿಡಿಯಲು ತಕ್ಕ ಭಿತ್ಲಿಯಂನು ಪಡೆದುಕೊಂಡಿವೆ. ಇದಕ್ಕೆ 


೫ 


೨ 
ರ "ಮ C3 
ಸಂಬಂಧಿಸಿದಂತೆ-ಮೂಕಜ್ಜಿಯ ಐ ೦ದ್ರ್ರಿಯಕ ಮತ್ತು ವಿವೇಚನೆಯ ನೆಲೆಗಳು 


ಮನೋಭೂಮಿಕೆಯ ಇತಿಹಾಸ ಮತ್ತು ವಿವೇಚನೆಯ ಸಂಕೀರ್ಣ ಸ್ವರೂಪದ 
ವಿಶಿಷ್ಟ ವಿವರಗಳಿಗೆ ದಾರಿಯನ್ನು ಮಾಡಿಕೊಟ್ಟಿದೆ. ಹತ್ತು ಯ ಐಂಿದ್ರಿಯಕ 


ತಿಳುವಳಿಕೆ ಕಾದಂಬರಿಯಲ್ಲಿ ಪಡೆದುಕೊಳ್ಳುವ ವ ರೂಪತ್ತೆ ವಿಧ್ಯ ಮ್ಮ ಸಂಸ್ಕೃತಿಯ 
ತಿಳುವಳಿಕೆಯ ನಿಗೂಢ ವಲಯವನ್ನೇ ಒಳಗೊ. ತ್ತದೆ. ಮುನ್ನ ಡಿಯಲ್ಲಿ 
ಜ್‌ ಮ 


ಕಾರಂತರು ಹೀಗಿ ಹೇಳುತ್ತಾ ರೆ: 


"ಈ ಕಾದಂಬರಿಗೆ ಕಥಾನಾಯಕನಿಲ್ಲ; ನಾಯಕಿಯಿಲ್ಲ. ಮೂಕಜ್ಜಿ ಯೂ ಇಲ್ಲಿನ 
ನಾಯಕಿಯಲ್ಲ. ಸಾಂಪ್ರದಾಯಿಕತೆಯಿಂದ ಹೆರೆಗಟ್ಟಿ ದ ಮನಸ್ಸುಗಳನ್ನು. ತುಸು 
ಕಾಯಿಸಿ, ಕರಗಿಸುವ ಕೆಲಸ ಅವಳದ್ದು . . ಅಂಥ ಅಜ್ಜಿ ಯೊಬ್ಬ ಳು ಇದಾ ಳೆಯೇ- 
ಎಂಬ ಸಂಶಯ ಬಂದರೆ, ನಮ್ಮ ಸಂಸ ಸ್ಕೃ ತಿಯ ನಂಬಿಕೆಗಳನೇಕವನ್ನು "ಕುರಿತಾದ 


ಸಿ 
pe 
U 
i ನ್ಯ 
ಹ. 
ನಿ by PR 


"ಮೂಕಜ್ಜಿ ಯ ಕನಸುಗಳು'- ಶೋಧನಾತ್ಮಕ ಕಾದಂಬರಿಯಾಗಿ 13 


ಸ ಸಂಶಯ ಪಿಶಾಚಿಯ ರೂಪವೇ ಅವಳೆಂದು ತಿಳಿದರಾಯಿತು. ಆದರೂ ಅವಳು 
| ನಮ ಒಳಿನೇಕರಲ್ಲಿ, ಪಿಶಾಚಿಯಂತಲ್ಲ, ಪ್ರಾಮಾಣಿಕ ಸಂದೇಹದ ರೂಪದಲ್ಲಿ ಬದುಕಿ 
ಕೊಂಡು ಇದ್ದಾ et 


ಷ್ಣ ಸುಬ್ಬಾಯನ ಶೋಧಕ ಪ್ಪ ಪ್ರಜ್ಞೆ ಮತ್ತು ಅದಕ್ಕೆ ಹೊದ ಅನೇಕ 
& ಥಟನೆಗಳು ಶೋಧನೆಯ ಕುತೂಹಲಕ್ಕೆ ತಕ್ಕ ವಾತಾವರಣವನ್ನು ಸೃಷ್ಟಿಸುತ್ತದೆ. 
' ಕಾದಂಬರಿಯ ಹತ್ತನೇ ಅಧಾ ಯದಲಿನ ಭಕ ಮಳೆ-ಕಲ ಕತೆ. ಮತ್ತು ವಾಸ್ತವಿ 
ಕತೆಯ ಮೂಲಕ ಸ್ಪ ಬ್ವಯಾಗುವ ಕ್ರಿಯಾಸರಣಿಗೆ ಮತ್ತು ಅಂಥ ಅಗತ್ಯತೆಯನ್ನು 
ಪೆ ಸುವ ಉದ್ದೆ (ಶವನ್ನು ಖಚಿತಗೊಳಿಸುತ್ತದೆ. ಕಾದಂಬರಿಯಲ್ಲಿನ ವ್ಯಕ್ತಿ ಗಳು 
ಈ ಶೋಧನೆಯ - ವಾಸ್ತವತೆಯ ಮೂಲೆ-ಮೊಡಕುಗಳನ್ನು ಭೂತ ಕಿ 
ಸ | ಸುವ ಕಾರಣವಾಗಿ ಬರುತ್ತಾರೆ. 


ಕಾ 

.. ಕಾದಂಬರಿ ಕಲ್ಬಕತೆ ಮತ್ತು ವಾಸ್ತವಗಳನ್ನು ವಿವರಿಸಲು ಕಟ್ಟಿಕೊಳ್ಳುವ 
ಅನೇಕ ಸಂಗತಿಗಳು ನಮ್ಮ ಸಾಂಸ್ಕೃತಿಕ ಚರಿತ್ರೆಯ, ಮನುಕುಲದ ವಿಕಾಸದ ಕತೆ 
' ಯನ್ನು, ಅದರ ಗತಿ-ವಿಗ ಗಳ ಸ್ವ "ರೂಪವನ್ನು ವಿವರಿಸುತ್ತವೆ. ನಮ್ಮ ಸಂಸ್ಕೃತಿಯ 
| ಮುಖ್ಯ ಸಂವೇದನೆಯಾದ ಭತ | ಪ್ರಧಾನ ವ್ಯ ವಸ್ಥೆ ಯನ್ನು ಮತ್ತು ಅದರ 
ಅವಾ ೦ತರಗಳನ್ನು ಗಾಢವಾಗಿ EE ಕಾರಣಕ್ಕಾಗಿ ಕಲ್ಪಿತ ಆಕರಗಳ 
ವಲಯವನ್ನು ಕಾದಂಬರಿ ಒಳಗೊಳ್ಳುತ್ತದೆ. ಮೂಟೆ, ge ಕಲ್ಲು, 
| ಕೊಂಬುಗಳು, ಕೂಟ ನ ತ್ಯ-ಲೈ ೦ಗಿಕ ಸಯ ಇಲ್ಲೆಲ್ಲಾ ಆಕಾರಗಳ ಸತ್ಯಾಸತ್ಯ 
` ತೆಯ ಪ್ರಶ್ನೆ ಮುಖ್ಯ ಬಗ ನವಿ ಮ ನೋವಲಿಯವನ್ನು ಪ್ರವೇಶಿಸುವ 
ಕಲಾತ್ಮಕ ಸ ಗವ ಉದ್ದೇಶ ಪ ಪ್ರಧಾನವಾಗುತ್ತದೆ. ಇರ ಮನೋ 
ವಲಯಗಳನ್ನು ಜಾಗೃ ತಕ್ಕೆ ತರುವ ರೀತಿಯೇ ಅತ್ಯ ತ ಸ ೈಕೀಯೆವಾದದ್ದು. 
| ಮನೋವಿವರಗಳು ನಮ್ಮ ಕನಸುಗಳನ್ನು ಎಚ್ಚೆ ರಿಸುತ್ತಿ ರುವಂತೆ ಜಾಗೃ ತಕ್ಕೊ ಂದು 
ಮೊನಚನ್ನು ಹೊಮ್ಮಿ; ಸುವಂತೆ ಪ ಪ್ರ ಕಟಗೊಂಡಿದ' ಆದ್ದ ಕಟ ಕಾದ ಕೆ 
ವಾಸ ವತೆ'ಯ ಔಟಾರೆ 4 ಜಯ ಸಂದರ್ಭದಲ್ಲಿ ತುಂಬ ಜಟಿಲವಾದ 
| ಸಮಸೆ ಯಾಗುತ್ತದೆ. ಸಾಮಾಜಿಕ ವಿವರಗಳು, ಮನೋವಿವರಗಳು ಮತ್ತು 
ತಿಕ ವಿಚಾರಗಳು- ಕಲ್ಪ ಕತೆಯ ಮೂಲಕ ಹೆಚ್ಚು ನಿರ್ಧಿಷ ; ಗೊಳಿಸಬಹು 
Pou ಧೋರಣೆಯನ್ನು ಒಳಗೊಂಡಂತೆ ಕಾಣುತ್ತದೆ. ಹೀಗ ಗಿ ಕಲ್ಪ ಕತೆ ಮತ್ತು 
ಸಂಗತಿಯನ್ನು ಹಥಾರ್ಥಗೊಳಿಸುವ ಕ್ರಮವಾಗಿಯೂ ಈ ಕಾದಂಬರಿಯಲ್ಲಿ ಬಳಕೆ 
' ಯಾಗಿದೆ. (ಕಾರಂತರ "ಅಳಿದ ಮೇಲೆ”, "ಮೈ ಮನಗಳ ಸುಳಿಯಲ್ಲಿ” ಕಾದಂಬರಿ 
ಗಳಲ್ಲಿ ಇಂಥ ವಿಶಿಷ್ಟ ತಂತ್ರದ ಬಳಕೆ ನಡೆದಿರುವುದನ್ನು ಇಲ್ಲಿ ಗಮನಿಸಬಹುದು). 
“ಬರಿದೆ ಪ್ರಶ್ನೆ ಕೇಳಿದರೆ `ಸಾಲದಲ್ಲ, ತನ್ನ ಎಟುಕಿಗೆ ಸಿಗದಂಥ ವಿಷಯವನ್ನು, 
ಹಿಕ್ಕಿ ದಂತೆಯೇ "ನೆನೆದು-ಮನಸ್ಸ ನ್ನು ಕಲ್ಪನಾಲೋಕಕ್ಕೆ ಹರಿಯಗೊಟ್ಟು, ಅಲ್ಲಿ ಕಂಡ 


14 ಸಾಧನೆ 


ಈ. ಇಲಾ 


ಕನಸನ್ನು ನಿಜ, ಸತ್ಯ-ಎಂದು ಸಾರುತ್ತಾ ಬಂದಿತು...... ಅಷ್ಟೊಂದು ವಿಸ್ತಾರಕ್ಕೆ 

ಕಲ್ಪನೆಯನ್ನು ಬೆಳೆಯಿಸಲಾರದವರು, ಅದನ್ನು ಮೂಕನಂಬಿಕೆಯಿಂದ, ಅವರಾಡಿದ 
೦ 

ಒಂದೊಂದು ಸೊಲ್ಲೂ ಅಕ್ಷರಶಃ ಸತ್ಯವೆಂದೂ ತಿಳಿದು ನಂಬಿ ಬಂದರು. ಸಾವಿರ 

ಜನ ಸಾವಿರ ಬಗೆಗಳಿಂದ ಹರಿಯಿಸಿದ ಈ ಕಲ್ಪನಾ ವಿಲಾಸಗಳು ಪರಸ್ಪರ ಘರ್ಷಣೆ 

ಗಳಿಗೆ ಕಾರಣವಾದುದೂ ಉಂಟು.' (ಮುನ್ನುಡಿಯಿಂದ) 


ಮೂಕಜ್ಜಿಯ ಪ್ರಜ್ಞೆ ಯ ನೆಲೆಗಳು ಕಾದಂಬರಿಯಲ್ಲಿ ಆವರ್ತನಗೊಳ್ಳುವ 
ರೀತಿ-ಕಾದಂಬರಿಯ ಮುಖ್ಯ ಪ್ರಶ್ನೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ದೈವ, ಧರ್ಮ, 
ಶುಷ್ಕ ಆಚಾರ-ವಿಚಾರಗಳು ಜಾತಿವ್ಯವಸ್ಥೆ 4 ಮನುಷ್ಯ ಸಂಬಂಧಗಳಲ್ಲಿನ ವಿಸಂಗತಿ 
ಇವುಗಳ ಬಗೆಗೆ ಮೂಕಜ್ಜಿಗೆ ಸ್ಪಷ್ಟ ಚಿಂತನೆ ಇದೆ. ಆದರೆ ಅವಳ ಈ ಚಿಂತನೆಗೆ- 


ಬಾಹ್ಯ ಪ್ರಪಂಚದ ವಿರೋಧ ಇಲ್ಲವೇ ಅವಜ್ಞತೆ ಸೃಷ್ಟಿಯ ತಿಳಿವಿನಲ್ಲಿ 
ಒಡಮೂಡುವ ವಿವರಗಳ ಪ್ರಪಂಚವನ್ನು ಪರಿಚಯಿಸುತ್ತವೆ. ವಾಸ್ತವಿಕವಾದ 
ಇತಿಹಾಸದ ತಿಳಿವಿಗೆ ಇಂಥ ಆವರ್ತನ ವಲಯ ಗಟ್ಟಿತನವನ್ನು ತಂದುಕೊಟ್ಟಿದೆ. 
ಅಲ್ಲದೆ ಮನೋವಿವರಗಳಲ್ಲಿ ಮನೆಮಾಡಿಕೊಂಡಿರುವ ಮನುಷ್ಯ ಪ್ರಪಂಚದ 
ಕ 6 ಕಾ ತಾತಾ ನಾ pS) ಇ ರಾ ವ 
ಸೂಕ್ಷ್ಮಗಳನ್ನು ಉಜ್ವಲಗೊಳಿಸುವುದು ಾದಂಬರಿಯ ಮುಖ್ಯ ಉದ್ದೇಶವು 


ಆಗಿದೆ. 


ಗತಕಾಲದ ಸತ್ತ್ವಗಳ ಬಗೆಗೆ ಮೂಕಜ್ಜಿ ಹಳಹಳಿಸುವುದಿಲ್ಲ. ವರ್ತಮಾನದ 
ಬದುಕಿನ ಇತಿ-ಮಿತಿಗಳನ್ನು ಎಚ್ಚರಗೊಳಿಸುವಷ್ಟು ಸೂಕ್ಷ್ಮವಂತಿಕೆ ಅವಳ ಆಲೋಚನೆ 
ಗಳಿಗಿದೆ. ಅಜ್ಜಿಯ ಬದಂಕನ್ನು ಮತ್ತು ಆಲೋಚನೆಯನ್ನು ಶೆ ಧಿಕ್ಕರಿಸುವ ವಲಯ 
ಕಾದಂಬರಿಯ ಉದ್ದಕ್ಕೂ ಜಾಗೃತವಾಗಿದೆ. ಈ ವಲಯ ಕಾದಂಬರಿಗೆ 
ನಿರುದ್ದಿಶ್ಯವಾದ ತಾತ್ತ್ವಿಕ ಕೇಂದ್ರವನ್ನು ನಿರ್ಮಿಸಿದೆ. ವಯೋಮಾನದ ಕಾರಣ 
ಅವಳ ಸ್ವಾಭಾವ ಅನೇಕ ಏರು-ಪೇರುಗಳನ್ನು ಹೊಂದಿದೆ ಎಂಬ ಧೋರಣೆ ಅಲ್ಲಿನ 
ಅನೇಕ ವ್ಯಕ್ತಿಗಳಲ್ಲಿ ಆಳವಾಗಿ ಬೇರೂರಿದೆ. ಆಧುನಿಕ ವಿದ್ಯಾಭ್ಯಾಸದ ತೋರ್ಕೆಯ " 
ನಿಲುವಳಿಗೂ; ಬದುಕಿನಿಂದ ಪ್ರತೀತವಾಗುವ ತಾತ್ತಿ ಕತೆಗೂ ಇರುವ ದ ಂದ್ಧ ನವನ್ನು 
ಮೂಕಜ್ಜಿಯ ಸಾಕ್ಷಿತ್ವ್ರದ ಮೂಲಕ ಕಾದಂಬರಿ ದಾಖಲು ಮಾಡುತ್ತದೆ. ಸೀತೆ, 


ನಾರಾಯಣ, ಅನಂತರಾಯ, ಮಂಜುನಾಥ ಇವರು ಇಂಥ ಸ್ಥಿತಿಯನ್ನು ಸಂಕೇತಿಸು 
ವವರೂ ಆಗಿದ್ದಾರೆ. 


ಮನುಷ್ಯನ ಇತಿಹಾಸದಲ್ಲಿ-ಅವನ ಅನುಭವ-ಅನ್ನಿ ಸಿಕೆಗಳಿಗೂ ಸಮಾಜದ 
ನಿರ್ಧಾರಿತ ನಿಲುವುಗಳಿಗೂ ನಡುವಣ ಘರ್ಷಣೆ ಅನಿವಾರ್ಯವಾದ ಭಾಗವಾಗಿದೆ. 
ಮನುಷ್ಯನ ಸ್ವಂತದ್ದೇ ಆದ ತಿಳುವಳಿಕೆ ಸಮಾಜದ ನಡಾವಳಿಗಳ ಮೂಲಕ ಹೊಕ್ಕು 
ಹೊರಡುವಾಗ ಸಾಮಾಜಿಕ ನಿರ್ದಿಷ್ಟತೆ ತುಂಬ ಮುಖ್ಯವಾದ ಅಂಶವಾಗುತ್ತದೆ. 
ಸಾಮಾಜಿಕ ಶರೀರ (5008೩! body) .ಮತ್ತು ಮನುಷ್ಯ ಇವುಗಳ ಪರಸ್ಪರ ಸಂಬಂಧ 


` ಮೂಕಜ್ಜಿಯ ಕನಸುಗಳು'.. ಶೋಧನಾತ್ಮ! ಕ ಕಾದಂಬರಿಯಾಗಿ 15 


ಈ ಎರಡೂ ಸತ್ವಗಳು ಒಡ್ಡು ವ ಸವಾಲುಗಳು ನಮ್ಮ ಸಾಂಸ್ಕೃತಿಕ 
ಅಧ್ಯಯನದ ಮುಖ್ಯ ನೆಲೆ. ಹೀಗಾಗಿ-ಮೂಕಜ್ಜಿಯ ವ್ಯಕ್ತಿತ್ವವನ್ನು ಮನುಷ್ಯ 
ಸ್ವಭಾವದ ಉದಾಹರಣೆಯನ್ನಾ ಗಿ ಮಾತ್ರ ಸ್ವೀಕರಿಸುವುದು ತಪ್ಪಾಗುತ್ತ ದೆ. 
ಏಕೆಂದರೆ ಮೂಕಜ್ಜಿಯ ದೇಹಕ್ಕೆ ವಯೋಮಾನದ ಕಾರಣದಿಂದ ಉಂಟಾಗಿರುವ 
ಮಿತಿಗಳು ಮತ್ತು ಮಾನಸಿಕ ಸ್ಥಿರತೆ ಇವುಗಳ ನಡುವಣ ಸಂಬಂಧವನ್ನು ಸಾಂಸ್ಕೃತಿಕ 
ತಿಳಿವಿನ ಭಾಗವಾಗಿ ಗುರುತಿಸುವಂಥದ್ದು , ದೇಹಕ್ಕೂ, ಭಾವನಾತ್ಮಕತೆಗೂ ಇರುವ 
ಸಂಬಂಧ ಪ್ಪ ಪ್ರಜ್ಞಾ ಪೂರ್ವಕವಾದದ್ದೆಂದು ತಿಳಿಯುವ ಕ್ರಮ ಇಲ್ಲಿ ಮುಖ್ಯ. 
ಆದ್ದರಿಂದಲೇ ಕಾದಂಬರಿಯ ಸಂಕೇತ ವ್ಯವಸ್ಥೆ -ಈ ಎರಡನ್ನು ಓಂದು ನೆಲೆಗೆ ತರುವ 
ತಂತ್ರವೂ ಆಗಿ ಪರಿಣಮಿಸಿದೆ. 


ಸಂಸ್ಕೃ ತಿಯನ್ನು ಪ್ರಾದೇಶಿಕ' ಸಂದರ್ಭದಲ್ಲಿ ಶೋಧಿಸುವ ಉದ್ದ "ಶವನ್ನು 

' ಎಂದಿರುವ ಈ ನಂಟು ಮಾನವಿಕ ವಿಜ್ಞಾ ನ, ಮನೋವಿಜ್ಞ್ಲಾ ನಗಳ" ಬೆಂಬಲ 
ದಿಂದ ಇತಿಹಾಸದ ಆಂತರ್ಯವನ್ನು ಪ್ರವೇಶಿಸುವ ಪ್ರಯತ್ನ ವನ್ನು ಮಾಡುತ್ತಲೇ 
ವರ್ತಮಾನದ ಧಾತುಗಳ ಷು ಗೂ die ಪಾದೇಶಿಕ ದೇವತೆ 
ಕ ಗಳನ್ನು, ಅದರಲ್ಲಿಯೂ ನಿಸರ್ಗ ದೇವತೆಗಳನ್ನು ಸೃಷ್ಟಿಯ ಮೂಲಚೈತನ್ಯವಂದು 
_. ಒಪ್ಪುವ ಕ್ರಮದಿಂದ ತಿಳಿಯಬಹುದು. ವೇದಾದಿಗಳನ್ನು, ಇಂದ್ರರೇ ಮೊದಲಾದ 
ದೇವತೆಗಳನ್ನು ವಿರೋಧಿಸುವ ಮೂಕಜ್ಜಿಯ ಪ್ರಜ್ಞೆ ವರ್ತಮಾನದ ಇತಿಹಾಸದ 
ವಿಸಂಗತಿಗಳತ್ತ ಬೆಳಕು ಚೆಲ್ಲುತ್ತದೆ. ಕಾದಂಬರಿಯು ಗತಕಾಲದ ಬದುಕಿನ ಮನೋ 
ವಿವರಗಳನ್ನು ಇಂದಿನ ನಮ್ಮ ಆಲೋಚನಾ ವಿಧಾನಗಳೊಂದಿಗೆ ಹೊಂದಿಸುವ 
ಪ್ರಯತ್ನದ ಅನೇಕ ಎಳೆಗಳನ್ನು ಹೊಂದಿವೆ. ನಮ್ಮ ಅನುಭೂತಿ (1660೧0) ಯ 
ಸಂರಚನೆಯನ್ನು ಕ್ರಿಯೆಯ ಸೂಕ್ಷ್ಮವಾದ ಭಾಗದೊಂದಿಗೆ ಸೇರುವಾಗ-ಕಾದಂಬರಿಯ 
ಸ್ಯ ಭೂಮಿಕೆಯಲ್ಲಿ. ಆನೇಕ ಮಹತ್ವ ದ ವಿನ್ಯಾಸಗಳು ಸ ಸೃ ಷ್ಟಿಯಾಗಿವೆ. ಮೂಕಜ್ಜಿಯ 
4 ಅ feeling ಒಂದು ಸಂಸ್ಕೃತಿಯ ಸಮಸ್ಟಪ್ಪ ್ರಜ್ಞೆ ಇ ಭಾಗವಾಗುವುದರಿಂದ 
ಕಾದಂಬರಿಯಲ್ಲಿ ಪುನಾರಚನೆಗೆ ಗುರಯೊಗುವ : ಮಾನವಿಕ,ವಿಜ್ಞಾನದ ಪ್ರತೀಕಗಳು, 
ಷೆ y ಲೈಂಗಿಕ ಸಮಸ್ಯೆಯ ಜಿಜ್ಞಾಸೆ, ಇವುಗಳು ಜೀವಂತ ಸಾಕ್ಷಿತ್ವವನ್ನು ಪ್ರತಿನಿಧಿಸಲು 
ಕಾರಣವಾಗಿದೆ. 


J ಮನುಷ್ಯ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತನಗೆ ತಾನೇ ಮಾತನಾಡಿ 
ಕೊಳು ತ್ತಾನೆ. ಹೀಗೆ ಮಾತಾನಾಡಿಕೊಳ್ಳುವಾಗ ಅವನು ತಾನು ಕಲಿತದ್ದರಿಂದ 
ಹ ೪ 

ಮತು ಕಂಡದ ರಿಂದ ಮಾತ್ರ ಮಾತನ್ನು ಆಯ್ಗೆ ಮಾಡಿಕೊಳ್ಳು ತಾನೆಂದು ಹೇಳಲು 
Pa ಇಡಿ ಎ £1 ರ ಛ್‌ 

°° ಬರುವುದಿಲ್ಲ. ಮನುಷ್ಯನ ಯಾವುದೇ ದೃಷ್ಟಿ - ಭಾಷೆಯ ಆಂತರಿಕ ಸ್ವರೂಪ, 
ಮತ್ತು ಬಹಿರಂಗ ಸ ಕೈರೂಪದೊಂದಿಗೆ ಅವನೇ ಮಾತಾನಾಡಿಕೊಳ್ಳುವ ಕ್ರಿಯೆಯನ್ನು 
ಗುರುತಿಸುವುದು ವಿಧ ವಿಲ. ಈ ಎರಡೂ ನೆಲೆಗಳನ್ನು ಅವನೇ ಮಾತನಾಡಿ 


. 16 ಸಾಧನೆ 3 
ಕೊಳ್ಳುವ ಸ್ವಭಾವದ ವಿಶ್ಲೇಷಣೆಗೆ ಆಧಾರ ಮಾಡಿಕೊಳ | ಲಾಗುವುದಿಲ್ಲ. 
ಮೂಕಜ್ಜಿ ಯ ಸ್ವಗತಗಳು, ಮೂಕಜ್ಜಿ ಯನ್ನು ಇತರರು ಕಾಣುವ ರೀತಿ ಇವುಗಳು : 
ಹೇಗೆ ಔರೇಮಾನದ ಗ್ರಹಿಕೆಗಳಿಗಪ್ಟೆ ೇ ಒಳಪಡುವ ಅಂಶವಾಗುತ್ತವೆ. ವರ್ತಮಾನ 
ದಿಂದ ಮುಂದಕ್ಕೆ ಚಲಿಸುವ ಕಾರಣವಾಗಿ ಕನಸು - ಕಾದಂಬರಿಯಲ್ಲಿ ಕ್ರಿಯಾಸ ಸರಣಿ. 
ಯೊಂದನ್ನು ನಿರ್ಮಿಸುತ್ತದೆ. ಭಾಷೆಗಿರುವ ಸಾಂಪ್ರದಾಯಿಕ ಸತ್ತ ಗಳು ಇಂಥ 
ಚಾಲನೆಯನ್ನು ಒದಗಿಸಿಕೊಡುತ್ತ ದೆ. ಚ 


ಮನುಷ್ಯನ ಅರ್ಥದಲ್ಲಿ - ಚರಿತ್ರೆಯು ಭಾಷೆಯ ಅಚ್ಚಿನಲ್ಲಿ ಒಳಗೊಂಡದ್ದು... 
ನಮ್ಮ ಲೈ ಂಗಿಕತೆ ಕೂಡ ಉದ್ದೀಪನಕ್ಕೆ ಮತ್ತು ಮಾತಿನ ವಾಸ್ತವತೆಯೊಂದಿಗೆ ' 
ಸ 4 ಧೀಸುವ ಸ ರೂಪದ್ದು. ಮನುಷ್ಯ ನನ್ನು ಬಿಟ್ಟು - ಬೇರೆ ಯಾವ ಪ್ರಾಣಿಯೂ ' 
ಚಾರಿತ್ರಿಕ ನೆನಪುಗಳನ್ನು “ಹೊಂದಿಲ್ಲ. ಆವು ಮಾ ತಿಲ್ಲದ ನಿರಂತರ ವರ್ತ ಮಾನದಲ್ಲಿ 4 
ಚ. ಭವುಗಳು: ಆದ್ದ ರಿಂದ ಮಾತಿನ ಮೂಲಕ ಪ್ರಕಟಗೊಳು ವ ವ ಇಮ್ಯಾಜಿ' 4 
ನೇಷನ್‌ - ದೇಹ ಮತ್ತು 'ದೇಹೇತರ ಲೆ ೈಂಗಿಕತೆಯ ಸಂಭೋಗ, ಸಂಬಂಧಗಳು ' 
ಭಾಷೆಯೊಂದಿಗೆ ಪ ಪ್ರಬುದ್ಧ ಸಂಬಂಧವನ್ನು ಪಡೆಯುತ್ತದೆ. ಮೂಕಜ್ಜಿ ಯ ಮೂಲಕ 
ಪ್ರಕಟಗೊಳ್ಳುವ ಲೈಂಗಿಕ ಜಿಜ್ಞಾ ಸೆಯ ವಿಶ್ಲೇಷಣೆಯ ಈ ದಿಕ್ಕಿ ನಲ್ಲ ವಿಚಾರ ' 
ಸದು. ಲ ೦ಗಿಕತೆಯ ಬಗ್ಗೆ ಇರುವ : ಮಾತಿನ ಕೆಲವು ನಿಯಮಾವಳಿಗಳು 4 
ಮಾತಿನ ಮಡಿವಂತಿಕೆಲುಲ್ಲಿ ಕಾಲದಿಂದ ಕಾಲಕ್ಕೆ ಆಗುವ ಬದಲಾವಣೆಗಳು ಇವುಗಳು : 2 
ನಮ್ಮ ಮನೋಲೈಂಗಿಕ ಅನ್ನಿಸಿಕೆ ಮತ್ತು ಕ್ರಿಯೆಗಳು ಮೇಲೆ ನೇರ ಪರಿಣಾಮವನ್ನು" 
ಉಂಟುಮಾಡುತ" ತೆ ಅದ್ದ ರಿಂದ ತನ್ನ ಲ € ನಡೆಯುವ ಸ್ವಗತ ಮತ್ತು ಸುಪ್ತ ' 
ಲೈಂಗಿಕತೆಯನ್ನು ಹೊರಪಡಿಸುವ ಸಂದರ್ಭ - ಇಡೀ ವ್ಯಕ್ತಿತ್ವದ ಅಭಿವ್ಯಕ್ತಿಯ ' 
ಅಂಶವಾಗಿ ಪ್ರಕೆಟಗೊಳು ತ್ತದೆ. ಈ ಹಿನ್ನೆಲೆಯಲ್ಲಿ ಕಾದ ಲೈಂಗಿಕತೆಯ . 
ಜಿಜ್ಞ್ಲಾ ಸೆ ಮತ್ತು ಸ್ವಗತದ ಭಾಷೆಯ ಸಂಬಂಧವನ್ನು ವಿಚಾರಮಾಡಬಹುದು. 


ಇ ನ k ‘ನ 
EE ಇ 


ಮೂಕಜ್ಜಿ ಯ «ಅಮ್ಮ'-ವಸ್ತು ಪ್ರತಿನಿಧಿಯಾದ ಪ್ರಕ್ಸ 


ಸಿ. ವೀರಣ 
ಣಿ 


i ಕನ್ನಡ ಕಾದಂಬರಿಕಾರರಲ್ಲಿ ಕಾರಂತರು ಪ್ರಮುಖರು. ಈ ಪ್ರಾಮುಖ್ಯತೆ 
ತ. ಹೆಚ್ಚು ಕಾದಂಬರಿಗಳನ್ನು ದಾಗ ಬೃಹತ್‌ ಕೃತಿಗಳನ್ನು ಬಾರಿ 
' ಮಾಡಿದರೆಂದಾಗಲೀ ಬಂದದ್ದ ಲ. ಬದುಕಿನ ಬಗ್ಗೆ ಆತ್ಮಂತ ಕಳಕಳ ತೀವ್ರ 
ವಾದ ನಂಬಿಕೆಯಿಂದ ಆಲೆ ಸೋಚನೆ ಮಾಡಿ ಕೃತಿ ರಚನೆ ಮಾಡಿದವರು ಎಂಬ ಕಾರಣ 
ದಿಂದ. ಕಾರಂತರ ಕಾದಂಬರಿಗಳನ್ನು ಗಮನಿಸಿದರೆ ಅವುಗಳಲ್ಲಿನ ಜೀವನ ವಿಶ್ಲೇಷ 
. ಣೆಯ ವೈ ಚಾರಿಕತೆ ಒಂದು ವ ಬಂಧದಿಂದ ಹೆಣೆದುಕೊಂಡು ಬೆಳವಣಿಗೆ 
| ಯಾಗಿರುವುದನ್ನು ನಾವು ತಿಳಿಯಬಹುದು. ಅವರ ಕೃ ತಿಗಳೊಂದೊಂದರಲ್ಲೂ ಮಾನವ 
ಸಮಾಜ ಆಳವಾಗಿ ನಂಬಿರುವ ವಿಚಾರಗಳ ಬಗ್ಗೆ ನದಿ ನಡೆಸುವ ಪ್ರಯತ್ನ ಎರು 
3 ಜನವನ್ನು ನಾವು ಕಾಣುತ್ತೇವೆ... ಮಾನವ ಜನಾಂಗ ನಂಬಿರುವ ದೇವರು, ಧರ್ಮ 
ಮತ್ತು ಹರ್ಷ ವಿಚಾರವಾದ ಹೆಣ್ಣು ಗಂಡಿನ ಸಂಬಂಧ ಇವುಗಳ ಸುತ್ತ ಈ 
' ಶೋಧನೆ ಕೇಂದ್ರೀಕೃತವಾಗಿದೆ ಎಂದರೆ ಸರಳೀಕರಿಸಿದಂತಾಗಬಹುದೇನೋ ? ತಲೆ 
ತಲಾಂತರದಿಂದ ಮಾನವನ ಮಿದುಳಿನಲ್ಲಿ ಹೊಕ್ಕು ಕುಳಿತಿರುವ ಸಾಂಸ ತಿಕ ಪರಂಪರೆ 
ಯನ್ನು ಕೆದಕುವ, ಅನೇಕ ರೀತಿಯ ಕಪಟ ವೇಷಗಳಲ್ಲಿ ಸಿಕ್ಕಿ ನರಳುವ, ಲ ೈಂಗಿಕ 
ಕ್ರಿಯೆಯ ವಿಚಾರಗಳನ್ನು ಬಿಡಿಸಿ ತೋರಿಸಲು ಅವರ ಅನೇಕ ಕಾಹಂಬರಿಗಳು 
ಪ್ರಯತ್ನಿ ಸುತ್ತ ವೆ. 

ಆ ದಿಕ್ಕಿ ನಲ್ಲಿ ಮೂಕಜ್ಜಿ ಯ ಕನಸುಗಳು ಹೆಚ್ಚು ಸಾಫಲ್ಯವನ್ನು ಪಡೆದ ಕೃತಿ. 
ಸಾಫಲ್ಯ ಎನ್ನು ವ ಮಾತನ್ನು “ಬಳಸಿದ ಉದ್ದೇಶವಿಷ್ಟೇ, ಬೇರೆ ಬೇರೆ ಕೃತಿಗಳಲ್ಲಿನ 
' ಒಂದೊಂದು ಹವ ಇಲ್ಲಿ ವ್ಯ ವಸ್ಥಿ ತವಾಗಿ ಹೆಣೆಯಲ್ಪಟ್ಟಿ ರುವುದು. ಆ ಕೃತಿ 
ಗಳಲ್ಲಿ ಶೋಧನೆ ಬೌದ್ದಿ ಕ ಪ್ರತಿಕ್ರಿ ಹಣಿ ಮಟ್ಟದಲ್ಲಿ ಕೆಲಸಮಾಡಿದರೆ, ಇಲ್ಲಿ ಅದಂ 
'ಅಕ್ರೊ €ಶರಹಿತ ಚಾರಿತ್ರ ಕ ವಾಸ್ತವತೆಯ ರೀತಿಯಲ್ಲಿ ಕೆಲಸಮಾಡುತ್ತದೆ. ಹಾಗೆ 
ನೋಡುವುದಾದರೆ ಕಾರಂತರ ಆಲೋಚನೆ ಸುವ್ಯವಸ್ಥಿತವಾಗಿ ಚಲನೆಯನ್ನು ಪಡೆದು 
ರೂಪತಳಿದದ್ದು ಮೂಕಜ್ಜಿ ಯಂ ಕನಸುಗಳಲ್ಲಿಯೇ ! ಹಾಗೆಂದರೆ ಉಳಿದ 'ೃತಿಗಳೆಲ್ಲ 
ದರ ಒಟ್ಟು ಮೊತ್ತ ಇದು. ಎಂದು ಅರ್ಥ ಹಚ್ಚ ಬಾರದು ಅಷ್ಟೆ. 


ಮಾನವ ಜಗತ್ತಿಗೆ ಒಂದು ಚಲನೆ ಇದೆ. ಆ ಚಲನೆ ಸೃಷ್ಟಿಕ್ರಿಯೆಯನ್ನು 
6 ಅವಲಂಬಿಸಿ ಸಾಗಿದೆ. ಹೀಗೆ ಬೆಳೆಯುವಾಗ ಒಂದು ರೀತಿಯ ಗತಿ ಅದಕ ದ್ದು, ಅದು 


18 ಸಾಧನೆ 


| ತರ್ಕಬದ ವೂ ಆಗಿರುವಂತಿದೆ. ಬೆಳವಣಿಗೆಯ ಹಿನ್ನೆ ಲೆಯಲ್ಲಿ ಅಡಗಿರುವ ಈ 
ಸೂತ್ರವು ಹುಟ್ಟು -ಬೆಳವಣಿಗೆ-ಸಾವುಗಳೆಂದು ಸೂತ್ರಿ (ಕರಿಸಲ್ಪ ಟ್ಟೆ ದ್ದ ರೂ, ಒಟ್ಟಾರೆ 
ಯಾಗಿ ಬೆಳವಣಿಗೆ ಮುಂದುವರೆದು, ಚಲನೆ ಅಥ ಸ್ಥಾ “ಯಿಯಾಗಿರುತ್ತ ದೆಯೇ 


4 


ವಿನಹಾ ಹಳೆಯದರ ಪುನರವತಾರವಂತೂ ಆಗುವುದಿಲ್ಲ. ಮನುಷ್ಯನ ಇತಿಹಾಸ ' 
ವನ್ನು ಗತಿತರ್ಕದಿಂದ ನೋಡಬಲ್ಲವನಿಗೆ, ಕಾರಂತರು ಇಲ್ಲಿ ಪ್ರಸ್ತಾಪಿಸಿರುವ ' 


ವಿಚಾರಗಳು ಪ್ರಾಥಮಿಕ ವಿಚಾರಗಳೇ ! ಆದಷ್ಟೇ ಆಗಿದ್ದರೆ ಯಷ ಊಂ 
ಮಾನವ ಶಾಸ್ತ್ರದ ಕೃ ತಿಯ ಮೊದಲ ಅಧ್ಯಾ ಯಗಳನ್ನು ಓದಿದರೂ ನ ನಮಗೆ ಸಾಕಾಗು 
ತ್ತಿತ್ತು. or Rua ಅಂತಹ ವರದಿಯನ್ನು ಕೆ ಮಾತ್ರ ಇಲ್ಲಿ ಹೇಳುತ್ತಿಲ್ಲ. 
ವರ್ತಮಾನದ ಜಗತ್ತಿಗೆ ಭೂತವನ್ನು ಹುಡುಕಿಕೊಡುವ, ಆದರ ವಾಸ್ತವಾಂಶಗಳನ್ನು 
ಕಾಣಿಸು ಸಂದರ್ಭದಲ್ಲಿಯೇ, ಇತಿಹಾಸವನ್ನು ತಪ್ಪಾಗಿ ಅಥೈ ೯ಸಿ ಅಥವಾ 


ಕಾರಂತರೇ ಮುನ್ನುಡಿಯಲ್ಲಿ ಹೇಳುವಂತೆ ಅಪಕ್ಕ ನಂಬುಗೆಗಳನ್ನು ಪರರಮೇಲೆ ' 


ಹೊರಿಸಿ ವರ್ತಮಾನವನ್ನು ಭ ಶ್ರಮಾತ್ಮ ಕಗೊಳಿಸಿದ್ದ ರ ಚಿತ್ರವೂ ಇಲ್ಲಿದೆ. 


ಇಲ್ಲಿನ ಮೂಕಜ್ಜಿ ಎಂಭತ್ತು ವರ್ಷದ ಮುದುಕಿಯಲ್ಲ. ಅವಳು ನಾಲ್ಕೈದು 
ಸಾವಿರ ವರ್ಷಗಳ ಮುದುಕಿ. ಮಾತು ಕಳೆದುಕೊಂಡು ಮೂಕ ವೇದನೆಯಲ್ಲಿ 
ಬದುಕಿರುವ ಮುದುಕಿ. ಬದುಕನ್ನು ಕಣ್ಣು ಬಿಟ್ಟು ನೋಡದೆ ಬದುಕಿ ಸತ್ತ ಗಂಡಂದಿರ 


ಹೆಸರಿನಲ್ಲಿ ಮುಂಡೆಯಾಗಿ, ವರ್ತಮಾನದ ಬದುಕನ್ನು ಕಳೆದುಕೊಂಡ ಮಾನವ ' 


ಇತಿಹಾಸದ ಮೂಕವೇದನೆ ಮೂಕಜ್ಜಿ. ಭೂತವಾಗಿ ಮಾತ್ರ ಮೂಕಜ್ಜಿ ಇದ್ದಾ 
ಳೆಂದಲ್ಲ, ಇತಿಹಾಸ ನಡೆದು ಬರುವಾಗ ವರ್ತಮಾನದಲ್ಲೂ ಚಲಿಸುತ್ತಿ ರುತ್ತದೆ] 
ನಿರ್ಮಾಣವಾಗುತ್ತಿರುತ್ತದೆ. ಅದರ ಅರಿವು ಇಲ್ಲದೇ ಇರುವ ಜನ ಅದನ್ನು 
ಮರುಳು, ಎಂದು ಕರೆದು, ತಮ್ಮ ಭ್ರಮೆಯ ಲೋಕವನ್ನೇ ವಾಸ ವೆಂದು 
ನಂಬಿ ಬದಂಕುತ್ತಾ ಹೋಗುತ್ತಾರೆ. ಆಗ ಇತಿಹಾಸ ಮೂಕವಾಗುತ್ತದೆ. ವರ್ತ 
ಮಾನದ ಜೊತೆಗೆ ತನ್ನ ಸಂಬಂಧವನ್ನು ಕಳೆದುಕೊಂಡಂತೆ ಕಾಣಿಸುತ್ತದೆ. ಆದರೆ 
ಅದು ಕಡಿದುಕೊಂಡಿರುವುದಿಲ್ಲ. ಯಾರೆಂ ದರೆ ಅದು ಮೂಕಜ್ಜಿ ಯಂತೆಯೇ ರಾಗ- 
ರಹಿತವಾದ ಸ್ಥಿತಿಯನ್ನುಳ್ಳದ್ದು. ಕಣ್ಣಿದ್ದವರಿಗೆ ಮಾತ್ರ 'ಅದರ ಚಲನೆ ಕಾಣ 
ಬರುವಂತಹುದು. ಇಂಥಹ ಕಾಣುವ ಕಣ್ಣಿನ ನ ಹುಡುಕಾಟದ ಪ್ರತಿನಿಧಿಯಾಗಿ 
ಇಲ್ಲಿನ ಸುಬ್ಬರಾಯ ನಮಗೆ ಕಾಣುತ್ತಾನೆ. ನಿಧಾನಗತಿಯಲ್ಲಿ ಚರಿತ್ರೆಯ ಒಳದನಿ 
ಗಳು ಅವನ ಕಿವಿಗೆ ಬೀಳುತ್ತವೆ. ಅಜ್ಜಿ ಯನ್ನು ಹೆಚು ಹೆಚ್ಚು ಅವಾ ತಿಳಿದಂತೆಲ್ಲಾ 
ಅವನಿಗೆ ಈ ದೃಷ್ಠಿ ಶ್ರ ಬೆಳೆಯುತ್ತಾ ಹೋಗುತ್ತ ದೆ. 3 


ಕಾರಂತರು ಕೇವಲ ಮಾನವ ಚರಿತ್ರೆಯ ಒಳಪ ದರಗಳನ್ನು ಬಿಡಿಸಿ ತೋರಿಸಿ 
ದ್ಹಾರೆಂಬುದೇ ಇಲ್ಲಿ ಮುಖ ವಾಗುವುದಿಲ್ಲ. ಆದರ ಜೊತಿಗೇ ವರ್ತಮಾನದ 
ನಿಷ್ಠ ಏಯುತೆಯನ್ನೂ | ಸಾವಿರಾರು ವರ್ಷಗಳ ಬದುಕನ್ನು ಅದು ಸಂದೇಹಿಸದೆ ಒಪ್ಪಿ, 


ಮೂಕಜ್ಜಿಯ "ಅಮ್ಮ'- ವಸ್ತು ಪ್ರತಿನಿಧಿಯಾದ ಪ್ರಕೃತಿ 19 


ನ ಆ ಕನಸಿನ ್ರಮೆಯಲ್ಲೀ ಘರ್ಷಣೆಗಳನ್ನು ತಪ್ಪಿ ಸಿಕೊಂಡು "ನ ನೆಮ್ಮದಿಯ ಹೆಸಿರಿ 


pA 


POM: & 
Ef 
4 
Mae 


ನಲ್ಲಿ ಕಾಲಕಳೆಯಂತ್ರಿರುವುದನ್ನೂ ಮುಖಾಮುಖಿ ಮಾಡಿಬಿಡುತ್ತಾರೆ. ವರ್ತಮಾನ 
ದಲ್ಲಿ ಬದಂಕುತ್ತಿರುವವರು ವರ್ತಮಾನದಲ್ಲಿದ್ದೇವೆಂದುಕೊಂಡರೂ, ಆವರೂ ಈ 
ಭ್ರಮೆಯಲ್ಲಿಯೇ ಮುಳ:ಗಿದರೆಂಬುದನ್ನು ಜನಾರ್ಥನ, ಮಂಜುನಾಥರ ಮೂಲಕ 


ಹೇಳುವ ಪ್ರ ಯತ್ನ ವಿದೆ. 


ಇದಿಷ್ಟುಮಾತ್ರವಲ್ಲ ತಾರ್ತಿಕ ವಿಚಾರದ ನೆಲಗಟ್ಟೆ ಗೆ ಒಂದು ರಕ್ಕಮಾಂಸಗಳಿಂದ 
ತುಂಬಿದ ಜೀವಂತ "ದೇಹವನ್ನೂ ಕಟ್ಟಲಾಗಿದೆ ಕಾದಂಬರಿಯಲ್ಲಿ. ಎಷ್ಟೋವೇಳೆ 
ಸುಬ್ಬರಾಯ ಮತ್ತು ಅಜ್ಜಿ ಯರ ಸಂಭಾಷಣೆ ಕಥೆಯ ಎಳೆಯಿಂದ ದೂರವಾಗುತ್ತಿ, ದೆ 
ಎನ್ನಿ ಸಿದರೂ, ಕಥೆಯ ಅನೇ ಕ ಭಾಗಗಳು ಅಜ್ಜಿ ಯ ಕಾಣ್ಕೆ ಗೆ ದೃಷ್ಟಾ ಶಂತಗಳಾಗಿಯೇ 
ದಗ ಸಂಬಂಧವನ್ನು ಸ್ಮಾಪಿ ಪಿಸಿಕೊಳ ತ್ನ ಈ ತ್ತವೆ "ಇದಕ್ಕೆ ಜ್‌ ಮತ್ತು ರಂಗಣ್ಣರ 
ಕಥೆಯೇ ಸಾಕ್ಷಿ. ಇತಿಹಾಸದ ಕಾಣ್ಮೆಯಲ್ಲಿ ತಬ ಭ್ರಮೆಯನ್ನು ಹರಿಸಿ ಬದುಕು 
ಸ್ವೀಕಾರ ಯೋಗ್ಯವಾದದ್ದೆಂಬ ಕೆಲಸವನ್ನು ಮೂಕಜ್ಜಿ ಇವರ ಬದುಕಿನಲ್ಲಿ ತೋರಿಸಿ 
ಕೊಡುತ್ತಾಳೆ. ಬದುಕನ್ನು ಸ್ವೀಕರಿಸುವ ಈ ಅನಿವಾರ್ಯತೆಯನ್ನು ಕಾಣದೇ 
ಹೋಗುವ ಜನರನ್ನೂ ಹ ಗುರತಿಸಿದ್ದಾ ಳೆ, ಇಷಾ ದರೂ ಮೂಕಜ್ಜಿಯ 
ಯಾತನೆ ಮುಂದುವರೆದದ್ದೇ ! ಅದರಿಂದ ಅವಳಿಗೆ ಬಿಡುಗಡೆ ಎಂಬುದು ಸಿಕ್ಕಿಲ್ಲ. 
ಅವಳು ಕಂಡ ಜೀವನತಿರಸಾ ಸರಿಗಳ ಪ್ರತಿನಿಧಿಯಾಗಿ ಅನಂತರಾಯ ನಮಗೆ ಕಾಣಿ 
ಸುತ್ತಾನೆ. ಅವನ ಪೊಳ್ಳು 4 ಬ್ರಹ್ಮಚರ್ಯವನ್ನು ಕ ಹೊರಹಾಕುವುದರಿಂದ ಕಾದಂಬರಿ 
ಮುಗಿಯುತ್ತದೆ. 

ಕಾರಂತರು ಮಾನವಚರಿತ್ರೆಯ ಸಾಂಸ್ಕೃ ಲತಿಕ ಬೆಳವಣಿಗೆಯ ಆಳದಲ್ಲಿರುವ 
ವಾಸ ಸೈ ವಾಂಶಗಳನ್ನು ಕಾಣಿಸುವುದರಲ್ಲಿ ಮೂಕ "ಯನ್ನು ನೆಪಮಾಡಿಕೊಂಡಿದ್ದಾ ರೆ. 
ಅವರು ಕಂಡಂತೆ ಎಂಡು ಮಹತ್ತರ ವಿಚಾರಗಳು ಜೀವನದಲ್ಲಿ ಕೆಲಸಮಾಡುತ್ತಿವೆ. 
ಒಂದು ಗಂಡು-ಹೆಣ್ಣಿನ ಆಕರ್ಷಣೆ-ಈ ಆಕರ್ಷಣೆಯ ಮೂಲಕವೇ ಉಂಟಾದ 
ಸಷಿ ಸಯಿಂದಾದ ಜಗತ್ತಿನ ಬೆಳವಣಿಗೆ. ಮತ್ತೊಂದು ಈ ಸ ಷಿ ಯ ಹಿನ್ನೆಲೆಯಲ್ಲಿ 
ಅದನ್ನು ಅಥೆ ಸಲು ಹುಟ್ಟಿಕೊಂಡ ಬೇರೆ ಬೇರೆ ವಿಚಾರಗಳು-ಅಂದರೆ ದೇವರು- 
ಧರ್ಮ ಇವುಗಳ ನಂಬಿಕೆ. ಈ ಎರಡರಲ್ಲಿ ಮೊದಲನೆಯದನ್ನು ಕಾರಂತರ ಮೂಕಜ್ಜಿ 
ಭದ್ರವಾಗಿ ನಂಬಿದವಳು. ವಸ್ತುವಾದೀ ಮನೋಧರ್ಮದಿಂದಲೇ ಅವಳು ಜಗತ್ತನ್ನು 
ನೋಡುತ್ತಾಳೆ. ಬದುಕು ಆಕಸ್ಮಿಕ ಘಟನೆಯಲ್ಲ, ಅದು ಯಾರೋ ಕೊಟ್ಟ ವರ 
ದಾನವೂ ಅಲ್ಲ. ಮಾನವ ಪ್ರಕೃ $ಯ ಮೇಲೆ ನಡೆಸಿದ ಹೋರಾಟದ ಫಲ ಅದು 


| ಎಂಬ ತೀರ್ಮಾನಕ್ಕೆ ಮೂಕಜ್ಜಿ ರುವದು ಈ ಕಾರಣಕ್ಕಾ ಗಿಯೇ. 


ದ್ರ ಪ್ರಕೃತಿಯನ್ನು ಅಥೆನ್ಯಸುವಲ್ಲಿ ಮನುಷ್ಯ ನಿರ್ಮಿಸಿದ ಸುಳ್ಳು ದೇವರುಗಳ, 
ಅವರುಗಳ ಹೆಸರಿನಲ್ಲಿ ನಡೆಸಿದ ಬಲ್ಲಿ, ಶೋಷ ಡೆಗಳ ಬೆಲೆಕಟ್ಟುವ ಕೆಲಸವನ್ನೂ 


. 20 ಸಾಧನೆ 


ಮಾಡಿ ಮೂಕಜ್ಜಿ, ಆವುಗಳೆಲ್ಲದರ ಕೇಂದ್ರವಾದ "ದೇವರ' ವಿಚಾರಕ್ಕೆ ಬಂದಾಗ 
"ಅಮ್ಮ' ನವರನ್ನು ಒಪ್ಪಿದಂತೆ ಕಂಡುಬರುತ್ತದೆ. ಮೂಕಜ್ಜಿ ಒಪ್ಪಿಕೊಳ್ಳು 
ನಮ್ಮ] ಕಾದಂಬರಿಯಲ್ಲಿ ಅವಳಿಂದಲೇ ವಿವರಣೆಯನ್ನು ಪಡೆದುಕೊಂಡಿದ್ದಾ ಛೆ 
ದನ್ನು ಗಮ ನಿಸಿದರೆ ಅವಳು ಬೇರೆ ಯಾವುದೋ ದೇಜಿರಾಗಿರದೆ ವಸ್ತು ಪುರಿ 
ಯಾದ ಪ್ರಕೃತಿಯೆ ೇ ಆಗಿದ್ದಾ ಛೆ 
ಹಲವು ಹನ್ನೊಂದು ರೀತಿಗಳಲ್ಲಿ ಪ್ರಕೃತಿ ಮನುಷ್ಯನನ್ನು ಆಟವಾಡಿಸಿದೆ, 
ಈಗಲೂ ಆಡಿಸುತ್ತಿದೆ ಎಂಬ ಮೂಕಜ್ಜಿಯ ತೀರ್ಮಾನವೇ ಈ ಮಾತಿಗೆ ಸಾಕ್ಷಿ 
ನುಡಿಯುತ್ತದೆ. ಪ್ರಕೃತಿಶಕ್ತಿಯ ' ಈ ಮಹತ್ತನ್ನೇ ಕಾರಂತರು ಮೂಕಜ್ಜಿಯ. 
ಮೂಲಕ ದರ್ಶಿಸಿದ್ದಾ ರೆ. 
ಲೈಂಗಿಕ ವ್ಯಾಪ ಇರದ ಮಹತ್ವದ ಬಗ್ಗೆ ಮಹತ್ವಾಕಾಂಕ್ಷೆಯನ್ನು ಹೊತ್ತ 
ಕಜ್ಜ, ಮ” ಸ್ವತಃ ಅದರಿಂದ ದೂರಳಾಗಿ, ತನಗೆ ಕಾಲವಿದ್ದ ಕಾಲದಲ್ಲೂ 
ದೂರಳಾಗಿದ್ದದ್ದು ಒಂದು ರೀತಿಯಲ್ಲಿ ತೊಡಕಿನ ಸಮಸ್ಯೆ ಯಾಗಿ ಕಂಡರೂ, ತನ್ನ 
ವರ್ತಮಾನವನ್ನು ಕೊಂದ ಸುಳ್ಳಿಗೆ-ಅದರ ಬೇಗೆಯಲ್ಲಿ ದ ಮೂಕಜ್ಜಿ ಗೆ ತಾನು 
ಕಳೆದುಕೊಂಡದ್ದ ರ ಬೆಲೆ ಅರ್ಥವಾದದ್ದೆಂದು ಸುಬ್ಬರಾಯ ಹೇಳುವ ಮಾತಿನಲ್ಲಿ, ಆ 
ತೊಡಕಿಗೆ ಉತ್ತ. ರ.ಸಿಕ್ಕು ತ್ತದೆ. ಇತಿಹಾಸದಲ್ಲಿ ಮನುಷ್ಯ ಕಳೆದುಕೊಂಡ ಬದುಕು 
ಮತ್ತೆ ಕೂಡಿಬರುವ ಸಾ ಕೃತೆ ಇಲ್ಲ. ಆದರೆ ಕಳೆದುಹೋದದ್ದರ ಅರ್ಥವೂ ಆಗದೆ, ' 
ಅದನ್ನು ಅಪಾರ್ಥಗೊ ಸಿದ್ದನ್ನೇ ನಂಬಿ ನೆಮ್ಮದಿಯಾಗಿದ್ದರೆ ಸಾಕೆಂಬುವ ಸೀತೆ 
ುಂತಹಹಳ ಜೀವನವನ್ನು ಕಾಣುವ ಆಸೆಯನ್ನು ಹೊತ್ತೇ ಇರುತ್ತಾಳೆಂಬು 
ದಕ್ಕೆ, ಅವಳು ತಾ ಬಗ್ಗೆ ತನ್ನ ವರ್ತನೆಯನ್ನು ಬದಲಾಯಿಸಿಕೊಂಡದ್ದ ' 
ರಲ್ಲಿ ಕಾಣಿಸುತ್ತದೆ. | 
ಜೀವನದಲ್ಲಿ ಏನೋ ಬದುಕಿದ್ದೇವೆ. ಯಾವ ತಂಟೆ ತಕರಾರೂ ಇಲ್ಲದೆ ಸತ್ತು ' 
ನಮ್ಮ ಆಟ ಮುಗಿಸಿದರೆ ಸಾಕೆಂಬ ತೀರ್ಮಾನಕ್ಕೆ, ಘರ್ಷಣೆಯನ್ನು ಎದುರಿಸಲಾರದ : 
ಜನರೆಲ್ಲರೂ ಬರುತ್ತಾರೆ. ಇದಕ್ಕೆ ಸೀತೆ, ಜಗನಾ ಥೈ ನಾರಾಯಣ ಹೊರತಾದವರಲ್ಲ. 
ಆದರೆ ತನ್ನ ಕಣ್ಣಿಗೇ ಕಾಣದ ಇತಿಹಾಸ, ಮೂಕವೇದನೆಯಲ್ಲಿ ನರಳುತ್ತಾ 
ಭೂದಿರಾಶಿಹ ಕೆಳಗೆ, ಪಾಳುಗುಡಿಗಳ ಒಳಗೆ, ಹಾಳು ಭೂಮಿಯನ್ನು ಸೇರಿ ಭೂಗತ 
ವಾಗಿ, ಅದರ ವಿಕೃ ತರೂಪವೇ ಮೆರೆದಾಡುತ್ತಿರುವಾಗ, ಅದನ್ನು ಒದ್ದು ದೂರ: 
ಮಾಡಬೇಕೆಂಬ ಜಾರು ಕುತೂಹಲವೂ ಮೂಡದೆ ಮಾಸನೆಜನಾಂಗ ಭ ಯಲ್ಲಿ 
ಸಿಕ್ಕಿಕೊಂಡಿದೆ. ಆ ಭ್ರಮೆಯನ್ನು ಬಿಚ್ಚಿ ಕೊಚ್ಚಿ ನೋಡುವ ಸರಳ ಸಾಮಾನ್ಯ | 
ಬಕನ ಮನಷ್ಯನನ್ನು ಸುಬ್ಬರಾಯನಲ್ಲಿ ಹುಡುಕುವ ಪ್ರಯತ್ನವಿದೆ: ಆದರೆ: 
ವರ್ತಮಾನದಲ್ಲಿ ಅವನೂ. ಚಲಾವಣೆ ಇಲ್ಲದ ನಾಣ್ಯ. ಸೀತೆಯ ಕೈಯೊಳಗಿನ. 
ಕೂಸು ಅವನು. ಇತಿಹಾಸ ಅವನಿಗೆ ಕನಸಿನಂತೆ ಕಂಡಿದ ರಿಂದಲೇ ಅತ ವಾಸ್ತ ವ 


ಮೂಕಜ್ಜಿ ಯ “ಅಮ್ಮ'- ವಸ್ತು ಪ್ರತಿನಿಧಿಯಾದ ಪ್ರಕೃತಿ 21 


ಕದ ಜೊತೆ ಹೊಂದಿಕೊಳ ಲಾರದಂತಾಗಿರುವುದು. ಆದರೆ ಮೂಕಜ್ಜಿ 
ಇ ಹಾಸ ಮಾತ್ರವಲ್ಲ, ರಮಾ. ಕೂಡ. ಆವಳು ಜಗನ್ನಾಥ, ಮಂಜು ನಾಥ 
ನ್ನ *ತರಾಯರಿಗೆ ಬುಡ ಕಿತ್ತ ರೀತಿಯನ್ನು ಒಂದು ಜಖವಾಗಿ ಪರಿಗಣಿಸಿದರೆ, 
ತಿ ಶ್ಚಜ್ಜಿ, ರಾಮಣ್ಣ, ನಾಗಿಯರೊಂದಿಗೆ ನಡೆದುಕೊಂಡದ್ದು ಮತ್ತೊಂದು ಮುಖ 
ವಾಗುತ್ತದೆ. ಇತಿಹಾಸ ನಿರ್ದಯಿಯಾಗಿ ಸುಳ್ಳನ್ನೂ, ಧಾಂಬಿಕತ ನವನ್ನೂ ತನ್ನ 
ಮಹಾಪ್ರವಾಹದಲ್ಲಿ ಕೊಚ್ಚಿ ಕೆಡವಿದರೆ, ಅನಾಗರಿಕ ಕ್ರೌರ್ಯಕ್ಕೆ ಭಾರತ 
4 ಶೌರ್ಯಕ್ಕೆ ತುತ್ತಾದ ಅಸಹಾಯಕರ ಮೂಕವೇದನೆಗೆ ಸಾಕ್ಷಿಗಳನ್ನು pS 
ಹ ಹೋಗುತ್ತದೆ. ಹಾಳುಬಾವಿಯಲ್ಲಿ ಸಿಕ್ಕಿ ದ ಹೆಂಗಸೊಬ್ಬ ಛ ತಲೆಬುರುಡೆ ಮತ್ತು 
ಹಾರಗಳ ಹಿಂದಿರುವ ಭುಹಿಳೆಯಕು 2. ಆಕೆಯ 2 ಕಾರಣವಾದ ಧಾರ್ಮಿಕ 
ತ ರ್ಯಕ್ಕೂ ಇತಿಹಾಸ "ಸಾವೇ? ಉತ್ತರವೆಂದು ಹೇಳಿದೆ ಎಂದು ಮೂಕಜ್ಜಿ ಹೇಳು 
' ವುದರ ಹೆ ಅನುಕಂಪ ವಾಸ್ತವವಾದದ್ದು. 


ಬದುಕಿನ ವಾಸ್ತವದ ಜಟಿಲತೆಗಳಿಗೆ, ಅದರ ಬೇರೆ ಬೇರೆ ಸೆಳೆತಗಳಿಗೆ ಸಿಕ್ಕಿ 
ದಿಕ್ಕಾ ಪಾಲಾದ ನಾಗಿ, ಅದನ್ನು ಕೂಡಿಟ್ಟುಕೊಳು ವುದೇ ಸರಿ ಎಂದು ಮೂಕಜ್ಜಿ 
ತಿಳಿಬಿದ್ದಾಳೆ. ಬದುಕನ್ನು ಪ್ರೀತಿಸುವ ಎಲ್ಲರೂ ಅಲ್ಲಿಂದ ಯಾವ ಕಾರಣಕ್ಕೂ 
ಕಾಲು ಕೀಳುವುದು ತಮಗೆ ತಾವೇ ಕೊಂದುಕೊಂಡಂತೆಂಬುದು ಇತಿಹಾಸ ಸ್ಪಷ್ಟ 
| ಅದು ಮೂಕಜ್ವಿ ಯ ಕಾಣ್ಕೆ. ಜೀವನ ಮೊದಲು, ಅದರ ಅನುಭವಕ್ಕೆ ಅಡ್ಡಿ 
ಯಾಗುವ ಯಾವುದೇ ಕನ, ರವೆಂದು ಹೇಳುವ ವಿಚಾರವೂ, ಬದುಕಿನ ಪ ಖರ 
ವಾದ ಬೆಳಕಿನಲ್ಲಿ, ಜೀವನದ ನಿರಂತರ ಪ್ರವಾಹದಲ್ಲಿ, ಸಾವಿನ ಎಚ್ಚರದಲ್ಲಿ ಒರೆ 
ಹಚ್ಚ ಬೇಕಾಗುತ್ತದೆಂಬ ಕೇಂದ್ರ ಸೂತ್ರದ ಸುತ್ತ ಈ ಕಾದಂಬರಿಯ ವಸ್ತು ಹೆಣೆದಂ 
ಕೆ ಂಡಿದೆ. ಮಾನವ ಚರಿತ್ರೆ ಅನಾಗರಿಕ ಆದಿಮಾನವನ ಜೀವನ ಘಟ್ಟದಿಂದ 
ದು ಅವನು ಪ್ರಕೃತಿಯೊಡನೆ ಹೋರಾಟ ಮಾಡುವಾಗ ಕಂಡುಕೊಂಡ ಉಪ 
ಣಗಳು, ಅವುಗಳ ಪ್ರಾಶಸ್ತ್ಯದ ಸುತ್ತ ಹುಟ್ಟಿಕೊಂಡ ಪುರಾಣಕಲ್ಪನೆಗಳು.... 
ಆ ೨ ಪುರಾಣ ಕಲ್ಪ ನೆಗಳನ್ನೆ e ಜನರ ಮೇಲೆ ಹೊರಿಸಿ, ತಾವು ಮಾತ್ರ ಅದರಿಂದ 
ಇರ ಉಳಿದು, ಆ ಉಪಕರಣಗಳ ಮೇಲೆ ಒಡೆತನವನ್ನು ಸ್ಥಾ ಹಿಸಿಕೊಂಡು ಮೆರೆ 
೫ ರ ಕ್ರೌರ್ಯದಾಟಗಳನ್ನೆಲ್ಲಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆದ 
' ಕುತ್ತ ್ರ ಹೋಗುತ್ತ ದೆ. ಷ್ಟೇ ಅಲ್ಲದೆ ಅಂತಹ ಕ್ರೌರ್ಯಗಳನ್ನೂ ಮೆಟ್ಟಿನಿಂತ 
' “ಜೀವನ ಪ್ರೀತಿ'ಯ ಅದಮ್ಯ ಶಕ್ತಿಯನ್ನು ತರ್ಕಿಸುತ್ತಾ, ಕಾದಂಬರಿ ದೇವರು 
ಧರ್ಮ ಮತ್ತು ಅವುಗಳ ಸುತ್ತ "ಳೆದ ಜೇವಾಲಂ ಯ- ಆಚಾರಗಳನ್ನು ಶೋಧಿಸುತ್ತಾ 
ಹೋಗುತ್ತದೆ. ಮನುಷ್ಯ ಮತ್ತು ವಸ್ತು ಪ್ರತಿನಿಧಿಯಾದ ಪ್ರಕೃತಿಯ ನಡುವೆ 
ಅನುಭವ ಸಾಮಗ್ರಿಯೇ ವರ್ತಮಾನದ ಮೂಲದ್ರವ್ಯವೇ ಹೊರತು, ಅನುಭವಕ್ಕೆ 
ತೆನೂ ಲಕ ವಸ್ತುವಿಗೆ ದೂರವಾದ ವಿಚಾರವನ್ನು ಎಷೇ ವೈಭವಿಸಿದರೂ 


' 


ಹ 
2 


ಳಿ ಡಿ ತ್ಯಾ FN ಈ 
a ಘೋ ಮ 
ಕ ಗ್ಯ ತ ಜೆ 44 ರ್ಯಾ 
Bg ೨. 


ಚ) ಸಾಧನೆ 


ಸ್ವೀಕಾರಾರ್ಹವಲ್ಲವೆಂದು ಮೂಕಜ್ಜಿ ನಮಗೆ ತಿಳಸುತ್ತಾಳೆ. ಹಾಗೆ ತಿಳಿಸುವ ಎಲ್ಲ 


ಸಂದರ್ಭಗಳಲ್ಲೂ ಅವಳ ಮುಖ ಬೆಳೆಯದೆ ನಿಂತುಹೋಗಿರುವ ವರ್ತಮಾನ, 
ಅಸ್ಪಷ್ಟ ವಾಗಿರುವ ಭವಿಷ್ಯತ್ತಿ ಶಿ ನತ್ತಲೇ ನೋಡುತ್ತಿರುತ್ತದೆ. ಆದರೆ ಭವಿಷ್ಯತ್ತೂ 


nd ನಾಗಿಯ ಮಕ್ಕ ಛಂತ ನೆಲೆಕಳೆದುಕೊಂಡ, ರಾಮದಾಸನಂತೆ ಅತ್ಯಾಚಾರಕ್ಕೆ 
ಒಳಗಾದ, ಅವಳ ಷ್‌ ಕೈಳೆಂತೆ ಅಜ್ಜಿಗೆ ಮರುಳೆಂಬ ಸುಳ ಗನ್ನು ನಂಬಿ 
ಭಯುಗ್ರಸ ಸ್ಸ ವಾಗಿಯೇ ಇದೆ. ಆದರೂ ಅವಳಿಗೆ ತನ ಲ್ಲಿ, ತಾನು ನಂಬಿದ ಜೀವನ 


ವಾದ. ತತ್ವ ದಲ್ಲಿ ನಂಬಿ ೨ಕೆ ಆಳವಾಗಿ ಬೇರೂರಿ ಬದುಕು ಕಳೆದುಕೊಂಡರೆ 


ಸಿಕ್ಕುವ ಇಡ ಬಲ್ಲ ಎಂಬ ತೀರ್ಮಾನ ಅವಳನ್ನು ಸಾವಿನ ಜೊತೆ ಸರಸವಾಡಿಸಿದೆ. 


| ಇಷ್ಟೆಲ್ಲ ಆದರೂ ಮೂಕಜ್ಜಿಯ ಪಾತ್ರ ಕಲ್ಪನೆ ವಾಸ್ತವದ ನೆಲಿಗಟ್ಟಿ 1 ಎಂದು 
ಮೇಲು ನೋಟಕ್ಕೆ ಸಂಶಯ ತಾಳಬಹುದಾದ ಅವಕಾಶವಿದೆ. ಆದರೆ ಮಾನವ 
ಜೀವನ ವಿಕಾಸದಲ್ಲಿ ಯಾವ “ಕುತೂಹಲ” ಚರಿತ್ರೆಯನ್ನೂ, ವರ್ತಮಾನವನ್ನೂ 
ಶೋಧಿಸುವ  ಮೂಲವಾಯಿತೋ ಅದಕ್ಕೆ ದೊರೆತ ಅಂಕಿತ ಮೂಕಜ್ಜಿ. 
ಇರುವಿಕೆಯ ಬಗ್ಗೆ ಅರ್ಥೆೈ ಸಿಕೊಳ್ಳು ವಯಾವ ಮನುಷ್ಯ ನೂ ತನ್ನ ಇದ್ದ ವರಸಸ್ಲಿ ತಿಯ 
ವಾಸ್ತವ ವದರ್ಶನದಿಂದಲೆಲಿ ಮುಂದ ವರೆಯಬಲ್ಲನೆಂಬುದಕ್ಕೆ ಮೂಕಿ ಜೇವಂತ 
ವ್ಯಕ್ತಿಯಾಗಿದ್ದಾಳೆ. ಅವಳು ಎಂದೋ ನಂತು ನರ ವಕೆಂದು ಯಾರಿಗೆ 
ಕಾಣುತ್ತದೋ, ಅವರು ನಿಂತು ಹೋಗಿರುವ ಕುರುಹೇ ಅವರಿಗೆ ತಿಳಿದಿಲ್ಲವೆಂಬ 
ಮಾತುಗಳಿಂದಲೇ ಅವಳ ಗಮನ ಯಾವ ಕಡೆಗಿದೆ ಎಂಬುದನ್ನು ತಿಳಿಸುತ್ತದೆ. 


ಕಾರಂತರು ಬದುಕಿನ ಚಟುವಟಿಕೆಗಳಲ್ಲಿ ದೈಹಿಕ ಆಕರ್ಷಣೆಯ ಮಹತ್ವವನ್ನು 
ಗುರುತಿಸಿದ್ದಾ ರೆ... ಈ ಕ್ರಿಯೆಯಿಂದ ಹುಟ್ಟಿದ ಮಾನವ ಕುಲದ ಇತಿಹಾಸದಲ್ಲಿ 
ಬೆಳೆದುಬಂದ ಅನೇಕ ಸುಳ್ಳಿನ ಕಂತೆಯೇ ಈ ಹುಟ್ಟಿನ ಶೋಧನೆಯ ವಿಚಾರವಾಗಿ 
ಬೆಳೆದುಬಂದಿರುವುದನು ತೋರಿಸಿಕೊಡುವ ಅಂಶವೂ ನಿಜವಾದದ್ದೇ. ಆದರೆ 


ಇದಕ್ಕೆ ಇನ್ನೂ ವ್ಯಾಪ್ತಿಯುಳ್ಳ ಮತ್ತೊಂದು ಮುಖವೂ ಇದೆ. ಗಂಡುಹೆಣ್ಣಿನ 
ನಡುವಿನ ಆಕರ್ಷಣೆ. ಲೈಂಗಿಕ ಕ್ರಿಯೆ ಮಾನವ ಜೀವಿಯ ಬೆಳವಣಿಗೆಯಲ್ಲಿ ಮೂಲ 
ದ್ರವ್ಯವೇನೋ ನಿಜ. ಆದರೆ ಅದೇ ಕೇಂದ್ರವಾಗಿದ್ದಿದ್ದರೆ ಮನುಷ್ಯನಿಗೂ 
ಪ್ರಾಣಿಗೂ ಯಾವ ವ್ಯತ್ಯಾಸವೂ ಇರುತ್ತಲೇ ಇರಲಿಲ್ಲ. ಏಕೆಂದರೆ ಪ್ರಾಣಿಗಳಲ್ಲೂ 
ಈ ಆಕರ್ಷಣೆ, ಈ '$ಯ, ಆ ಮೂಲಕ ವಂಶೋತ್ಪತ್ತಿ ಇದ್ದದ್ದೆ. ಆದರೆ 
ಮನಂಷ ; ಸಮಾಜ ಜೀವಿ. ಈ ಸಮಾಜ ಜೀವನವನ್ನು ಮಾಡಲು 'ಮನುಷ್ಯ ನನ್ನು 
ತೊಡಗಿಸಿದ್ದು ಉತ್ಪಾದನೆ. ಈ ಉತ್ಪಾದನೆಯಲ್ಲಿ ತೊಡಗಿದ ಮನುಷ್ಯ ಉಳಿದವ 
ರೊಂದಿಗೆ ಆನೇಕ ತಿಯ ಸಂಬಂಧಗಳನ್ನು ಸ್ಥಾಪಿಸಿಕೊಂಡ. ಉತ್ಪಾ ದನಿ ಮತ್ತು 
ಇದರ ಸಂಬಂಧಗಳನ್ನ ವಲಂಬಿಸಿಕೊಂಡು ಆದಕತಹ ವ್ಯತ್ಯಾಸ ಸಗಳೇ ಮಾನವ 
ಚರಿತ್ರೆಯ ಸಿ ತಿಗತಿಗಳನ್ನು ನಿರ್ದೇಶಿಸಿದ್ದು, ನಿರ್ಧರಿಸಿದ್ದು. 


ಮೂಕಜ್ಜಿಯ 'ಅಮ್ಮ'- ವಸ್ತು ಪ್ರತಿನಿಧಿಯಾದ ಪ್ರಕೃತಿ 23 


ಕಾರಂತರು ಈ ವಿಚಾರವನ್ನೂ ಅಲ್ಲಲ್ಲಿ ಸೂಚಿಸದೇ ಬಿಟ್ಟಿದ್ದಾರೆಂದು 
ನನಗೇನೂ ಅನ್ನಿ ಸುವುದಿಲ್ಲ. ಮೂಕಜ್ಜಿ ಇತಿಹಾಸ ದರ್ಶನ ಮಾಡುವುದು ಅದು 
ನಡೆದಿರಬಹುದಾದ ರೀತಿಯಲ್ಲಿ. ಆದರೆ ಅದು ನಡೆದಿರುವುದಕ್ಕೆ ಕಾರಣಗಳನ್ನು 
ಅವಳು ಕೊಟ್ಟ ವಸ್ತುನಿಷ್ಠ ಚಿತ್ರದ ಮೂಲಕ ಬಿಡಿಸಿಕೂಳ್ಳಲು ಯಾರಿಗಾದರೂ 
ಸುಲಭ ಸಾಧ್ಯವಾಗುತ್ತದೆ. ಕಾರಂತರು ಬದುಕಿನ ವಾಸ್ತವವಾದಿ. ಅದರ ಜೀವಂತ 
ಪ್ರವಾಹಕ್ಕೆ ಬೆನ್ನು ತಿರುಗಿಸಿ ನಿಂತವರಲ್ಲ ಎಂಬ ತೀರ್ಮಾನಕ್ಕೆ ಈ ಕಾದಂಬರಿ 
ಮೊದಲ ಸಾಕ್ಷಿಯಾಗುತ್ತದೆ. 


“ಚೋಮನ ದುಡಿ” - ಒಂದು. ವಿವೇಚನೆ 


ಕೆ. ಜಿ. ಮಂಜುನಾಥ. 


ನಾವು ಸಮಾಜದಲ್ಲಿ ಕಾಣುವ ವ್ಯವಸ್ಥೆಯಲ್ಲಿ ಒಂದು ಕೌಾರ್ಯವಿದೆ. ಅದೆಂ 
ದರೆ ಒಬ್ಬ ಮತ್ತೊಬ್ಬನನ್ನು ಶೋಷಿಸುವುದು. ಅದರ ಸ್ವರೂಪ, ತೀವ್ರ ತೆಗಳು 
ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ,ದೇಶ ಶಕ್ಕೆ ವೃತ್ಯಾನಗೂಳ್ಳ ತ್ತಾ ಹೋಗ 
ಬಹುದು. ಆದರೆ ಇದರ ಅಸ್ತಿ ತ್ಹ ವೇ ಇಲ್ಲವಾಗುವ ಸಾಧ್ಯತೆ ಇಲ್ಲ. ಈ ತೆರನ 
ವ್ಯ ವಸ್ಥೆ ಯ ಹಿಂದೆಯೇ ಪ ಪ್ರತಿಭಟನೆ ಕೂಡ ಹುಟ್ಟಿ ಬಂದಿದೆ. ಅದರೊಡನೆ ನಿರಂತರ 
ತ ಸಾಗುತ್ತಲೂ ಇದೆ. ಇಷ್ಟಾದರೂ ವ್ಯ ವಸ್ಥೆ ತನ್ನ ಹಿಡಿತವನ್ನು ಎಂದಿಗೂ 
ಬಿಟ್ಟುಕೊಡದೆ ಹೋಗುತ್ತದೆ ; ಶವಿನಾಶಿಯಾಗಿದೆ. ಉಂದುಕೊಳ್ಳುತ್ತ ತ್ತದೆ. ಈ 
ಹಿನ್ನೆ ಆೆಯಲ್ಲಿ ಸ್ವಾ ತಂತ್ರ್ಯಪೂರ್ವ ಭಾ ರತದಲ್ಲಿನ ಸಮಾಜದಲ್ಲಿದ್ದ ಎ ವ್ಯವಸ್ಥೆಯ 
ಸ ಮುಖವನ್ನು ಚಿತ್ರಿಸುತ್ತಾ ಅದರ ಹಿಡಿತದಲ್ಲಿ ಸಿಕ್ಕ ವ್ಯಕ್ತಿಗಳು ದುರಂತವ 
ನ್ನಪ್ಪುವುದನ್ನು ಹೇಳಹೊರಟಿರುವ ಕಾರಂತರ “ಚೋಮನ ದುಡಿ” ಕಾದಂಬರಿ 
ಯನ್ನು ಗಮಗಸಬಹುದು. 


೪ 


ಕಾರಂತರ ಕಾದಂಬರಿಗಳನ್ನು ಓದುತ್ತಾ ಹೋದಂತೆ ಅವು ನಮ್ಮನ್ನು 
ಯಾವ ಉದ್ದೇಶದೆಡೆಗೊಯ್ಯಲು ಯತ್ನಿಸುತ್ತದೆಯೆಂಬುದು ಗೋಚರವಾಗುತ್ತದೆ. 
ಉದಾ: "ನಂಬಿದವರ ನಾಕ ನರಕ” ದಲ್ಲಿರುವ ನಂಬಿಕೆಗೂ, ಬದುಕಿಗೂ ಇರುವ ನಿಕಟ 
ಚಿಂತನ, "ಅಳಿದ ಮೇಲೆ'ಯಲ್ಲಿ ಮನುಷ್ಯನ ಬಾಳಿನಲ್ಲಿ ಸತ್ತಮೇಲೆ ಉಳಿಯುವು 
ದಾದರೂ ಏನು? ಎಂಬ ಪ್ರಶ್ನೆ ಮೂಡುವುದು ಹೀಗೆ ಪ್ರಸ್ತುತ ಕಾದಂಬರಿ ಈ 
ತೆರನ ತಾತ್ವಿಕ ಚಿಂತನೆಯತ । ದೃಷಿ ಹರಿಸದೆ ಸಮಾಜದಲ್ಲಿನ ವ್ಯವಸ್ಥೆಯ ಎನ್ನು ಕುರಿತು 
ಚಿಂತಿಸುತ್ತದೆ. 


"ಕಾದಂಬರಿ ನಾವು ಮುಖ್ಯ ಬದುಕಿನಲ್ಲಿ ನಿತ್ಯಕಾಣುವ, ನಮ್ಮ ಅನುಭವದ 
ಕಕ್ಷೆಯಲ್ಲಿ ಬಂದು ಹೋಗುವ ಜನರನ್ನು, ಸನ್ನಿ ವೇಶಗಳನ್ನು ಸೃಷ್ಟಿಸುತ್ತದೆ'. ಹೀಗೆ 
ರೂಪಿಸುವಾಗ ಜೀವನದ ಜಟಿಲತೆಯನ್ನು ಮರೆತು ಸಮಸೆ ಯನ್ನು ಹಗುರು 


ಮಾಡುವ ಜಾಡ್ಯ ಕಾರಂತರದಲ್ಲ. ಸಾಮಾಜಿಕ ಸ ಸಮಸ್ಯೆಗಳನ್ನು ಒತ್ತಾಯಪೂರ್ವಕ 
ವಾಗಿ ಕಾದಂಬರಿಯಲ್ಲಿ ತರಬೇಕೆಂಬ ಚಟಕ್ಕೆ ಇವರು ಅಂಟಿಕೊಂಡವರಲ, ತಾವು ಕಂಡ 
ಬದುಕನ್ನು ಪ್ರಾಮಾಣಿಕವಾಗಿ ಅಭಿವ್ಯಕ್ತಿ 3 ಸುವುದೇ ಇವರಿಗೆ ಮಹತ್ವದ್ದಾಗುತ್ತದೆ. 


] ಗಿರಡ್ಡಿ ಗೋವಿಂದರಾಜು : ನವ್ಯ ವಿಮರ್ಶೆ 


“ಚೋಮನ ದುಡಿ”-ಒಂದು ವಿವೇಚನೆ 25 


ಈ ಕಾದಂಬರಿಯಲ್ಲಿ ಬರುವ ಚೋಮ ಒಬ್ಬ ಹೊಲೆಯ. ಅವನ ಹೊಲತಿ 
ಐದಂ ಮಕ್ಕ ಳನ್ನು ಚೋಮನ ಮಡಲಿಗೆ ಹಾಕಿ "ಕಣ್ಮುಚ್ಚಿ ದಮೇಲೆ ಚೋಮನಿಗೆ 
ಉಳಿದ ತಾ “ಾಂಕ್ಷೆ ತಾನು ಬೇಸಾಯಗಾರನಾಗಬೇಕೆಂಬುದು. ತನ್ನ ಹೆಂಡತಿ 
ಇದ್ದಾಗಲೇ ಉದ್ಭವಿಸಿದ್ದ ಈ ಆಸೆಗೆ ಹೆಚ್ಚು ಬಲ ಬಂದಾಗ ಚೋಮ ಅದನ್ನು 
ಸಾಧಿಸಲು ಯತ್ಲಿ ಸುತ್ತಾನೆ. ಆದರೆ ಅವನ ಬಯಕೆ ಕೇವಲ ಬಯಕೆಯಾಗಿಯೇ 
ಉಳಿಯುತ್ತದೆ. ದುರ್ಬಲನಾದ ಚೋಮ ಹಲವಾರು ತೆರನ ಒತ್ತ ಡಕ್ಕೆ ಸಿಲುಕಿ 
ದುರಂತವನ್ನ ಪ್ರ ಸ್ಸ ವುದು ಇಲ್ಲಿನ ವಸ್ತು. 


ಇಲ್ಲಿ ಎರಡು ವಿಷಯಗಳು ಮಹತ್ತ್ವ ದ್ಹಾಗಿ ಕಾಣುತ್ತವೆ ಅವೆಂದರೆ ಹಿಂದೂ 


ವ a; 
pe pe ಇ ಧು ಅಣ್‌ ತ ಹಾಳ್‌ ದ್ದ 4 ೪ ನ B= 
ಮಾಜದಲ್ಲಿನ ಹರಿಜನ ಸಮಸ್ಯ. ಮತ್ತೊಂದು ಕ್ರಿಶ್ಚಿಯನ್‌ ಧರ್ಮ ತನ್ನ 
ಅಸ್ತಿತ್ವವನ್ನು ಭಾರತದಲ್ಲಿ ಅನುಷಾ ಹ್‌ ತರಲು ಯತ್ನಿಸು ದು. ಮೊದಲನೆಯ 


ದರಲ್ಲಿ ಶಿಷ್ಟ ವರ್ಗದವರು ಕೆಳವರ್ಗದ ಮೇಲೆ ಚಲಾಯಿಸುವ ಶೋಷಣೆ ಮಹತ್ವ 


ದ್ಹಾದರೆ, ಎರಡನೆಯದರಲ್ಲಿ, ಶೋಷಣೆಗೊಳಗಾದವರ ದೌರ್ಬಲ್ಯವನ್ನು ಸತಾ 


ನತೆಯ ಹೆಸರಿನಲ್ಲಿ ಮುರುಪಯೋ ಗಪಡಿಸಿಕೊಳ್ಳು 'ವುದರ ಚಿತ್ರಣವಿದೆ. 


ಲ್‌ 


ಸಮಾಜದಲ್ಲಿ ತಮ್ಮ ಸ್ಥಾನಮಾನಗಳನ್ನು ಅರಿತುಕೊಂಡವರಾಗಿ ಇಲ್ಲಿನ 


ಚೋಮ ಹಾಗೂ ಬೆಳ್ಳಿ ಯವರು "ನಣುತ್ತಾ > Jen ತನ್ನ ಬಯಕೆಯೊಂದನ್ನು 
ಪೂರೈಸಿಕೊಳ್ಳುವಲ್ಲಿ ಸಹಕರಿಸದ ಸಮಾಜದ ಬಗ್ಗೆ ಚೋಮ ಒಮ್ಮೆಯಾದರೂ 
ಅಸಹನೆ ತಳೆಯುವುದುಂಟು. / ಬೆಳ್ಳಿ ತನ್ನ ಅಪ್ಪನ ಕನಸಿನ ಲೋಕಕ್ಕೂ ಹಾಗೂ 
ವಾಸ್ತವಿಕ ಸ್ಥಿತಿಗೂ ಇರುವ ಕಂದಕವನ್ನು ಅರಿತವಳು. 1 ಚೋಮ ಬೇಸಾಯಗಾರ 
ನಾಗ ಬಯಸುತ್ತಿರುವುದು ತನ್ನ ಸ ಸುತ್ತಲಿನ ವ್ಯವಸ್ಥೆಯನ್ನು ಬದಲಿಸಬೇಕೆಂಬ ಆಕಾಂಕ್ಷೆ 
ಯಿಂದ ಅಲ್ಲ, ಕೇವಲ ಒಂದು ಹೂತ್ತಿನ ಊಟಕ್ಕೆ ಸಹಾಯವಾಗಬಹುದಂಬ ಆಸೆ 
ಯಿಂದ, ಅದಕ್ಕಿಂತ ಹೆಚ್ಚಾ ಗಿ ಆತನೇ ಹೇಳುವಂತೆ ಒಂದು ಭ. ಮೆಯಿಂದ. ಈ 


ಆಸೆಯನ್ನು ಹೊತ್ತ ಚೋ ಮನನ್ನು “ಜೇರೆಯವರು ಈತ ತವ 
ಎಂಬಂತೆ ಮ: ಸಾಮಾಜಿಕ ಶ್ರೇಣಿಯಲ್ಲಿ ತೀರಾ BA ನಿಂತ ಸಂಕಪ್ಪಯ 


| ಭಾಂಡ ಹೊಂದಿದವರಾಗಿಲವಾದರೂ, sik aS ಇವರಿಗೆ 
ಅನುಕಂಪೆ ಇದೆ. ಅಲ್ಪದೆ ಚೋಮನ ಬಯಕೆಯು ಅವಾ ಸ್ತವವೆಂದೇನೂ' ಅನಿಸುವು 
ದಿಲ್ಲ. ಆದರೆ ಸಧ್ಯದ ವ್ಯವಸ್ಥೆಯನ್ನು, ಬದಲಿಸುವಂತಹ ಕಾರ್ಯದಲ್ಲಿ ತೊಡಗುವ 
ದಾರ್ಮ್ಯ್ಯತೆಯಾ'ಲಿ, ಅನಿವಾರ್ಯತೆಯಾಗಲಿ ಸಂಕಪ್ಪನವರಿಗಿಲ. “ಚೋಮ, 
ಕ ನಿನಗೆ ಕೊಡಬಾರದೆಂದೇನೂ ನನ್ನ ಮನಸ್ಸಿ ನಲ್ಲಿಲ್ಲ. ಊರಿನವರು ಮಾಡದ ಕೆಲಸ 
ವನ್ನು ಮಾಡಲು ನಾನು ತಯಾರಿಲ್ಲ? _..ಎಂಬ ಮಾತುಗಳಲ್ಲಿ ಈ ಅಂಶ ವೇದ್ಧವಾ 
ಗುತ್ತದೆ. ಚೆನಿಯ, ಗುರುವರಿಬ್ಬರಿಗೂ ಅಪ್ಪನ ಆಕಾಂಕ್ಷೆಯಲ್ಲಿ ಒಲವಿಲ್ಲ. ಹೀಗಾಗಿ 


ಕ್‌ 


೨6 ಸಾಧನೆ 


ಹ 


ಚೋಮನ ಆಸೆಗೆ ನೀರೆರೆಯುವವರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ಪಂಜುರ್ಳಿ 
ಭೂತದ ಪ್ರಭಾವ ಕೂಡ ಚೋಮನ ಆಸೆಯನ್ನು ಹಿಂಡುತ್ತದೆ. ಹೀಗಾಗಿ 
ಚೋಮನ ಬಯಕೆಯೇ ಅವನ ದುರಂತಕ್ಕೆ ಮಗೆ ದೆ.* 


ಎದಿ 


ಚೋಮ ಎಲ್ಲ ಹಂತದಲ್ಲಿಯೂ ದುರ್ಬಲನಾಗಿಯೇ ಕಾಣಿಸಿಕೊಳ್ಳು ತ್ತಾನೆ. 
ತನ್ನ ಬಯಕೆ ತನಗೆ ಮುಖ್ಯ. ಚೆನಾ ಗಿ ಬಾಳುವೆ ಮಾಡುವುದು ಮುಖ್ಯ ಎಂದು 
ಗುರುವ ತುಳಿದ ಮಾರ್ಗವೂ ಎದೆಗಾರಿಕೆಯೂ ಇವನಿಗಿಲ್ಲ್ಲ. ತಾನು ರೂಢಿಸಿ 
ಕೊಂಡು ಬಂದ ಸಾ ೦ಪ್ರದಾಯವನ್ನು ಒಮ್ಮೆ! ಲೇ ಕಿತು ಹಾಕುವುದಕ್ಕೆ ಈತನ 
ಮನಸ್ಸು ವದನ ಯಿ ಹಂಗೇ ಮಾ ಸ್ಯ ತಂತ್ರ ಜೀವನ ನಡೆಸಂವ 
ಆಲೋಚನೆಯಲ್ಲಿ ತೊಡಗಿದ ಈತ ಆ ಹಂತದಲ್ಲಿ ಕೂಡ "ಧಣಿಯನ್ನು ವಿರೋಧಿಸ 
ಲಾರದವನಾಗಿ “ನಾಳೆಯಿಂದ ಕೆಲಸಕ್ಕೆ ಬರುತ್ತೇನೆ”ಂದು ಸಮಾಧಾನಪ ಪಡಿಸುತ್ತಾನೆ 
ಹರಿಜನರು ತಮ್ಮ ಸೇಡನ್ನು ನೋವು- ಂವುಗಳನ್ನು ತೋಡಿಕೊಳ ಲು ಆರಿಸಿಕೊಂಡ 
ವಸ್ತು ಹೆಂಡ. ಚೋಮನಿಗೆ ಅದರೊಡನೆ ದುಡಿಯೂ ಸಹಕರಿಸುತ್ತದೆ. ಆತನ 
ಬಾಳಿನಲ್ಲಿ ಅತ್ಯಮೂಲ್ಯ ವಸ್ತುವಾಗಿ ನಿಲುವ ದುಡಿಯೊಡನೆ ಮಾತ್ರ ತನ್ನ ಸ್ಥಿತಿ 
ಯನ್ನು ಸಂಪೂರ್ಣವಾಗಿ ತೋಡಿಕೊಳ ಬಲ್ಲ. ಎಂತಹ ಸನ್ನಿವೇಶಗಳನೂ ಎದುರಿಸಿ 
ನಿಲ್ಲಲು ಈ ದುಡಿ ಕಾರಣವಾಗುತ್ತದೆ. > 


ಬಂಡವಾಳಶಾಹಿ ಪದ್ಧತಿಯೂ ಈ ಕಾದಂಬರಿಯಲ್ಲಿ ಪ್ರಮುಖ ಪಾತ್ರ 
ವಹಿಸುತ್ತದೆ, ಇದರ ಸುಳಿಗೆ ಸಿಕ್ಕವರೆಲ್ಲ ತತ್ತರಿಸುತ್ತಾರೆ. ಇಲ್ಲಿ ಶೋಷಕರಾಗಿ 
ನಿಲುವ ಸಂಕಪ ಶ್ರೈಯ್ಯ ಹಾಗೂ So ದೊರೆಗಳಲ್ಲಿ ಸಂಕಪ್ಪಯ್ಯ ಮಾನವೀಯ 
ತ ಮೆಟ್ಟಿ ನಿಲ್ಲದವರಾಗಿ ತೊಳಲುತ್ತಾರೆ. ಮಿಂಗೇಲ ದೊರೆಗೆ ಈ 
ತೊಳಲಾಟವಿಲ್ಲ. ಕೆಳವರ್ಗದವರ ಯಾವ ನೋವೂ ಕೂಡ ಅವರಿಗೆ ಮಹತ್ವ ದ್ಹಾಗಿ 


ಕಾಣುವದಿಲ್ಲ. ಚೋಮನ ಬಾಳಿನ ಲ್ಲ ಒದಗಿಬಂದ ದುರಂತಕ್ಕೆ ಸ್ಪಂದಿಸುವ 
ಸಂಕಪ್ಪ ಯ್ಯ ನವರ ಮನೋಭಾವವನೂ ಪೊಮ ನ ಮೊಮ್ಮ ಗಳ ಸಾವನ್ನು ತೀರಾ 
“ಹದನ ೦ ಪರಿಭಾವಿಸುವ `ಿಂಗೇಲರ ಮನೋಭಾವವನ್ನೂ ಗಡು ಹುದು. 


ಬೆಳ್ಳಿ ಸಿಲುಕುವ ದುರಂತದ ವರ್ತುಲ ಶೋಷಣೆಯ ಇನ್ನೊ ಂದು ಮುಖ 
ವನ್ನು ತೋರಿಸುತ್ತ ದೆ, ಲ್ಸ ೦ಗಿಕ ಬಯಕೆಗಾಗಿ ಮನ್ಸ ೇಲನತ್ತ ಬಾರದೆ ತಂದೆಯ 
ಜಣ ಪರಿಹಾರಕ್ಕಾ ಗಿ ಆಕೆ ಅವನನ್ನು ಆಶ ಸ ಯಿಸಬೇವಾಗುತ್ತದೆ. ಈ ವಿಷಯ 
ಸ್ಫೋಟಗೊಂಡಾಗಲೂ ತೀರಾ ಕಳವಳವೇನೂ ಆಗುವುದಿಲ್ಲ. “ಇಡೀ ಮುಳುಗಿದ 
ಮೇಲೆ ಚಳಿಯೇನು ಮಳೆಯೇನು ?” ಎಂಬ ಭಾವನೆ ಒಂದ: ಕಡೆಯಿಂದ ಅವಳನ್ನು 
ಅಕ್ರಮಿಸಿದರೆ"ತಂದೆಯ ಸಾಲವನ್ನು ಹೇಗಾದರೂ ತೀರಿಸಿದೆನಲ್ಲ' ಎಂಬ ನಿರ್ಲಿಪ್ತ 
ಭಾವನೆ ಇನೊ ಸಂದು ಕಡೆ ಕಾಣಿಸಿಕೊಳ್ಳ ತ್ತದೆ, 


ಫ್‌ 
ಖ್ಯ 


“ಚೋಮನ ದುಡಿ”_ಒಂದು ವಿವೇಚನೆ 27 


... ಸರಪಣಿಯಂತೆ ಸಾಗಿ ಬರುವ ದುರಂತ ಸನ್ನಿವೇಶಗಳು "ಚೋಮನ ದುಡಿ'ಯ 
ಒಂದು ವೈಶಿಷ್ಠ್ಯ ಕ್ಯ: ಆದರೆ ಬಹಳಷ್ಟು ಬಾರಿ ಚೋಮ ತನ್ನ ಸೈರಣೆಯನ್ನು 
 ಕಳೆದುಕೊಳ್ಳುವುದಿಲ್ಲ. ಉದ್ದಿಗ್ನನಾಗುತ್ತಾನೆ ಅಷ್ಟೆ. ಆ ನೋವನ್ನು ತನ್ನ 


' ದುಡಿಯೊಡನೆ ಹಂಚಿಕೊಂಡಾಗ ಆತನ ಮನಸ್ಸು ನಿರಾಳವಾಗುತ್ತದೆ. ಹೊಲೆಯನ 
ಬಾಳಿನ ಹುಣ್ಣು ಎಂತಹುದೆಂಬುದು ಅರಿವಾಗುವ, ಆತನ ಮನಸ್ಸನ್ನು ಉದ್ವಿಗ್ನ 


Rp 
NE 


ಗೊಳಿಸುವ, ಸವರ್ಣೀಯರ ಪಾಶವೀ ಪ್ರವೃತ್ತಿಯನ್ನು ಸಾರುವ ಮತ್ತೊಂದು 
ಅಂಶವನ್ನು ನೀಲನ ಸಾವಿನಲ್ಲಿ ಕಾಣಬಹುದು. ಆದರೆ ಅದೆಲ್ಲವನ್ನು ತಾಳಿಕೊಳ್ಳುವ 
ಶಕ್ತಿಯನ್ನು ಚೋಮನಿಗೆ ಅವನ ದುಡಿ ತಂದುಕೊಡುತ್ತದೆ. ತನ್ನ ಆಕ್ರೋಶವೆಲ್ಲ 
' ವನ್ನೂ ಅದರ ಮೇಲೆಯೇ ಚಲಾಯಿಸುತ್ತಾನೆ. 
ಕಾದಂಬರಿಯಲ್ಲಿ ದುರಂತವೇ ಏಕಸಾಮ್ಯವಾಗಿ ತನ್ನ ಹರಹನ್ನು ಕಂಡುಕೊಂಡಿದೆ. 
ಚೋಮನ ಪಾಲಿಗೆ ಒಮ್ಮೆ ಸುಖಾಂತವಾಗಿ ಬದಗಿ ಬರಬಹುದಾದ್ಹೂ ಕೂಡ 
ದುರಂತದೆಡೆಗೆ ಆತನನ್ನು ಕೊಂಡೊಯ್ಯುತ್ತದೆ. ತನ್ನ ಅಭಿಲಾಷೆಯನ್ನು ಪೂರ್ಣ 
ಗಳಿಸಿಕೊಳ್ಳಲು ಚೋಮ ಮತಾಂತರ ಹೊಂದಿದ್ದಲ್ಲಿ ಅವನ ಬಾಳು ಸುಖಾಂತವೇ 
 ಅಆಗಬಹುದಾಗಿದ್ದರೂ, ವ್ಯವಸ್ಥೆಯಲ್ಲಿನ ಶೋಷಣೆ ಅಲ್ಲಿಯು ಅವನನ್ನು ಕಾಡದೆ. 
_ ಬಿಡುತ್ತಿರಲಿಲ್ಲ... ಪರಂಪರೆ ಹಾಗು ಬದಲಾವಣೆಗಳ ಘರ್ಷಣೆಯಲ್ಲಿ ತೊಡಗಿದ 
ಚೋಮನ ಮನಸ್ಸು ಕೊನೆಗೆ ಪರಂಪರೆಗೇ ಶರಣಾಗಿ "ಏನೇ ಇರಲಿ ಇದ್ದಂತೆಯೇ 
| ಇದ್ದು » ಬಂದುದನು ಅನುಭವಿಸುತ್ತೇನೆ'' ಎಂಬ ನಿರ್ಧಾರ ಕೈಗೊಳ್ಳು ವುದು ಇಂತ 
 ಹವರ ಬಾಳಿನಲ್ಲಿ ಬದಲಾವಣೆಗೆ ಸ್ಥಾನವಿಲ್ಲದಿರುವುದನ್ನು ಸೂಚಿಸುತ್ತದೆ. ಚೋಮ 
' § ಪೂರ್ಣ ಕೈಸೋತು ಹೋದಾಗ ತನ್ನ ಪ್ರತ್ಯಾಶೆಯನ್ನೇ ಕಿತ್ತೊಗೆಯುವಂತೆ 
ನೇಗಿಲನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಇಲ್ಲಿ ಸಮಾಜ ಅವನ ಆಸೆ ಆಕಾಂಕ್ಷೆ 


೫ ಗಳನು ಸುಟ್ಟು ಬೊಟ್ಟಿಟು ಕೊಂಡಂತೆ ಭಾಸವಾಗುತ್ತದೆ. 
& 1 w ಲ ಟ್ರ 


ಕಾರಂತರ ಬಹುತೇಕ ಕಾದಂಬರಿಗಳಿಗಿಂತ “ಚೋಮನದುಡಿ” ಒಂದು ಹಂತದಲ್ಲಿ 
ಭಿನ್ನ ವಾಗಿ ನಿಲ್ಲುತ್ತದೆ. ಅದೆಂದರೆ ಇವರ ಕಾದಂಬರಿಗಳಲ್ಲಿ ನಿಸರ್ಗ ಅವಿನಾಭಾವ 
3 ಸಂಬಂಧವನ್ನು ಪಡೆದುಕೊಂಡಿರುತ್ತದೆ. ಕಾದಂಬರಿಯ ಘಟನಾವಳಿಗಳಿಗೂ ಅಲ್ಲಿನ 
ನಿಸರ್ಗ ವರ್ಣನೆಗೂ ಸಾವಯವ ಸಂಬಂಧ ದೊರಕೊಳ್ಳುತ್ತಾ ಹೋಗುತ್ತದೆ. 
ಪ್ರಸ್ತುತ ಕಾದಂಬರಿ ಈ ಅಂಶದಿಂದ ಹೊರತಾಗಿದೆ. ಇಲ್ಲಿ ಅಂತಹ ನಿಸರ್ಗ ವರ್ಣ 


ನೆಗೆ ಎಡೆಯಿಲ್ಲ. ಸಾಮಾಜಿಕ ಸಮಸ್ಯೆಯನ್ನು ಕುರಿತಾದ ಈ ಕಾದಂಬರಿಯಲ್ಲಿ 
ಸಮಾಜದ ವಾಸ್ತವಿಕ ಚಿತ್ರಣವನ್ನಷ್ಟನ್ನೇ ಕಾಣಬಹುದು. ಸಮಸ್ಯೆಯನ್ನು ಸರಳೀ 
 ಕರಣಗೊಳಿಸುವ ಕಾರ್ಯಕ್ಕೆ ಎಲ್ಲಿಯೂ ಕೆ ೈ ಹಾಕದೆ ಸಮಸ್ಯೆಯನ್ನು ಬೆಳೆಸುತ್ತಲೇ 


| ಹೋಗಿದ್ದಾರೆ. ಜೀವಂತವಾಗಿ ನಿಲ್ಲುವ ಚೋಮನ ಪಾತ್ರ ಮಾನವೀಯತೆ ಇರು 


ತ್ನ 


74 
4 | 
pe 


£4 


' ವವರೆಲ್ಲರನ್ನು ಚಿಂತೆಗೆ ಹಚ್ಚುತ್ತದೆ. ವ್ಯವಸ್ಥೆಯನ್ನೇನೂ ಮ ದು ಹೊರಡ 
ಕೇವಲ ಸಣ್ಣ ಆಕಾಂಕ್ಷೆಯೊಂದನ್ನು ಈಡೇರಿಸಿಕೊಳ ಲೆತ್ಲಿಸುವ ಚೋಮನ: ರ 


ವ್ಯಕ್ತಿಯ ದುರಂತ ಮಹತ್ವದ್ದಾಗುತ್ತದೆ.* ಭ್‌: kg 


4 ಕ ಬ್‌ 


ಚಂದ್ರಪ್ಪನವರಿಗೆ ನಾನು ಕೃತಜ್ಞನಾಗಿದ್ದೇನೆ." 


ಸ A 
ತು 11 
RE 
[Nad Kd Kk 
ಕೆ 


53 
ಕ 


ಧರ್ಮರಾಯನ ಸಂಸಾರ' - ಒಂದು ಅನಿಸಿಕೆ 


ಬರಗೂರು ರಾಮಚಂದ್ರಪ್ನ 


3 ತಮ್ಮ ಕಾದಂಬರಿ “ಧರ್ಮರಾಯನ, ಸಂಸಾರ'ದ ಬಗ್ಗೆ ಡಾ ಶಿವರಾಮ 

` ಕಾರಂತರು ಹೀಗೆಂದಿದ್ದಾ ರೆ: "ಈ ಕಾದಂಬರಿಯಷ್ಟೆ ಹೊಸತು ; ವಿಷಯ 
ಹಳತು. ಅದನ್ನು ಹಳಿಯ ತಲೆಮಾರಿನ ಬದುಕಿಗೆ ಸಂದಂತೆ ಚಿತ್ರಿ ಸಿರುವನಾದರೂ. 
ಅದರಲ್ಲಿ ಇವಾಗ ವಿಷಯಗಳೂ ಒಂದೆರಡು ಸಮಸ್ಯೆ ಗ. ಇಂದಿಗೂ ಇರು 
ವುವು; ಮುಂದೆಯೂ ಇರುವುವು ...... ಬಡತನ - ಸರಿಪಂತಿಕೆಗಳ ದೃಷ್ಠಿ ಯಿಂದ 
ಉಂಟಾದ ಪರಿಣಾಮವನ್ನು ಇಲ್ಲಿ ಚಿತ್ರಿಸಿದಂತೆ, ಒಂದು ಮನೆಯಲ್ಲಿ ೇ ಅದರ 
ಹಿರಿಯರ ಗೋಚರ, ಟರ ನಡವಳಿಕೆಗಳ ಪ್ರಭಾವ ಮುಂದಣ "ಸಂತಾನದ 
' ಮೇಲೆ ಯಾವ ರೀತಿಯಿಂದಾಯಿತು ಎಂಬುದು ಈ ಕತೆಯ ಒಂದು ಸೆರಗು...” 


ಕಾದಂಬರಿಯಲ್ಲಿ ಇಬ್ಬರು ಹಿರಿಯ ತಲೆಗಳಿದ್ದಾರೆ. ಒಬ್ಬರು : ಬಾರಕೂರು 
. ನಾರಾಯಣ ಹೆಬ್ಬಾ ದರಿ ಇನ್ನೊಬ್ಬ ರು x ಕೊಕ್ಕರಣೆ ರಾಮಪ್ಪಯ್ಯನವರು. 
ಇಬ್ಬರೂ ಶ್ರೀಮಂ ಹ ~~ ತಮ್ಮ “ಎರಡು ಮಾತು'ಗಳಲ್ಲಿ "ಇಲ್ಲಿ ಒಬ್ಬ ರೇ 
ಧರ್ಮರಾಯರಿಲ್ಲ ಇಬ್ಬಿಬ್ಬರಿದ್ದಾರೆ' ಎಂದಿದ್ದಾರೆ. ಈ ಇಬ್ಬರೇ ಅದರ ಧರ್ಮ 
ರಾಯರು. ಕಾದಂಬರಿಯಲ್ಲಿ ರಾಮಪ್ಪ ಯ್ಯ ನವರಿಗಿಂತ ಹೆಚ್ಚು ಚ್‌ ಪಡೆದಿರುವ 
ನಾರಾಯಣ ಹೆಬ್ಬಾ ರರು ದರ್ಪಬುದ್ದಿ ಯಾ. ವ್ಯವಹಾರ ಕುಶಲಿಗಳು. ದೊಡ್ಡ 
ತ ಮನಸ್ಸೂ ಇತ್ತು. ಆದರೆ ಧಮನ ಚ್ರದ್ಯಿಯ ಸಲುವಾಗಿಯೇ ಸಂಸಾರವನ್ನು 
೨...” ಬಡತನದ ಮಧ್ಯೆ ಬಿಟ್ಟು ಹೋದ ಹಾಗೂ ಸ್ವಂತ ಶವ ಸಂಸ್ಕಾ ರಕ್ಕೂ ಒದ್ದಾ ಡು 
ವಂಥ, ಸಿ ತಿ ತಂದಿಕ್ಕಿ ದ ರಾಮಪ್ಪ ಯ್ಯ ಯು ಎಂಬ ಯು ಮಾ ತಿಗೆ 
ಅತ್ಯ ೦ತ | ಅರ್ಹ ವ 


ಕಾರಂತರು ಸನ್ನ "ಎರಡು ಮಾತು'ಗಳಲ್ಲಿ ಮತ್ತೂ ಹೀಗೆ ಅಂದಿದ್ದಾರೆ: 
“ಇಲ್ಲಿ ಸರಸ್ವತಿ - ಮಹಾಬಲರ ಜೀವನ ದಾರುಣವಾದ ವಿಚಿತ್ರವಾದ ಭೀಕರವಾದ 
ಒಂದು ದಾಂಪತ್ಯ ಸಮಸೆ ಯನ್ನು ತಮ್ಮ ಮುಂದಕ್ಕಿರಿಸುತ್ತದೆ.” 


:. ಸರಸ್ವತಿ - ಮಹಾಬಲರ ದಾಂಪತ್ಯ ಒಂದು ಸಮಸ್ಯೆಯಿರಬಹುದು. ಆದರೆ 
° ನನಗೆ ಅದಕ್ಕಿಂತಲೂ ದೊಡ್ಡ ಸಮಸ್ಯೆ ಯಾಗಿ ಕಂಡದ್ದು ನಾರಾಯಣ ಹೆಬ್ಬಾರ 
... ಮತ್ತು ಮಹಾಲಕ್ಷ್ಮಮ್ಮ - ಇವರ ದಾಂಪತ್ಯ, ಇಡೀ ಕಾದಂಬರಿ ಕುಟುಂಬ 


೧ ನಾರಾಯಣ ಹೆಬ್ಬಾರರ ಸಂಸಾರ. 

೨. .ರಾಮಪ್ಪಯ್ಯನವರ ಸಂಸಾರ. 

೩--ಸರಸ್ವತಿ-ಮಹಾಬಲರ ಸಂಸಾರ. 

ಈ ಮೂರು ಸಂಸಾರಗಳ ಕತೆಯನ್ನು ಒಳಗೊಂಡ ಕ ೃತಿಯಲ್ಲಿ ಇವುಗಳ ಸ» ಸ್ಥ ತ್ರಿ 
ಸಂದರ್ಭಗಳು ಒಂದಕ್ಕೊಂದು ಸಂಬಂಧಿಸಿ ಹೆಣೆದುಕೊಂಡಿರುವುದನ್ನೂ ಗಮನಿಸ 


ಬೇಕು. ಆಗ ಪ್ರಬಂಧದ ಮೊದಲೇ ಉಲ್ಲೇಖಿಸಿದ ಲೇಖಕರ. ಮಾತಿನ ಅರ್ಥ 
ಅರಿವಾಗಂತ್ರದೆ. 


ನಾರಾಯಣ ಹೆಬಾ ರರ ಸಂಸಾರ - ನ ದ,ಷಿ ಯಲಿ - ಸರಸತಿ ಮತು 
ಬಿ 1 ಲಲ ಣೃ ವ pd 
ಮಹಾಬಲರ ಸಂಸಾರಕ್ಕಿಂತ “ವಿಚಿತ್ರೆ'ವಾದದ್ದು ಈ ವಿಚಿತ್ರವೇ ಸರಸ ತಿ 


ಮಹಾಬಲನನ್ನು ವರಿಸಲು ಒತ್ತಾಯವಾಗುವುದರಿಂದ, ತನೂ ಲಕ ನ್ವ 
ದಾರುಣತೆಗೂ ಕಾರಣವಾಗುವುದರಿಂದ ಅದು “ಭೀಕರ” ವಾದದ್ದೂ ಹೌದ 

ಕಾದಂಬರಿಕಾರರು ಸರಸ್ವತಿಯ ಸಂಸಾರವನ್ನು ದಾರುಣ, ಭೀಕರ, ವಿಚಿತ್ರ ಎಂಡೆ 
ಕರೆದು ಅದರ ವಿಷಮತೆಯನ್ನು ಚಿತ್ರಿಸಿದ್ದಾರೆ. (ಮಹಾಬಲನ ಜಾರು ಜೀವನದ ` 
ಚಿತ್ರಣ ಸಾಮಾನ್ಯ ಕಾದಂಬರಿಗಳಂತೆಯೇ ಇದೆ) ಆದರೆ ಇವರ ಈ ವಿಶೇಷಣಗಳು 
ಹೆಬ್ಬಾ ರರ ಸಂಸಾರಕ್ಕೆ ಮತ್ತೂ ಚನ್ನಾ ಗಿ ಅನ್ವ ಯವಾಗುತ್ತವೆ. ಮಹಾಲಕ್ಷ್ಮಮ್ಮನ 
ಮಗಳೆ ಸರಸ್ವ ತಿಗ ವ್ಯಭಿಚಾರಿ ಗಂಡೆ ಸಕ್ಕ ತನಗೆ ಮಾನಸಿಕ, ದೈಹಿಕ ಸುಖ 
ವೊಂದೂ ಇಲ್ಲ ಅನಘ ಅನುಭವಿಸುತ್ತಿದ್ದರೆ, ಮಹಾಲಕ್ಷ್ಮ' ಮ ನಿಗೆ 
ನಾರಾಯಣ ಹೆಬ್ಬಾ ರರಂ ಥೆ ಭರ್ಜರಿ ಗಂಡನಿದ್ದೂ ತನ್ನ ಅಸಿತ ಶೈ ಇದ್ದೂ ಇಲ್ಲದಂತಿ 
ರುವುದೇ ಧಾರಣೆ; ದುರಂತ. ಈಕೆಯ ಬದುಕು ಸಿಯ ಮ ಬದುಕಾಗಿರ 
ಲಿಲ್ಲ; ಅದು ಮೂಕಮೌನ ಬದುಕು.” ಗಂಡನ ಮನ ಯಲ್ಲಿ ಉಂಡು ಹೊದೆಯ 
ಲಿಕ್ಕೇನೂ ಕಡಮೆಯಿಲ್ಲ ; ಆದರೆ ಪರಸ್ಪರ ಅರ್ಥಮಾಡಿಕೊಂಡ ದಾಂಪತ ತಪಾ ಇಲ್ಲ. 
ಇಲ್ಲ ಮಹಾಲಕ್ಷ ಒಮ್ಮನ ಮಾತು ಏನೇನೂ ಲೆಕ್ಕ ಎಲ್ಲ. ಮನೆಯ ಯಜಮಾನ 
ಯಾಗಿಯೂ ಆಕ ಆಗುವ ಅನಾಹುತವನ್ನು ತಪಿ ಪ್ಪಿಸಲಾರದಷ ನ್ಟ ನಿಸ್ಸಹಾಯಕ ಸಿ 

ಯಲ್ಲಿದ್ದಳೆಂದರೆ ಅರ್ಥವಾಗುತ್ತದೆ. ಮಹಾಬಲಯ್ಯನ “ಇತಿಹಾಸ” ತಿಳಿದೂ ತ್ನ್ನ 
ಮಗಳು ಸರಸ ತಿಯನ್ನು ಅವನಿಗೆ ಕೊಡುವುದು ಬೇಡವೆಂಬ ಅನಿಸಿಕೆಗೆ ಗಂಡಸ 
ದರ್ಬಾರಿನಲ್ಲಿ ಚಿಕ್ಕಾಸು ಬೆಲೆಯೂ ಸಿಕ್ಕದೆ ಸರಸ್ವತಿಯ ಬಾಳು ಬೆಂಗಾಡಾಯಿತೆಂದ 
ಮೇಲೆ ಎಡಿಕವೇದ ನೆಯ ಮಹಾಲಕ್ಷ ಮಂ ನದೇ ಏಚಿತ್ರ, ದಾರುಣ ಸಿ ತಿಯಲ್ಲವೆ? 
ಇದಿಷ್ಟೆ € ನನ್ನ ಮಾತಿಗೆ ಸಮರ್ಥನೆಯಲ್ಲ. ಹಹ ಹೆಬ್ಬಾರರೇನು ಕಡಿಮೆ 


CRN 4. 


“ಧರ್ಮರಾಯನ ಸಂಸಾರ' ಒಂದು ಅನಿಸಿಕೆ ' 31 


| ಮನೆಗೂ ಬಂದು ಹೋಗುತ್ತಾಳೆ. ಮಹಾಲಕ್ಷ್ಮಮ್ಮನಿಗೆ ನಾಲಗೆಯಾದರೂ 
' ಎಲ್ಲಿದೆ? ಹೀಗಾಗಿ ಚಂದುವಿನೊಂದಿಗೆ ಹೊಂದಿಕೊಳ್ಳುವ "ಉದಾರತೆ? ಅವಳ 
' ಪಾಲಿನದಾಗುತ್ತದೆ. 


| ಸರಸ್ವತಿಯ ವಿವಾಹಾನಂತರದ ಘಟನೆಗಳಿಂದಾಗಿ ಮಹಾಲಕ್ಷ ಮ್ಮ ಹುಚ್ಚು 
. ಚ್ಹಾಗಿ ಆಡುತ್ತಾಳೆ. ಇಷ್ಟುದಿನದ ಮೂಕ ಮೌನ ಬದುಕು ಇದ್ದಕ್ಕಿದ್ದಂತೆ 
J ಅಭಿವ್ಯಕ್ತಿ ಕೊಟ್ಟು ತಲೆಗೆದರಿ ನಿಂತದ್ದು ಇಂಥ ದಾರುಣ ರೂಪದಲ್ಲಿ. ಸರಸ್ವತಿಯ 
5 ವಿವಾಹ ಸಂದರ್ಭದಲ್ಲುಂಟಾದ ಮಾನಸಿಕ ಯಾತನೆಯ ಫಲ. ಈ ಚಿತ್ತವಿಕಾರ ಸ್ಥಿತಿ 
ಯೆಂದು ಹೇಳಬಹುದಾದರೂ ದೆವ್ವ ಹಿಡಿದಿದೆಯೆಂಬ ಜನರ ಕಲ್ಪನೆ ನಿಜವಿರಲೂ 
ಬಹುದೆನ್ನು ವಂತೆ ಕಾದಂಬರಿಕಾರರು ಕೆಲವು ಕಡೆ ಬರೆದು ಬಿಡುತ್ತಾರೆ. ಇಂಥ 


ಕ ಸಂದಿಗ್ಹಾ ಭಾಸಗಳನ್ನು ಕಾರಂತರಂಥವರು ತಪ್ಪಿಸಬೇಕೆಂದು ಅಪೇಕ್ಷಿಸಿದರೆ ತಪ್ಪಲ್ಲ. 


| ಕೊಕ್ಕರಣೆ ರಾಮಪ್ಪಯ್ಯನವರು "ಬಾರಕೂರಿನ ನಾರಾಯಣ ಹೆಬ್ಬಾರರು 
ಕ pK ಪ್ರಾಯಕ್ಕೆ ಬಂದ ಹೊಸದರಲ್ಲಿ ಅವರ ಸ್ನೇಹಾಚಾರಕೂ ೨ ಅಭಿಮಾನಕ್ಕೂ ಒಳಗಾದ 
ರೀತಿಯಲ್ಲಿಯೇ ವ್ಯವಹಾರಕ್ಕೂ ಒಳಗಾಗಿ, ಸಾಲಶೂಲ ಹೆಚ್ಚಿಸಿಕೊಂಡು ಜನರ 
ಬಾಯಲ್ಲಿ "ಅಂತಹ ಧರ್ಮರಾಯ ಇನ್ನಿಲ್ಲ” ಅನ್ನಿಸಿಕೊಂಡು ಮುಪ್ಪಿನ ವೇಳೆಗೆ 
ಸ _ ಕಂಗಾಲಾಗಿ ಕಣ್ಣು ಮುಚ್ಚಿದ ಒಬ್ಬ ಮಹಾನುಭಾವ”. ಇಂಥ ಮಹಾನುಭಾವರ ಪತ್ನಿ 
ಪದ್ಮಾವತಿ ತನ್ನೊಬ್ಬ ಮಗ ನಾಗಪ್ಪಯ್ಯನನ್ನು ಕಂಕುಳಲ್ಲಿಟ್ಟು ಕೊಂಡು ನಡೆದು 
ತ್ತ ಕೊಂಡು ಬಂದು ಮಹಾಲಕ್ಷ್ಮಮ್ಮನವರ ಬಳಿ ತಮಗೆ ಇರಲಿಷ್ಟು ಜಾಗ, 
... ಉಣಲಿಷ್ಟು ಹೊಲವನ್ನು ಬಿಟ್ಟುಕೊಡುವಂತೆ ಅವರ ಪತಿಯ ಮೇಲೆ ಪ್ರಭಾವ 
ಇ ಬೀರಬೇಕೆಂದು ಬೇಡಿಕೊಂಡಾಗ ಮನಸ್ಸಿದ್ದರೂ ಒಂದು ಮಾತೂ ಆಡಲಾಗದ ಸ್ಥಿತಿ 
 ಮಹಾಲಕ್ಷ್ಮಮ್ಮನದು. ಸಾಲಕ್ಕಾಗಿ ರಾಮಪ್ಪಯ್ಯನವರ ಆಸ್ತಿಯನ್ನು ಪಡೆದಿದ್ದ 
ಹೆಬ್ಬಾರರು ಪದ್ಮಾವತಿಯ ಬೇಡಿಕೆಗೆ ಮನ್ನಣೆಕೊಟ್ಟರೂ ಅನಂತರ ಅವಳು ಅವರಿವರ 
ಗತ ಮಾತುಕೇಳಿ ಆಸ್ತಿಯ ಹಕ್ಕು ಸ್ಟ್ವಾಪಿಸುತ್ತಾಳೆಂಬ ಸಂಶಯದಮೇಲೆ ಅದನ್ನು 
ಕ್ಟ ಹಿಂದಕ್ಕೆ ಪಡೆಯುತ್ತಾರೆ. ಕಡೆಗೆ ಯಾರಿಗೂ ಕಾಣದಂತೆ ಒಂದು ಬಟ್ಟೆಗಂಟಿನಲ್ಲಿ 
“ಸಕಲಾಸ್ತಿ' ಹೊತ್ತು ಮಗನೊಂದಿಗೆ ಕಾಡುಮೇಡು ಅಲೆಯುತ್ತ ಹೊರಟ ಧರ್ಮ 
ರಾಯ ರಾಮಪ್ಪಯ್ಯನ ಪತ್ನಿಯ ದುಸ್ಥಿತಿ ನಮ್ಮ ಸಮಾಜವ ಒಂದು ಮುಖದ 
3 ಪ್ರತಿನಿಧಿಯಾಗುತ್ತದೆ. ನಿಂತಲ್ಲಿ ನಿಲ್ಲದ ನಾಗಪ್ಪಯ್ಯ ತಾಯಿಯನ್ನು ತೊರೆದು, 
ಡೆ ಸ್ವಲ್ಪ ಆಸ್ತಿ ಸಂಪಾದಿಸಿ, ತಮ್ಮನ್ನು ಇಂಥ ದುಸ್ಥಿತಿಗೆ ಇಳಿಸಿದ ಹೆಬ್ಬಾರರ ಮೇಲೆ 
ಸೇಡು ತೀರಿಸಿಕೊಳ್ಳುತ್ತೇನೆಂದು ಹೊರಟಾಗ ರಾಮಪ್ಪೆಯ್ಯನವರ ಸಂಸಾರದ ಕತೆ 
°° ಓಂದು ಘಟ್ಟ ತಲಪುತ್ತದೆ. 


32 ಸಾಧನೆ 


ಸರಸ್ವತಿಯ ಬಾಳೂ ಒಂದು ಯಾತನೆಯೇ ಆಗಿದೆ. "ಕೈತುಂಬ ದುಡ್ಡಿ ದ್ದರೆ ಡೆ 
ಯಾವ ಚೆಲುವೆಯೂ ತನಗೆ ಒಲಿಯಲೇ ಬೇಕು” ಎಂಬ ಭಾವನೆಯುಳ್ಳ 
ಕಾಮುಕವರೇಣ್ಯ ಮಹಾಬಲಯ್ಯ ನಿಗೆ ತನ್ನ ಪತ್ತಿ ಸರಸ್ವ ತಿ ಪ್ರಥಮ ರಾತ್ರಿ ನಾಚಿ 
ಯಿಂದ ಸ | :ನಿಂತಾಗಿನಿಂದ ಸಹನೆ. ಅಸಾಧ್ಯಸಿಜ್ಚು. ಮನಸ್ಸೆ ಕೆದರೇನಂದು 
ಗೊತ್ತೇ ಇಲ್ಲದ ಇವನು ಸರಸ್ವತಿಯ ಬಾಯಿಗೆ ಬಟ್ಟೆ ತುರುಕಿ, ಕಂಥಕ್ಕೆ ಬಿಗಿದು, ' 
ಜ್‌ ತಾನು ಕರೆತಂದ ಕಾಮಿನಿಯೊಂದಿಗೆ ದೇಹಸಂಪರ್ಕ ಬೆಳೆಸಿದ ಅಸಹ್ಯ 
ಶೂರ ಎಂದಮೇಲೆ ಮತ್ತೇನು ಮಾಹಿತಿಬೇಕು ? ಮುಂದೆ ಸರಸ್ವತಿಯ ಬಾಳಿನಲ್ಲಿ 
ಬರುವ ತಿರುವುಗಳು ಪುರುಷಪಶುತ್ತಕೆ ಸ್‌ ಕೊಟ್ಟ. ಎದುರೇಟಾಗಿ ಪರಿಣಮಿಸಿ 
ಕಾದಂಬರಿಗೆ ' ವಿಶಿಷ್ಟ ಹಂತ ದೊರಕುತ್ತದೆ ತನ್ನನ್ನು ಇಂಥ ಕೂಪಕ್ಕೆ ತಳ್ಳಿದ 
ತೌರಿನ ಬಗ್ಗೆ ಸರಸ್ವತಿಗೆ ಸೇಡು ಮೂಡು ಪಡು ಗಂಡನಿಗೆ ಪ್ರತಿರೋಧಿಯಾಗುವ 
ಧೈರ್ಯ ರೊಢಿಸಿಕೊಳ್ಳು ವುದು; ಅನಿರೀಕ್ಷಿತವಾಗಿ ನಾಗಪ್ಪ ್ರೈಯ್ಯ್ಯನೊಂದಿಗೆ ಸಖ್ಯ 
ಬಳಯ ವುದು -- ಹೀಗೆ" ಇವಳೆ ಬಾಳಿನ ಹಂತಗಳು ಕುತಾಹಲಕಾರಿಹಾಗಿವೆ. ; 
ಪುರುಷ ಪ್ರಧಾನ ಸಮಾಜದ ದ ಪಶುತ್ವಕ್ಕೆ ಉತ್ತರವಾಗಿವೆ. ತಾನು ಮೂರು ತಿಂಗಳ 
ಗರ್ಭಿಣಿಯಾಗಿದ್ದಾ ಗ ಗಂಡ ಮಹಾಬಲಯ್ಯ ತೀರಿಕೊಂಡಮೇಲೆ ಸರಸ ತಿ ತನ್ನ 
ತಾಯಿಗೆ ಹೇಳುವ ಈ ಮಾತುಗಳು ಮಹತ ಕ ಪೂರ್ಣವಾಗಿವೆ : “ಅಮ್ಮ ಅವನ 
(ಅಂದರೆ ನಾಗಪ್ಪೆಯ್ಯನ) ಹತ್ತಿರ ನಾನೊಂದು ದಿವಸ “ನನಗೆ ನೀನು ರಕ್ಷೆ, ನಿನಗೆ 
ನಾನು ರಕ್ಷೆ? ಎಂದಿದ್ದೆ. ಆ ನನ್ನ ಮಾತನ್ನು ನಡೆಯಿಸುವವಳೇ'!...3 


_ ಈ ಮಾತುಗಳು ನಾನು ಮೊದಲು ಹೇಳಿದ ಮಾತುಗಳಿಗೆ ತಕ್ಕ 
ಸಮರ್ಥನೆಯೂ ಆಗಿವೆ. ಪುರುಷ ಪಶುತ್ವಕ್ಕೆ ಸಿಕ್ಕಿ ನೊಂದ ಸರಸ್ವತಿಯ ಈ 
ನಿರ್ಧಾರಾನಂತರದ ಬದುಕು, ಸಮಾಜದ ಪ ತಿಕ್ರಿಯೆಗಳು ಕಾದಂಬರಿಯಲ್ಲಿ 


ಚಿತ್ರಿತವಾಗಿಲ್ಲ. ಅತ್ಯಂತ ಮುಖ್ಯ ಘಟ್ಟ ವೊಂದು ಬಂದು ಹಾಗೇ ನಿಂತು ಸ್ವಲ್ಪ 
ಮಟ್ಟಿ ನ ನಿರಾಶೆಯಾಗುತ್ತದೆ. ಆದರೆ ಸರಸ್ವ ತಿಯ ಈ ನಿರ್ಧಾರದ ಹಿಂದೆ ನೊಂದ ' 
ಹೆಣ್ಣಿನ ನ ವಕಾನಸಿಕ ಬೆಳವಣಿಗೆಯೂ ಇರುವುದ ಅಷ್ಟರಮಟ್ಟಿಗದು ಮುಖ್ಯ 
ವಾಗುತ ತ್ತದೆ... ಹಾಗೆ ನೋಡಿದರೆ "ಧರ್ಮರಾಯನ ಸಂಸಾರ' ನಮ್ಮ ಪುರುಷ 
ಪ್ರಧಾನ ಕುಟುಂಬ ವ್ಯವಸ್ಥೆಯ ಓರೆ ಕೋರೆ, ಸ್ಥಿತಿ ಸಂದರ್ಭಗಳ ಚಿತ್ರಣವೇ 
ಆಗಿದೆ. ಇಲ್ಲಿ ಬರುವ ಮೂರು ಸಂಸಾರಗಳಲ್ಲೂ ಹೆಣ್ಣು ಒಂದಲ್ಲ ಒಂದು ವಿಧದ 
ನೋವಿನಲ್ಲಿ ಸಿಕ್ಕಿ ಸೊರಗುವುದನ್ನು ಕಾಣಬಹುದು. ಮಹಾಲಕ್ಷ್ಮಮ ಬ್ರ ಮತ್ತು 

ಪದ್ಮಾವತಿ 1 ತಲೆಮಾರಿನ ಪ್ರತಿನಿಧಿಗಳಾದರೆ, ಅದೇ ಹಾದಿಯಲ್ಲಿ ಬಂದೂ 

ತನ್ನ ದೇ ರೀತಿ ತಿರುಗಿ ಬಿದ್ದು ಬದುಕಿಗೆ ತಿರುವು ತಂದುಕೊಳ್ಳು ವ ಸರಸ್ವತಿ ತಿ ಪ್ರತಿ | 
ಭಟನೆಯ ಸೂಚ *ನೆಯಾಗುತ್ತಾಳೆ. ಹೀಗೆ ಪುರುಷಪ್ರಧಾನ ಕುಟುಯು ವ್ಯವಸ್ಥೆ ಯ 1 


ಒಳಸುಳಿಗಳ ಸುತ್ತ ಹಬ್ಬಿದ "ಧರ್ಮರಾಯನ ಸಂಸಾರ' ಸುಸಂಘಟಿತ ಶಿಲ್ಪದ ' 
4 


ಖ್ಯ 


“ಧರ್ಮರಾಯನ ಸಂಸಾರ'_ಒಂದು ಅನಿಸಿಕೆ 33 


ಫಾ ವದಿಂದಾಗಿ ಸ್ವಲ್ಪ ಸೊರಗಿದೆ. ದಟ್ಟ ಅನುಭವವನ್ನು ಹಮ್ಮಿಕೊಂಡ ಕಾದಂಬರಿ 
ರರು ನೆನಪು ಹೋದತ್ತ ಕತೆ ಹೇಳುತ್ತಿರುವಂತೆ ಭಾಸವಾಗಂವುದರಿಂದ ಅನೇಕ 
] ಗಾಢವಾಗದೆ, ಕಾದಂಬರಿ ಕಾಡುವ ಅನುಭವವಾಗಿ ದಕ್ಕುವುದಿಲ್ಲ. ಕೆಲವು 
ಡ ಪ್ರಸಂಗಗಳು (ಚಂದು, ಮಹಾಲಕ್ಷ ಒಮ್ಮನ ಭೇಟಿ, ಮಹಾಲಕ್ಷ ಒಮ್ಮನ 
ಾನಸಿಕ ಅಳಲಿನ ಸಂದರ್ಭಗಳು, ನಾಗಪ ಕ್ಟೈಯ್ಯ ಕೆರೆಯಲ್ಲಿ ಸರಸ್ವತಿಯನ್ನು ಕಂಡಾಗ 
ಡು ಸೆಟೆದು, ಬರಬರುತ್ತ ಸ್ನೇಹವಾಗಿ ಪರಿಣಮಿಸುವ ಸನ್ನಿವೇಶ... ಇತ್ಯಾದಿ) 
ರ್ಥವತ್ತಾಗಿವೆ; ಗಟ್ಟಿ ಕೈೆಯಾಗಿವೆ :. ಉಳಿದಂತೆ ವಿವರಗಳು ಹರಡಿಕೊಂಡಿವೆ. 


ol ಮ್ನ ತ 
PE 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 


೬ 


ಎಸ್‌. ವಿದ್ಯಾಶಂಕರ 


pe 


_ "ಮನುಷ್ಯ ನಲ್ಲಿ ಲ್ಭ ಂಗಿಕ ಸಂಬಂಧವೇ ಒಂದು ಪ ಬಲವಾದ ಶಕ್ತಿ. ನಿಸರ್ಗ 


ದಲ್ಲಿ ವೃ ದ್ವಿ Rp ಮುಖ್ಯ ವಾದ ಕ್ರಿ ಯೆ. ಆದ್ದ ಷಿ ಅಂಥ .ಒಂದು ಶಕ್ತಿ ಯ 
ಎದಿ ನಾವು ಯಾದ ಬಂಡ! ಸರ್ವಸಮ್ಮ: “ತವಾದ ನೀತಿ ನಿಯಮಾವಳಿಯ 
ನ್ನಿಟ್ಟುಕೊಂಡರೂ ಅದರ ಮುಖಾಂತರ ನಮ್ಮ ಜನಗಳ ನೀತಿಯನ್ನು ತೂಕ 


ಮಾಡಲಿಕ್ಕೆ ಅನುಕೂಲವಾಗಬಹುದೇ ಹೊರತು ಆ ನೈಸರ್ಗಿಕ ಶಕ್ತ ಯನು 3 


ಹತೋಟಿಗೆ ತರಲಿಕೆ A ಸಾಧ್ಯವಿಲ್ಲ.”' 


“ಲೈಂಗಿಕ ಪ್ರಶ್ನೆ ಅನಾದಿಯ ಪ್ರಶ್ನೆ. ಅನಾದಿಕಾಲದ ನರನಾರಿಯರೂ 


Ns, 
ಇಂದಿನ ನರನಾರಿಯರೂ ಅದರ ಭೀತಿಯಿಂದ ಮುಕ್ತರಾಗಿಲ್ಲ. ಇಂದು ಕಣ್ಣೆರೆದು 


ನೋಡುವವನಿಗೆ, ಅದು ಪ್ರತಿಯೊಂದು ಜೀವನವನ್ನು ತಳಮಳಿಸುವುದು ಕಾಣುತ್ತದೆ. 
ಗ್ರಂಥಸ್ಥ ನೀತಿಗೂ, ಶರೀರದ ನೀತಿಗೂ ನಾವು ಮೇಳ ಕಾಣುತ್ತಲಿಲ್ಲ. ಮುಚ್ಚು 
ಮರೆಯ ತೆರೆಯನ್ನು ಹೊದೆಯಿಸಿದ್ದೇವೆ. ಮೇಲೆ ಭಾವಾವೇಶದ ಕೆಂಗಾಜಿನಿಂದ-- 
ಜಗತ್ತನ್ನು ನೋಡಿ ನಾವು ಆದರ್ಶಗಳನ್ನು ಕಲ್ಪಿಸುತ್ತಿದ್ದೇವೆ. 


ಲೈಂಗಿಕ ಪ್ರಶ್ನೆ ಕಾದಂಬರಿಯಲ್ಲಿ ಬರಬಾರದೇ ? ಜೀವನವನ್ನು ಕಾಡುವ 
ಎಲ್ಲ ಪ್ರಶ್ನೆಗಳೂ ಬರಬೇಕು. ಯಾವುವು ತೀರ ಸೂಕ್ಷ್ಮವಾದ, ಗಹನವಾದ 


ವಿಷಯವೋ ಅವನ್ನು ಅಲ್ಲಗಳೆಯುವುದರಿಂದಲೂ ಹಿತವಿಲ್ಲ; ಭೇತಾಳವಾಗಿ 


ತೋರಿಸಿದರೂ ಒತವಿಲ್ಲ. ಲೈ 0ಗಿಕಪ ಸ್ರಶ್ನೆ ಆ ತೆರನದು. ಒಂದೆಡೆ ಅದು- ಆಧುನಿಕ, 
ಸ್ವಯಂಕೃತ "ಮನು'ಗಳ ನಂಡದೆಜ “ನಿಂತಿದೆ. ಇನೊ ೦ದೆಡೆ ನಿರಂಕುಶ ವಿಲಾಸ 

ಬ್ರ ಯರ "ಆರಾಧಕ! ಒಳಗಾಗಿದೆ. ಇವೆರಡೂ “ಅನೀತಿ'ಗಳೇನೆ. ಶ್ಲೀಲ, ಅಶ್ಲಿ ಶೀಲದ 

ಭೂತ ಹುಟ್ಟುವುದು ವಾಸ್ತವ ಸ್ಥಿತಿಯ ತುಚ್ಛಿ "ಕಾರ ಇಲ್ಲವೆ ಪೂಜ ನೆಗಳಿಂದ | 


ನನ್ನ ಕೆಲಸ. ಆ ಪ್ರಶ್ನೆಯ ಹಿಂದು ಮುಂದನ್ನು ತಿಳಿಯುವುದು. ಒಂದು 
ಮನೋಧರ್ಮದ ವ್ಯಕ್ತಿ, ತನ್ನ ಮುಂದಿನ ಆವರಣದಲ್ಲಿ ಆ ಪ್ರಶ್ನೆಯನ್ನು ಹೇಗೆ 
ಎಡರಿಸಲಿರುವನೆಂಡ. ಪರಿಶೀಲಿಸುವುದು. ನಾನು ನನ್ನ ಬರಹದಲ್ಲಿ ಲೈಂಗಿಕ 


1, ಕಾರಂತ ಪ್ರಪಂಚ (ಅಭಿನಂದನ ಗ್ರಂಥ) ಪು. 137 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 35 


ಸಮಸ್ಯೆಯನ್ನು ಸ್ನ ತುಚ್ಛೇಕರಿಸಲಾರೆ. ಅದನ್ನು ಪೂಜಿಸಲೂ ಆರೆ. ಅದರೆ ಇತಿ. 
ಮಿತಿಗಳನ್ನು ತಿಳಿದು ಚಿತ್ರಿಸುವುದು, ಒಂದು ಮುಖ್ಯ ಕೆಲಸವೇ.”' 


ಮೇಲಿನ ಕಾರಂತರ ವಿಚಾರಗಳನ್ನು ಗಮನಿಸಿದಾಗ ಅನ್ನಿಸುವುದಿಷ್ಟು : 
ಲೆ ೈಂಗಿಕ ಸಮಸ್ಯೆ ಬರಿಯ ಗಂಡು-ಹೆಣ್ಣು ಗಳ ದ್ರೆ ಹಿಕ ಸಮಸ್ಯೆ ಯಷ್ಟೇ ಅಲ್ಲ, ಮಾನಸಿ 
ಕವೂ ಹೌದು. ಅದು ವ್ಯ ಕ್ರಿಗಳ ಹ ಸ್ಸು ಗಳಿಗೆ" ಸಂಬಂಧಿಸಿರುವುದರಿಂದ 
ನೀತಿಯ OE ಮಡಿವಂತಿಕೆಯ ಮಾನದಂಡದಿಂದಾಗಲೀ ಅಳೆಯ 
ಬಾರದು. ಸಂಬಂಧಗಳು ಯಾವ ಯಾವ ನೆಲೆಯಲ್ಲಿ ಕೆಲಸ ಮಾಡುತ್ತವೆ, ಅವುಗಳಿಗೆ 
ಯಾವ ಯಾವ ಮೂಲ ಪ್ರೇರಣೆಗಳಿವೆ ಎಂಬುದನ್ನು ತಿಳಿಯಾದ ಮನದಿಂದ 
ಅರ್ಥೈಸುವ ಇಲ್ಲವೇ ನಿರ್ಣಯಿಸುವ ಪ್ರಯತ್ನ ನಾವು ನಡೆಸಬೇಕು. ಲೈಂಗಿಕ 
ಕ್ರಿಯೆ ನೈಸರ್ಗಿಕವಾದುದು. ವ್ಯಕ್ತಿಯ ಚಿತ್ತದ ತೋಲನ ಸ್ಟಿತಿಯನ್ನಾ ಧರಿಸಿ ಆದು 
ವ್ಯವಹರಿಸುವಂತಹದು. ಅದೊಂದು ಅದಮ್ಯ ಶಕ್ತಿ. ಅದರ ಇತಿ-ಮಿತಿ ಅರಿತು 
ನಮ ಕಣ್ಣಿನ ಕನ್ನಡಕವನ್ನು ಸರಿಗೊಳಿಸಿಕೊಳು ವುದು ಆರೋಗ್ಯಕರವಾದ 


ಅ 
ಬೆಳವಣಿಗೆ. 


ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಹೆಣ್ಣು ಗಂಡಿನ ಆಂತರಿಕವಾದ ಸಂಬಂಧ 
ಗಳ ಬಗೆಗೆ ವಿವೇಚಿಸುವಾಗ ತುಂಬು ಎಚ್ಚ ರದಿಂದ ಹಾಗೂ ಸಮತೋಲನ ಚಿತ್ತ 
ದಿಂದ ವಿಚಾರಮಾಡಿರುವರು. ಪರಂಪರಾಗತವಾದ ನಂಬುಗೆಯ ಬಗೆಗೆ ಪ ಸ್ರಶ್ಲಿ 
ಸುವುದು, ತಮ್ಮ ಅನುಭವಗಳ ಹಿನ್ನೆಲೆಯಲ್ಲಿ ಮನಸ್ಸನ್ನು ಶೋಧಿಸಿ, ಮೇಲೆದ್ದ 
ಸಮಸ್ಯೆಗಳಿಗೆ ಉತ್ತರೆ ಕಂಡು ಕೊಳ್ಳುವುದು ಅವರ ವ್ಯಕ್ತಿನಿಷ್ಠವಾದ ಗುಣ. ವ್ಯಕ್ತಿ 
ಹಾಗೂ ಸಮಾಜದ ಅಂತರ್ಯಕ್ಕೆ ಇಣಿಕಿದಾಗ ಅವರು ಕಂಡ ಸಮಸ್ಯೆಗಳು ನೂರಾರು. 
ಅನಾದಿಕಾಲದಿಂದಲೂ ಕಾಡಿದ, ಕಾಡುತ್ತ ಬಂದಿರುವ ಸಮಸ್ಯೆ ಲೆ ೈಂಗಿಕ ಸಮಸ್ಯೆ. ಇದಂ 
ಎಷ್ಟು ಸೂಕ್ಷ ಮೋ ಅಷೆ ಸ ಜಟಿಲ. ಇದರ ಬಗೆಗೆ ಕಾರಂತರು ತಮ್ಮ ಹಲವಾರು ' 
ಕಾದಂಬರಿಗಳಲ್ಲಿ ವಿಚಾರ ಮಾಡಿರುವರು. ಬದುಕಿನ ಅನಂತತೆಯ ಇದಿರು ನಿಂತು 
ಅದು ಒದಗಿಸಿಕೊಡುವ ಅನುಭವಗಳ ಸಾರಾಸಗಟಿನಲ್ಲಿ ಅವರು ಕಂಡದ್ದು ಅದರ 
ಬಹುಮುಖತೆಯನ್ನು. ಮನೋದೇಹಿಯಾದ ಮಾನವ ನಿಸರ್ಗದತ್ತ ಪ್ರೇರಣೆಯಿಂದ 
ಹೇಗೆ ಮುಕ್ತನಾಗಲು ಹವಣಿಸಿದ? ಅವನ ಸೋಲು - ಗೆಲವುಗಳೇನು ? ಇವುಗಳ 
ವಿವೇಚನೆ ಅವರ ಹಲವು ಕಾದಂಬರಿಗಳಲ್ಲಿ ಪ ಪ್ರಧಾನವಾಗಿಯಲ್ಲದಿದ್ದ ರೂ ಸಾಂದರ್ಭಿಕ 
ವಾಗಿ ಬಂದಿದೆ. . ಈ ಬಗೆಯ ವಿವೇಚನೆ ತುಕ್ಕು ಗಟ್ಟಿದ ನಮ್ಮ ವಿಚಾರಗಳಿಗೆ ಸಾಣೆ 
ಹಿಡಿಸಬಹುದು ; ನಮಗೆ ತಿಳಿಯದೇ ಇದ್ದ ಇಲ್ಲವೇ ಸಮಸ್ಯೆಯ ಗಾಢ ಅರಿವೇ 
ಇ: ನಮ್ಮ] ನ್ನ್ನ ವಿಚಾರ ಮಾಡುವಂತೆ ಪೆ ಕ್ರೀರೇಪಿಸಬಹುದು ; - ಸಮಸ್ಯೆ ಯ ಬಗೆಗೆ 


, ed 'ಮುಗಿದ ಯುದ್ಧ' ಕಾದಂಬರಿಯ ಮುನ್ನುಡಿ, ಪು. 2 


. 26 ಸಾಧನೆ 


| ನಾವು ನೋಡುವಾಗ ಇಲ್ಲವೇ ಗ್ರಹಿಸುವಾಗ ನಮ್ಮ ಕಣ್ಣು -ಮನಗಳನ್ನು 4 
ತಿದ್ದಬಹುದು. 


ಬಜ್‌ 


ಅದಕ್ಕೆ ಯೋಗ್ಯ ಬೆಲೆ: “ಹೆಣ್ಣು ಹೊತ್ತಾಗಲೆ ಆವಳ ಬದುಕಿಗೊಂದು ಬೆಲೆ ನೆಲೆ, ' 
ಸೆಲೆ. ಎರಡು 'ಜೀವಗಳನ್ನು ಒಂದುಗೂಡಿಸುವ ಎಳೆಯಾಗಿ ಬರುವ ಈ ತಾಯ್ತನ ' 
ವನ್ನು ಹಂಬಲಿಸದ ಹೆಣ್ಣಿ ಲ್ಲ. ಹೆಣ್ಣಿನ ಜೀವ ಅರಳುವುದು ತನ್ನದೇ ಆದ ಕರುಳಬಳ್ಳಿಗೆ ' 
ಮೊಲೆಯೂಡಿಸುವಾಗ ಮತ್ತು ಅದು ಕೊಡುವ ಸುಖ ಸಂತೋಷಗಳನ್ನು ಕಣ್ಣು- 
ಮನಗಳಿಂದ ತೃಪ್ತಿ ಪಡೆದಾಗ. ಮನದ ಈ ಉತ್ಕಟ ಭಾವಕ್ಕೆ ಪೂರ್ಣರೂಪ ಬರು ' 
ವುದು ಹೆಣ್ಣು ಗಂಡುಗಳ ಲೈ 0ಗಿಕ ತೃಪ್ತಿಯಿಂದ. ಲ್ಭ ೦ಗಿಕ ತ ಪ್ರಿ ಹೆಣ್ಣು - ಗಂಡುಗಳ ' 
ಚಿತ್ತಸ್ನಾಸ ಸ್ಪ "ದ ಮೇಲೂ ಪ್ರಬಲ ರ ಬೀರಬಲ ಅವರ ಸುಖಾಸುಖ 
ಗಳಿಗೂ ಕರಣದ ಬಿದು. ಲೆ ೈಂಗಿಕ ಸ ಸಂಬಂಧವು ಸಾಮಾಜಿಕ ವಿಧಿ ನಿಯಮಗಳಿಗೆ ' 
ಬದ್ದ ವಾಗಿರಬೇಕೆಂದು ನಮ್ಮ ಸಮಾಜ ವಿಧಿಸಿರುವುದರಿಂದ ಲ್ಭ ೦ಗಿಕ ತೃಪ್ತಿ ್ರ ನೀತಿ 
ಕಟ್ಟಳೆಯ ಗಡಿಯೊಳಗೇ ಆಗಬೇಕಾಗಿದೆ. ಹೆಣ್ಣು ತನ್ನ ದೈ ಓಕ ತೃ ಬ್ಹಿಗೋಸುಗ 
ಸಾಮಾಜಿಕ ಕಟ್ಟ ಹಳೆಯನ್ನು ಅತಿವರ್ತಿಸಿದಾಗ ಸಮಾಜ ವ್ಯಭಿಚಾರಿ ಎಂದು ದೂಷಿಸು 
ತ್ತದೆ. ತನ್ನ ಗಂಡನಿಂದ ತನ್ನ ಹೆಣ್ತನ ಅರಳದಿದ್ದಾಗ ತನ್ನ ಬಯಕೆಯ ಪೂರೈಕೆ 
ಯಾಗಲು, ಬಂಜೆಯೆಂಬ ತಿರಸ್ಕಾರದಿಂದ ಪಾರಾಗಲು, ಅಸಹನೀಯವಾದ ಏಕಾಕಿ 
ತನದಿಂದ ಬಿಡಿಸಿಕೊಳ ಲು, ತಾಯ್ತನ ಒದಗಿಸುವ ಸುಖ ಅನುಭವಿಸಲು ಅನ್ಯ 
ಮಾರ್ಗವನ್ನು ಆಶ್ರಯಿಸಬೇಕಾಗುತ್ತದೆ. ಅಂತಹ ಹೆಣ್ಣಿನ ಮಾನಸಿಕವಾದ ಬಳಲಿಕೆ, 
ಪೇಚು, ಮನೋವೃತ್ತಿ ಅರ್ಥಮಾಡಿಕೊಂಡಲ್ಲಿ ಸಹಾನುಭೂತಿ ತಾನಾಗಿಯೇ 
ಮೂಡುತ್ತದೆ. *ಹೆತ್ತಳಾ ತಾಯಿ'ಯ ಕುಸುಮಾ ದೈಹಿಕ ತೃಪ್ತಿಗಾಗಿಯಲ್ಲ, | 
ತಾಯ್ತ್ವ ನಕ್ಕಾ ಗಿ ಹಂಬಲಿಸಿ ಅಡ್ಡ ಹಾದಿ ಹಿಡಿಯುವಳು. “ಜಾರುವ ದಾರಿಯಲ್ಲಿ'ನ 

ಗುಲಾಬಿ ಸಾದರ್‌ ಪುತ್ಥಳಿ. ಅವಳು ಮಾಧವನನ್ನು ಮನದಲ್ಲಿ ಪ್ರೀತಿಸಿದಳು. 
ಅವನಿಗಾಗಿ ಹಂಬಲಿಸಿದಳು. ಆದರೆ ಅವಳ ಅಜ್ಜಿ, ಮಾವ ದಾಸನ ಒಳೆಗಾಗಿ 
ಹಣವಂತರಾದ ಮುಕದಮ್‌ ಸಾಹೇಬರಿಗೆ ಅವಳನ್ನು ಒಪ್ಪಿಸಿದರು. ' ವೇಶ್ಯೆಯ 
ಕುಲದಲ್ಲಿ ಹುಟ್ಟಿದ ಗುಲಾಬಿ ತನ್ನ ಕುಲದ ಕಟ್ಟಲೆಗೆ ತಲೆಬಾಗಿ, ಒತ್ತಾ ಯಕ್ಕೆ 
ಮಣಿದು ಮುಕದಮ್‌ ಸಾಹೇಬರ ಹೆಣ್ಣಾ ದಳು. ಹೊರಲೋಕಕ್ಕೆ ಅವಳು 
ಮುಕದಮ್‌ ಸಾಹೇಬರ ಪೆ ಪ್ರೇಯಸಿಯಾಗಿದ್ದ ರೂ ಅವಳ ಜೀವ ಪ್ರೇಮಗಳೆರಡೂ 
ಮಾಧವನಿಗೇ ಮಾಸಲು. "ವಯಸ್ಸಿ ನಲ್ಲಿ ಹಿರಿಯರಾದ, ಈಗಾಗಲೇ ಹೆಣ್ಣಿ ನ ದೇಹದ 
ಸವಿಯುಂಡು ದಣಿದಿದ್ದ ಮುಕದೆವ ಸಾಹೇಬರೊಡನೆ ನಡೆಸಿದ ಗುಲಾಬಿಯ 
ಬದುಕು ಅಸಹನೀಯವಾಗಿದ್ದಿ ತು. ದೈ ಹಿಕವಾಗಿ ಮಾನಸಿಕವಾಗಿ ಅತೃಪ್ಪೆ ರ್ರೈಯಾಗಿದ್ದ 
ಅವಳ ಮನದಲ್ಲಿ ತಾನು ತಾಯಿಯಾಗಬೇಕೆನ್ನು ವ ಬಯಕೆ ಚಿಗುರಿ ಮರವಾಡಿತು 


ತಾಯ್ತನ-ಹೆಣ್ಣನ್ನು ಅರಳಿಸುವ ಒಂದು ಪ್ರಕೃತಿ ಕ್ರಿಯೆ. ಭೂಮಿ ನಕ್ಕಾಗಲೇ ' 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 37 


ದಿನದಿನಕ್ಕೆ ರಾಕ್ಷಸಾಕಾರವಾಗಿ ಕಾಡಿದ ಅವಳ ಬಯಕೆ ಸಂಯಮದ ಕಡಿವಾಣ 


' ಕೆತ್ತೊಗೆದು ತನ್ನ ಹಿಂದಣ ಪ್ರಿಯಕರನಾದ ಮಾಧವನನ್ನು ಒಮ್ಮೆ ಸೇರಿ ತನ್ನ 


ಬಯಕೆ ಪೂರೈಸಿಕೊಳ್ಳುವಳು. ತನ್ನ ಅತೃಪ್ತ ಬಯಕೆ ಹೀಗೆ ಈಡೇರಿದ್ದು, ಅವಳ 


ಮನಸ್ಸಿಗೂ ಒಪ್ಪಿತವಾಗಲಿಲ್ಲ. ತನ್ನ ತಾಯ್ತನ ಅರಳಿಸಿದ ಮಗು ತನ್ನ ಮನದಿನಿಯ 


ನದೆ? ಇಲ್ಲವೇ ತನ್ನ ಒತ್ತೆಯೊಡೆಯನದೆ? ಎಂಬ ಮಾನಸಿಕ ಹೊಯ್ದಾಟ 
ಅವಳಲ್ಲ ಪ್ರಾರಂಭವಾಗುತ್ತದೆ. ಅವಳನ್ನು ಪಾಪಪ್ಪ 2 ಕಾಡುತ್ತದೆ. ಅವಳು 
ವಳಾನಸಿಕವಾಗಿ ನರಳುವಳು. ಅದು ದೇಹದ ಮೇಲೂ ಪರಿಣಾಮ ಬೀರುತ್ತದೆ. 
ಅವಳ ಮನಸ್ಸಿನ ಕಾಯಿಲೆಯನ್ನು ಅವಳ ಅಜ್ಜಿಯಾಗಲೀ, ಸೋದರ ಮಾವನಾಗಲೀ, 


. ಮುಕದಮ್‌ ಸಾಹೇಬರಾಗಲೀ ಅರ್ಥಮಾಡಿಕೊಳ್ಳಲಿಲ್ಲ. ಅಲ್ಲಿ ಮನಸ್ಸಿನ ವ್ಯಾಪಾರ 


| 


ಶಿ 


ಗಳಿಗೆ ಬೆಲೆಯಿಲ್ಲ... ಅವಳ ಅಂತರಂಗವನ್ನು ಅರಿಯಲು ಪ್ರಯತ್ನಿಸಿದವರು 


ಡಾಕ್ಟರ್‌ ಶಿವಪ್ಪನವರು. ಅವಳ ಅಂತರಂಗಪ್ರಪಂಚ ಹೊಕ್ಕು ಆವಳ ಮನದ 
ಮಿಡಿತ ಅರಿಯಲು ಯತ್ನಿಸಿ ಸಫಲರಾದ ಶಿವಪ್ಪನವರು ಆ ಮೇಲೂ ಅವಳನ್ನು 
ಸಹಾನುಭೂತಿಯಿಂದ ಕಂಡರು, ನಡೆಸಿಕೊಂಡರು ! 


“ಬತ್ತದ ತೊರೆ'ಯ ಮಂಜುಳೆಗೆ ತಾಯಿಯ ಪ್ರೀತಿ ಎಳೆಯ ವಯಸ್ಸಿನಲ್ಲೇ 


ದಕ್ಕದೆ, ಅಣ್ಣ ಅತ್ತಿಗೆಯರ ನೆಳಲಲ್ಲಿ ಆಕೆ ಬೆಳೆಯಬೇಕಾಯಿತು ; ಕಹಿಯುಣ್ಣ 
ಬೇಕಾಯಿತು. ವಯಸ್ಕಳಾದಮೇಲೆ ಸ್ವತಂತ್ರ ಜೀವನ ನಡೆಸಹೊರಟ ಆಕೆ 


ಣು 
ವ 


ಸ ಉದ್ಯೋಗವೊಂದನ್ನು ಹಿಡಿದಳು. ಉದ್ಯೋಗವನ್ನು ಬೆಂಬತ್ತಿ ಗೂಡು ಬದಲಿಸ 


ಬೇಕಾಯಿತು. ದೇಹ ಬಲಿತಂತೆ ಗಂಡಿನ ನಿಶ್ಚತ ಆಸರೆ ಸಿಗದ ಆಕೆ, ನ್ಹೆ ಸರ್ಗಿಕವಾದ 


ps ವ “ಇ ಎನಿ ಳೆ ಘಿ ಗ್‌ೆ ಕೊಳ ಬೇಕ ತ ಜೆ 
ಟಿ ದೇಹದ ಹಸಿವನ್ನು ತನ್ನ ಪ್ರೇಮಿಗಳ ತೋಳ್ತೆಕ್ಕೆಯಲ್ಲಿ ಹಿಂಗಿಸಿಕೊಳ್ಳಬೇಕಾಗುತ್ತದೆ. 
ಎಲ್ಲಿಯೂ ಮನಸ್ಸಿಗೆ ತಂಪನ್ನು ನೀಡುವ ಪ್ರೇಮವನ್ನು ಕಾಣದ ಮಂಜುಳೆ ಕಡೆಗೆ 


ಅನಾಥಾಲಯವೊಂದರ ಮುಖ್ಯಸ್ಥೆಯಾಗಿ ತನ್ನದಲ್ಲದ ಮಕ್ಕಳ ಸಹವಾಸದಲ್ಲಿ ಶಾಂತಿ 


ಹ ಸಮಾಧಾನವನ್ನು ಕಂಡುಕೊಳ್ಳುವಳು. ಕಾದಂಬರಿಯ ಕೊನೆಯಲ್ಲಿ ಮಂಜಾಳೆ 
ತನ್ನ ಬಾಲ್ಯ ಗೆಳತಿಯಾದ ವಿನತೆಗೆ ಹೀಗೆ ಹೇಳುವಳು: “"“ವಿನೂ, ನನ್ನ ತುಂಬಿದ 


« 


“ಎದೆಯಿಂದ ಒಂದು ಮಗುವಿಗೂ ಹಾಲೂಡಿಸದೆ ನಾನು ಸಾಯಬೇಕು, ಅನ್ನು 

ಶ್ರೀಯಾ? ನೀನು ನಾಲ್ಕು ಮಕ್ಕಳ ತಾಯಿ. ನಿನಗೆ ನನ್ನ ದುಃಖ ಹೇಗೆ ಗೊತ್ತಾಗ 
ಬೇಕು? ನಾನು ಅರುವತ್ತು ಮಕ್ಕಳನ್ನು ಸಾಕುತ್ತಿರುವೆನಾದರೂ ಅವಾವುದೂ 
 ನನ್ನವಲ್ಲ. ನನ್ನದೆಂಬ ಪದಾರ್ಥ ನನಗಿಲ್ಲ ಎಂದು ಕರುಳು ಕೊರೆಯುತ್ತಿದೆ. ನಾನು 
” ಈಠಾಯಿಯಾಗದೆ ಸಾಯಲಾರೆ. ನಾನು ಹೆಣ್ಣು ಅದಕ್ಕಾಗಿ ಹುಟಿ ಶಿ ದವಳು ತಾನು- 
_ ಎಂದು ನನ್ನ ಹೃದಯ ಹೇಳುತ್ತಿದೆ?” ವಿನುತೆ ಮರ್ಯಾದೆಯಿಂದ ಜೀವನ ನಡೆಸ 
 ಜೇಕೆಂಬ ಕನಸು ಕಟ್ಟಿ ಕೈದ್ದಳು. ಅವಳ ಗಂಡ ಗಾಂವಕರನೇ ಸಾಧಿ ಯಾದ ಹೆಂಡತಿ 


ಯನ್ನು ತ್ಯಜಿಸಿ ಅವಳಿಗೆ ವ್ಯಭಿಚಾರಿಣಿ ಪಟ್ಟಗಟ್ಟಿದ. ತನ್ನ ಸ್ವಾರ್ಥಕ್ಕಾಗಿ ಹೆಂಡತಿ 


38 ಸಾಧನೆ 


ಯಿಂದ ತಾನು ವ್ಯಭಿಚಾರಿಣಿ ಎಂದು ಬರೆಯಿಸಿಕೊಂಡ. ಕಷ್ಟ ಪರಂಪರೆಗಳೇ ಅವಳ 
ಮೇಲೆ ಕವಿದುಬಿದ್ದು ವು. ಜೀವನವನ್ನು ಎದುರಿಸಲು ಅವಳಿಗೆ ಸ ಲ್ರರ್ಯ ನೀಡಿ ' 
ದುದು ತನ್ನ ಮಕ್ಕ ಳಲ್ಲಿನ ಪ್ರೀತಿ! ದಾಂಪತ್ಯ ದ ಕಟ್ಟಿಗೆ ಸಿಕ್ಕಿ ಬೀಳದೆ ಹಕ್ಕಿ ಯಂತೆ: 
ಸ್ಸ ತಂತ್ರವಾಗಿ ಜೀವಿಸ ಹೊರಟ ಅಂಜಲಿ "ಯೌವನದಲ್ಲಿ ದೊರಕಿಸಬಹುಹಾಣ 
ಆನಂದ ಮುಪ್ಪಿನಲ್ಲಿ ದೊರೆಯುವುದಿಲ್ಲ. ಬದುಕಿಗೆ ಆನಂದವೇ ಮುಖ್ಯ ವಸ್ತುವಾ ' 
ಗಿರುವಾಗ, ಯಾರಿಂದ ಅದು ದೊರಕಿದರೇನು ? ಮದುವೆಯ ಕಟ್ಟಿನಲ್ಲಿ ಸಿಲುಕಿ, ' 
ಒಬ್ಬ ಗಂಡನೆಂಬ ಪದಾರ್ಥಕ್ಕೆ ಮಾರುಹೋಗಬೇಕೆ ?'' ಎಂಬ ತನ್ನ ಜೀವನ 
ಸಿದಾ ೦ತಕ್ಕೆ ಯಾೌವನದ ಹುಮ್ಮ ಸಿ ನಲ್ಲಿ ಜೀವಗೊಟ್ಟು ಮನಬಂದಂತೆ ಸುಖಿಸಿದ, 
ಸುಖದ ಫಲವಾಗಿ ಮೂಡಿದ ಸರ್ಭಷ್ಟ ಕಾಲ್ತೊ ಹದು ಬಗೆದು, ಬಟ್ಟೆ ಕಳಚಿ ಎಸೆ" 
ವಂತೆ ನರ್ಸಿಂಗ್‌ ಹೋಂಗೆ ಹೋಗಿ ಬಸಿರು ನಿವಾರಿಸಿಕೊಂಡು ಜೀವನ ನೆಡೆಸಿದ ' 
ಅವಳ ಬದುಕಿನಲ್ಲೂ ನೆಮ್ಮದಿ ನೆಲೆಗೊಳ್ಳಲಿಲ್ಲ. ತಾನು ಅರಸಿಹೊರಟ ಸುಖ 
ಬಯಲ ಮರೀಚಿಕೆ ಎಂಬ ಜಾ ನೋದಯ ತಡವಾಗಿ ಅವಳಿಗಾಯಿತು. ನಿತ್ಯ 
ಸುಖದ ಬಳ್ಳಿ ಯನ್ನು ಹಂಬಲಿಸಿದ ಅವಳ ನಿರಾಶೆಯ ಜೀವನ ಮನಮಿಡಿಯಂುವಂತ ' 
ಹದು. ಬತ್ತ ದ ತೊರೆಯ ಮೂವರು ನಾಯಕಿಯರ ಮನದಲ್ಲೂ ಸದಾ ಬತ್ತದ | 
ತೊರೆಯಾಗಿರುವುದು ತಾಯಿಯ ಪೆ ಶ್ರೇಮವೇ | 


ವಯೋಮಾನಕ್ಕೆ ತಕ್ಕ ಆಸೆ-ಆಕಾಂಕ್ಷೆಗಳು ಪೂರ್ಣಗೊಳ್ಳದಿದ್ದಾಗ ಮನ 
ಮಂದುಡಿ ತನ್ನ ಮನದಾಸೆಯ ಪೂರೈಕೆಗಾಗಿ ಹಾದಿತಪ್ಪುವ ಎಳಮನದ ಕ್ಷಣಿಕ 
ದುಡುಕು ಮುಂದೆ ಎಂತಹ ಘೋರ ಯಾತನೆಗೆ, ಪಶ್ಚಾತ್ತಾಪಕ್ಕೆ ಈಡುಮಾಡುತ್ತ | 
ದೆಂಬುದರ ಚಿತ್ರ “ಜಗದೋದ್ದಾರನಾ...” ಕಾದಂಬರಿಯಿಂದ ಸಿಗುತ್ತದೆ. ಶಿರಸಿಯ | 
ಗಣಪತಿಭಟ್ಟರ ಹೆಂಡತಿ ಗಂಡನಲ್ಲಿ ಕಾಣದ ಯೌವನವನ್ನು ಎಷ್ಟು ಮಹಾರಾಜರಲ್ಲಿ 
ಕಾಣುವಳು. ತನಗೆ ಅರಿವಿಲ್ಲದಂತೆ ಕಾಲು ಜಾರುವಳು. ಗೃಹಶಾಂತಿಗೆ ಧಕ್ಕೆ 
ತರುವಳು. ಹೆಂಡತಿಯ ನಡತೆ ನೋಡಿದ ಗಣಪತಿಭಟ ರಿಗೆ ಹುಚ್ಚು ಹಿಡಿಯುವುದು. 
ವಿಷ್ಣು ಭಗವಾನರ ಹಿಂದೆ ಓಡಿಹೋಗಿದ್ದ ಅಪೂರ್ಣಬಾಯಿಗೆ ತಡವಾಗಿ ಗಂಡನಿಗೆ 
ಹುಚ್ಚು ಹಿಡಿದ ಸುದ್ದಿ ತಿಳಿಯುವುದು. ಪಶ್ಚಾತ್ತಾ ಪದಗ್ಬಳಾದ ಅಪೂರ್ಣಾಬಾಯಿ 
ಆಶ್ರಮದಿಂದ ಮನೆಗೆ ಓಡಿ ಬರುವಳಾ. ಗಂಡ ಮನೆಯಲ್ಲಿಲ್ಲದ್ದ ನ್ನ್ನ ನೋಡಿ 
> ಹುಚ್ಚು ಹಿಡಿಯುವುದು. ಕಾಮದ ಕಣ್ಣಿಗೆ ಲೋಕಕಾಣದು. ಆತೆ ಶೀ ಅಲ್ಲ, 
ಹಿಂದು ಮು ಂದಣ ಪರಿಜ್ಞಾನವೂ ಇಲ್ಲ, ವಿಷ್ಣು ಭಗವಾನರ ಆಶ್ರಮದ ಸಂಗೀತ 
ಗಾರ ಬಾಳಪ್ಪನ ಕೊರಳಿಗೆ ಮಾರುಹೋದ 'ಏಲಿತಾಬಾಯಿ ಜವನೂಚನೆ ಓಡಿ 
ಹೋಗುವಳು. ಮೆಚ್ಚಿ ಬೆನ್ನ ಹಿಂದೆ ಬಂದ ಪ್ರಿಯಕರ ತನಗೆ ವೋಸವನಾಡಿದಾಗ, 
ಲಲಿತಾಬಾಯಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. "ಮೂಕಜ್ಜಿಯ ಕನಸು: 
ಕಾದಂಬರಿಯ ನಾಗಿ ತನ್ನ ಯೌವನದ ದಿನಗಳಲ್ಲಿ ಎಡವಿದಳು. ಎಂಜಲಾದಳು. 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು... 39 


ತನ್ನ ದುಡುಕಿನ ಬಗೆಗೆ ಅವಳಿಗೆ ಪಶ್ಚಾತ್ತಾಪವಿದೆ. ಆಸೆಯ ಬೆನ್ನುಹತ್ತಿ ಪತಿ 
ತಳಾಗಿ ಬೀದಿಪಾಲಾಗಿ ಕೆಟ್ಟ ಮೇಲೆ ಬುದ್ಧಿ ಬಂದು ತನ್ನ ಹಾಗೂ ತನ್ನ ಮಕ್ಕಳ 
ಜೀವನವನ್ನು ಸರಿಗೊಳಿಸಿಕೊಳ್ಳುವ ನಿರ್ಧಾರ ತಾಳುತ್ತಾಳೆ. ಗಟ್ಟಿ ಹೆಂಗುಸಾದ 
ನಾಗಿ ಮೈಮುರಿದು ದುಡಿದು ಮಕ್ಕಳನ್ನು ಬೆಳಸುತ್ತಾಳೆ. ತನ್ನ ಗಂಡ ರಾಮಣ್ಣ 
ತನ್ನ ತಪ್ಪನ್ನು ಮನ್ನಿಸಿ ಮನಿ ಹೊಗಿಸಿಕೊಳು ವ ವಿಚಾರ ತಿಳಿಸಿದರೂ, ಎಡವಿದ 
ತಾನು ಎಂಜಲಾದ ದೇಹವನ್ನು ಮತ್ತೆ ಗಂಡನಿಗೆ ಒಪ್ಪಿಸಲಾರೆನೆಂಬ ಸಾತ್ವಿಕ 
ನಿರ್ಧಾರ ನಾಗಿ ತಾಳುವಳು. ಯೌವನದ ದಿನಗಳಲ್ಲಿ ನಾಗಿ ಹಾದಿ ತಪ್ಪಲು ತಾನೇ 
ಕಾರಣ ಎಂಬುದನ್ನು ಮನಗಂಡ ರಾಮಣ್ಣ ಅವಳು ಬೀದಿಗೆ ಬಿದ್ದಾಗ ತನ್ನಿಂದಾದ 
ತಪ್ಪನ್ನು ತಿದ್ದಿಕೊಂಡು ಬಾಳುವೆ ನಡೆಸಲು ಪ್ರಯತ್ನಿಸುವನು. ಅವನ ಮನದಲ್ಲಿ 
ನಾಗಿಯ ಪ್ರೇಮ ಹಸಿರಾಗಿ ನೆಲೆಗೊಂಡಿದೆ. ಯೌವನದ ಉಕ್ಕಿನಲ್ಲಿ ಮನದ ಬಿಸಿ 
ಸೊಕ್ಕಿನಲ್ಲಿ ನಾಗಿ ತನ್ನನ್ನು ತೊರೆದು ಹೋದರೂ ಅವಳು ಕೊಟ್ಟಿದ್ದ ಸಂಚಿಯನ್ನು 
ಪಾ ಫ್ರಾಣಕ್ಕಿಂತ ಮಿಗಿಲಾಗಿ ಭಾವಿಸಿ ಅದನು ಸ ರಾಮಣ್ಣ ರಕ್ಷಿಸಿಡುವನು. ಇದು ಅವನ 
ಮನದಾಳದ ಪ್ರೀತಿಗೆ ನಿದರ್ಶನ. ನಾಗಿಯ ದುಡುಕನ್ನು ಸಹಾನುಭೂತಿಯಿಂದ 
ಕಂಡವಳು ಮೂಕಜ್ಜಿ. ತಾನು ಬದುಕಿನಲ್ಲಿ ಪ್ರೇಮದ ಸವಿಯಿಂದ ವಂಚಿತಳಾಗಿದ್ದರೂ 
ಮೂಕಜ್ಜಿ ಬದುಕಿನಲ್ಲಿ ಗಂಡು-ಹೆಣ್ಣುಗಳ ಮನವನ್ನು ಬೆಸೆಯುವ ಪ್ರೇಮದ ಬೆಲೆ 
ಬಲ್ಲವಳು. ಅನಿಷ್ಟ ಗಳಿಗೆಯಲ್ಲಿ ಆಸೆಗೆ ಬಲಿಬಿದ್ದು ನಾಗಿ ಕಾಲು ಜಾರಿದರೂ ತನ್ನ 
ತಪ್ಪಿನ ಮಹದಿಯನ್ನರಿತವಳು; ಪಶ್ಚಾತ್ತಾಪದಿಂದ ಬೆಂದವಳು. ಕಾಲ ಎಲ್ಲ 
ನೋವನ್ನು ಮಾಯಿಸುತ್ತದೆ, ವಿರಹ ಎಲ್ಲ ತಪ್ಪುಗಳನ್ನೂ ಕ್ಷಮಿಸುತ್ತದೆ ; ಅಗಲಿದ 
ವರನ್ನು ನಿಜವಾದ ಪ್ರೇಮ ಹತ್ತಿರ ತಂದು ಚಿಸೆಯಿಸುತ್ತದೆ ಎಂಬುದನ್ನು ಬದುಕಿ 
ನೊಡನೆ ಹಣ್ಣಾದ ಮೂಕಜ್ಜಿ ಬಲ್ಲಳು. ನಾಗಿ-ರಾಮಣ್ಣರ ಮುರಿದ ಮನ-ಮನೆ 
ಯನ್ನು ಮತ್ತೆ ಮೂಕಜ್ಜಿ ಕಟ್ಟುವಳು. ಹೆಣ್ಣು-ಗಂಡುಗಳ ಬದುಕಿನಲ್ಲಿ ಕ್ಷಮಿಸುವ, 
ಮರೆವ ಔದಾರ್ಯ ಮೂಡಿದಲ್ಲಿ ಪರಸ್ಪರ ಸಹಾನಂಭೂತಿ ಮೂಡಿದಲ್ಲಿ ಬದುಕು 
ಭಾರವೆನ್ನಿ ಸುವುದಿಲ, ಹಾರವೆನ್ನಿಸುತ್ತದೆ. ಬದುಕಿನ ಈ ಚಿರಂತನ ಸತ್ಯವನ್ನರಿತೇ 
ಮೂಕಜ್ಜಿ ಅಗಲಿದ ದಂಪತಿಗಳ ಮನವನ್ನಿ ಬೆಸೆಯುವ ಪ್ರಯತ್ನ ನಡೆಸುವುದು. 

ಯೌವನದ ಏರಿನಲ್ಲಿ ಗಂಡು-ಹೆಣ್ಣುಗಳ ಹರಿವ ಮನವನ್ನು ಕಟ್ಟಿ ನಿಲ್ಲಿಸುವ 
ಶಕ್ತಿ ಯಾವ ಹಗ್ಗಕ್ಕೂ ಇಲ್ಲ. ಪ್ರಕೃತಿದತ್ತವಾದ ಪ್ರೇರಣೆ ಅದು. ಹದಿ ಹರೆಯ 
ದೇಹವನ್ನು ಕಾಡುವಷ್ಟೇ ಮನಸ್ಸನ್ನೂ ಕಾಡುತ್ತದೆ. ಹೆಡೆಬಿಚ್ಚಿದ ಕಾಮ ಭಗ್ಗನೆ 
ದೇಹ ಮನಸ್ಸುಗಳಲ್ಲಿ ವ್ಯಾಪಿಸಿದಾಗ ವಿವೇಚನೆ ಕೈಕೊಡುತ್ತದೆ. ಅರಿವುಗೆಟ್ಟ 
ಸ್ಥಿತಿಯಲ್ಲಿ, ಮನ ಬೇಲಿಹಾಯುತ್ತದೆ, ಸಂಖದ ಬೆನ್ನು ಹತ್ತುತ್ತದೆ. . "ಮಂಗಿದ 
ಯುದ್ಧ'ದ ಅಚ್ಚುತನಿಗೆ ಅನುರೂಪಳಾದ ಪತ್ನಿ-ರುಕ್ಮಿಣಿ ಇದ್ದರೂ ಮದುವೆ 
ಯಾಗದ ಸುಬ್ಬಿಯ ಗ್ರಾಮಿಣ ಚೆಲುವು ಬಲವಾಗಿ ಅವನನ್ನು ಸೆಳೆದು ಮತಿ 


40 ಸಾಧನೆ 


` ಗೆಡಿಸಿತ್ತು.. ಕೆರವಯಸ್ಸಿನಲ್ಲಿಯೇ ಸಂಸಾರದ ಭಾರಹೊತ್ತು ತನ್ನ ಆಶೋತ್ತರ 
ಗಳನ್ನು ಬಡತನವೆಂಬ ಭೂತ ಗೋರಿಮಾಡಿದ್ದರಿಂದ ಮಾನಸಿಕವಾಗಿ ನೊಂದವನು 
ಅಚ್ಚುತ. ಯುದ್ಧದ ಬೇಗೆಯಿಂದಾಗಿ ಬೆಲೆಗಳ ಹಾಹಾಕಾರ. . ಇಂದೇನು 
ನಾಳೆಗೇನು ? ಎಂಬ ಪ್ರಶ್ನೆ ನಿತ್ಯವೂ ಕಾಡುತ್ತಿ ದ್ದ ಪ್ರಶ್ನೆ. "ಯೌವನದ 
ಹುಮ್ಮಸ್ಸು ಕಟ್ಟಿಕೊಂಡ ಕನಸುಗಳೆಲ್ಲವೂ ಅವನ ಬಡತ ಸಧಾ 'ಬತಿ ಶ್ರಿಹೋದವು) 
ಸಾಲದ ಬಾಧೆ, ಸಂಸಾರ ತಾಪತ್ರಯ, ಹೆಂಡತಿ ರುಕ್ಮಿ ಣಿಯ ಬಸುರು-ಬಾಣಂತಿ- 
ಆರೈಕೆ, ಭಾವನ ಮರಣ, ಮಾವನ ಮರಣ, ಏರುತ್ತಿದ್ದ ಖರ್ಚುವೆಚ್ಚೆ-ಹೀಗೆ 
ಎಲ್ಲವೂ ಅವನನ್ನು ಹಣ್ಣು ಮಾಡಿತ್ತು. ಎದೆಗೆಟ್ಟಿ ದ್ದ ಈ ಸಂದರ್ಭದಲ್ಲೇ ಅವನ 
ಮನಸ್ಸು ಸುಬ್ಬಿಯತ್ತ ಜಾರಿದುದು. ಹೆರಿಗೆಗಾಗಿ ತವರಿಗೆ ಹೆಂಡತಿ ಹೋಗಿದ್ದಾಗ ' 
ಸುಬ್ಬಿಯ ಹಾವ-ಭಾವ-ಒನಪು ಒಯ್ಯಾರಗಳು ಅವನ ಮನಸ್ಸ ನ್ನು ಸೆಳೆದುವು. 

ಅಗಲಿಕೆಯಿಂದ, ಕಷ್ಟಪರಂಪರೆಗಳಿಂದ ಜಡಗೊಂಡಿತ್ತು ದೇಹ- "ಮನಸ್ಸು. ಹ್‌ 
ಸಂದರ್ಭದಲ್ಲೇ ದಣಿದಿದ್ದ ಅವನ ದೇಹ-ಮನಸು ಅರಳಿದ್ದು ; ಕಾದ ದೇಹ-ಮನ 
ಸುಬ್ಬಿಯಲ್ಲಿ ತಣಿವನ್ನು ಕಂಡದ್ದು. ಕ್ಷಣದ ದುಡುಕಿನಿಂದ ಎಚ್ಚ ರಗೊಂಡಾಗ 
ಅಚ್ಚುತನಿಗೆ ತಪ್ಪಿನ ಅರಿವಾಯಿತು ತನ್ನ ದುರ್ಬಲ ಮನಸ್ಸನ್ನು ಅಂಿಗೊಳಿಸಲು k 
ತನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲಾ ಎಂಬ 'ತಡಪ ಡಿಕೆ. ರುಕಿ ಣೆಯ ಆಗಮನದಿಂದ ' | 
ತಾನು ಪಾರಾಗಬಹುದೇನೋ ಎಂದು ಆಲೋಚಿಸುತ್ತದೆ Wh: ಮನಸ್ಸು. ದೇಹದ ' 
ಕರೆಯನ್ನು ಮೆಟ್ಟಿ ನಿಲುವ ಎದೆಗಾರಿಕೆಯೂ ಅವನಲ್ಲಿ ಇಲ್ಲ. ಪಾಪ- -ಪುಣ್ಯ ಗಳ 
ನ್ಯ ತಿಕ ಸಮಸ್ಯೆ , ಮುಂದಾಗಬಹುದಾದ ಪರಿಣಾಮ--ಇವುಗಳನ್ನು ಎದುರಿಸಿ ನಿಲ್ಲುವ, ' 
ಕಡೆಗಣಿಸಿ ಹೋರುವ ಗಟ್ಟಿತನವಾಗಲೀ, ದಿಟ್ಟತನವಾಗಲೀ ಅವನಲ್ಲಿ ಇಲ್ಲ. 
ಸುಬ್ಬಿಯ ಮೇಲಣ ಮೋಹವೂ ಅವನಲ್ಲಿ ಬತ್ತುವುದಿಲ್ಲ. ದಾರಿಯಲ್ಲಿ ಸುಬ್ಬ 
ಅವನಿಗೆ ಕಾಣಲು ಸಿಕ್ಕಿ ಅವನನ್ನು ನಕ್ಕು ನಗಿಸಿ ಬಯಕೆನೋಟ ಚೆಲ್ಲಿದಾಗ ಮೆ 
ಬಿಸಿಯೇರುವುದುಂಟು. . ಆಗ ತನ್ನ ದುರ್ಬಲ ಮನಸ್ಸು ಮತ್ತೆ ಎಲ್ಲಿ ಬಾಗಿ ' 
ಬಿಡುತ್ತದೋ ಎನ್ನುವ ಭೀತಿ; ತನ್ನ “ಕಳ್ಳ ಪ್ರಣಯವೆಲ್ಲಿ ಬಹಿರಂಗವಾಗಿ ತಾನೆಲ್ಲಿ ' 
ಮಾನಗೇಡಿಯಾಗುತೆ. ೀನೋ ಎನ್ನು ವ ಕಠವಳ. ದೇಹದ ನೈ ಸರ್ಗಿಕ ಕರೆಯೊಂದು ' 
ಕಡೆ, ನೈತಿಕ ಜವಾಬ್ದಾ ರಿಯೊಂದಂ * ಕಡೆ ಈ ತುಮುಲದಲ್ಲಿ ಅವನ ದುರ್ಬಲ ಮನಸ್ಸ ' 
ಹಿಗ್ಗಾ ಮುಗ್ಗಾ ಜಗ್ಗಾ “ಡುತ್ತದೆ ಶ್ರದ, ನರಳುತ್ತದೆ, ವಿಲಿವಿಲಿ ಒದ್ದಾ ಡುತ್ತದೆ. ಹೆಂಡತಿ 
ಮಗುವಿನೊಡನೆ ಮನೆಗೆ ಬಂದ ಮೇಲೂ ಅವನ ಮನಸ್ಸು ಪ್ರ ಸನ್ನ ಗೊಳ್ಳು ವುದಿಲ್ಲ. 
ತನ್ನ ಭೋಗದ ಫಲವಾಗಿ ಮತ್ತೆಲ್ಲಿ ಗರ್ಭಧರಿಸಿ ಹೆಂಡತಿ ಪ್ರಾ ಹಾಪಾಯೆಕ್ಕೊ ಲ್ಲ 
ಗಾಗಭಕೋ ಎಂಬ ಮಾನಸಿಕ ಒತ್ತಡ ; ಪ್ರಕೃ ತಿದತ್ತವಾದ ದೇಶದ ಕರೆಯನ್ನ 
ಹತ್ತಿಕ್ಕಲಾರದ ಮನದ ಪ ಪ್ರಕ್ಷುಬ್ದ ಸ್ಥಿತಿ. ಈ ಔಲೆಯಲ್ಲ ಒಮ್ಮೆ ಅವನು ೭ ದ್ದಿ 
ವಿಕಲನಾದದೂ ಉಂಟು. ಹೆಂಡತ ಆ ತಿಂಗಳು ಮುಟ್ಟಾದ ದಾಗ ಅವನ ಬುದ್ಧಿ 
ಮತ್ತೆ ತಿಳಿಯಾದುದು. ದೇಹ-ಮನಸ್ಸುಗಳ ಕಬಂಧ ಎಷ್ಟು ಹತ್ತಿ ರದ್ದು, 


ei 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 4] 


ಎಷ್ಟು ಸೂಕ್ಷ್ಮವಾದುದು. ಎಷ್ಟು ಜಟಿಲವಾದುದು. ನಾವು ಮನೋದೇಹಿ 
ಗಳೆಂಬುದನ್ನು ಈ ಕಾದಂಬರಿಯಲ್ಲಿ ಕಾರಂತರು ಬಹಳ ಚೆನ್ನಾಗಿ ಮನಗಾಣಿಸಿದ್ದಾರೆ. 


ಸಮರಸ ದಾಂಪತ್ಯದಲ್ಲಿ ಬಾಳಿನ ಮಧುರ ಫಲವನ್ನೂ ವಿಷಮ ದಾಂಪತ್ಯ 

ದಲ್ಲಿ ಅದರ ಕಹಿ ಫಲವನ್ನೂ ನಾವು ಕಾಣುತ್ತೇವೆ. ಕಾರಂತರು ತಮ್ಮ ಹಲವಾರು 
ಕಾದಂಬರಿಗಳಲ್ಲಿ ದಾಂಪತ್ಯದ ಸಿಹಿ-ಕಹಿ ಫಲಗಳ ವಿವೇಚನೆ ಮಾಡಿರುವರು. 
ಅಲ್ಲೆಲ್ಲಾ ಗಂಡು-ಹೆಣ್ಣು ಗಳ ಮನದ ಸಾಂಗತ್ಯ-ಅಸಾಂಗತ್ಯಗಳು, ಪರಿಣಾಮ 
ರೂಪದಲ್ಲಿ ಸುಖಾಸುಖಗಳಿಗೆ ಮೆ ಗ ಯೊಡ್ಡು ವಂತೆ ಮಾಡುತ್ತವೆ. ಇಲ್ಲಿ ಮನಸ್ಸು 
ಬೆಸೆಯ ಬೇಕಾಗಿರುವುದರಿಂದ ಮನಸ್ಸು ಎಲ್ಲದಕೂ ಸ ಕೇಂದ್ರ ಬಿಂದು. ಮನ ಮನ 
'ಒಂದಾಗದ ಬಾಳಿನಲ್ಲಿ ಬಿಡಿಸಬಹುದಾದ ಸಮಸ್ಯೆಗಳಷ್ಟೇ ಬಿಡಿಸಲಾಗದ ಸಿಕ್ಕುಗಳೂ 
ಅನೇಕ. ವ್ಯಕ್ತಿ ವ್ಯಕ್ತಿಗಳ ನಂಬುಗೆಗಳು. ಭಾವನೆಗಳು ಭಿನ್ನ ಭಿನ್ನ. ಅನ್ಯರ ಮನ 
ಭಾವಗಳನ್ನು ಅರಿತು ಆದರಿಸುವ, ಗೌರವಿಸುವ ಗುಣ ಮೈಗೂಡದಿದ್ದಲ್ಲಿ ಕೂಡು 
ಬಾಳಿನಲ್ಲಿ ಸಾಂಗತ್ಯ ಹೇಗೆ ತಾನೇ ಬರಲು ಸಾಧ್ಯ ? “ಕನ್ನಡಿಯಲ್ಲಿ ಕಂಡಾತ'ದ 
ನಾಯಕ ಪರಮೇಶ್ವರನಿಗೆ ಮೊದಲಿನಿಂದಲೂ ತಿದ್ದಿದ ಕಣ್ಣು-ಮನಗಳಿರಲಿಲ್ಲ. 
“ಪರಿಚಿತ ಆವರಣದಲ್ಲೇ ಬದುಕಿ, ಬಾಳಿ, ಪರಿಚಿತ ಬಂಧು ಬಾಂಧವರೊಡನೆ, 
ಮಿತ್ರರೊಡನೆ ಬೆಳೆದು, ಬಲಿತು, ತನ್ನ ಇಚ್ಛೆಯನ್ನೇ ನಡೆಸುವ ಹಟದ ಆಳಾಗಿ, 
ತನಗೆ ಅದರಿಂದ ದೊರೆತ ಸಂತೋಷವನ್ನೂ ಅತೃಪ್ತಿಯಿಂದ ತರ್ಕಿಸಿ ಅವರ 
ಮೇಲಣ ಸೇಡನ್ನು ತೀರಿಸಿಕೊಳು ಿವುದಕ್ಕಾಗಿಯೇ ಮನೆಯಿಂದ ಹೊರಟವನು 
ಆವನು”. ಪರಮೇಶ ರನ ಹಠವಠಾರಿತನ, ವಕ್ರಬುದ್ಧಿ, ದುರಾಸೆ, 'ವಂಚಕತನ, 
ಸ್ತ್ರೀದೌರ್ಬಲ್ಯ ಇತ್ಯಾದಿ ಅವನಿಗೆ ಬದುಕಿನಲ್ಲಿ ಸುಖ ಉಣಿಸಲಿಲ್ಲ. ಹೆಂಡತಿ ಮಕ್ಕಳ 
ಪ್ರೀತಿ ಅವನಿಗೆ ದಕ್ಕಲಿಲ್ಲ. ಅವನ ಸ್ವಾರ್ಥ ಹಾಗೂ ಕ್ರೌರ್ಯ.ಿಂದಾಗಿ 
ಸಂಸಾರದಲ್ಲಿ ಸಾಮರಸ್ಯ ಮೂಡಲೇ ಇಲ್ಲ. ಅವನ ಬದುಕಿನಲ್ಲಿ ಮಹತ್ತರ ತಿರುಗಣೆ 
ಯಾದುದು ಮಲೆಮನೆಯ ಅತ್ಮೀಯವಾದ ಪರಿಸರದಲ್ಲಿ. ಅವನ ಅಂತರಂಗದ 
ಬಂಡೆಗಲ್ಲಿನಲ್ಲೂ ಮಾನವೀಯತೆಯ ಒಸರು ಮೂಡಿತು. ಇದು ಅವನ ಮಾನಸಿಕ 
ಪರಿವರ್ತನೆಯ ಘಟ್ಟ. ಪ್ರತಿಯೊಬ್ಬನೂ ನಿರ್ಮಲ ಮನಸ್ಸಿನಿಂದ ಅಂತರಂಗದ 
ಕಣ್ಣು ತೆಗೆದು: ಲೋಕವನ್ನು ಕಾಣಹೊರಟರೆ ತನ್ನನ್ನು ತಾನೇ ಸಂಸ್ಕರಿಸಿಕೊಳ್ಳ 
ಬಹುದು. ಹದ ತಪ್ಪಿದ ಬದುಕನ್ನು, ತಾಳ ಮೇಳ ತಪ್ಪಿದ ಜೀವನ ಸಂಗೀತವನ್ನು 
ಸರಿಗೊಳಿಸಿಕೊಳ್ಳ ಬಹುದು. ಇದಕ್ಕೆ ಬೇಕಾದುದು ತೆರದ ಮನಸ್ಸಿನಿಂದ ಬದುಕನ್ನು 
ನೋಡುವ, ವಿವೇಚಿಸುವ ಕಣ್ಣು-ಮನಸ್ಸು. ಪರಕೀಯನಾದ ತನ್ನನ್ನು ಮಲೆಮನೆ 
ಮಂಜಪ್ಪನವರ ಅವಿಭಕ್ತ ಕುಟುಂಬದವರು ಮಾನವೀಯ ಅನುಕಂಪದಿಂದ 
ಬದುಕಿಸಿದಾಗ ಅವನ ಕಣ್ಣು ತೆರೆಯಿತು. ತಾನು ಕಂಡು ಕೇಳರಿಯದವನಾಗಿದ್ದರೂ 
ಆ ಕುಟುಂಬದವರು ತೋರುವ ಆದರ ಪ್ರೀತಿ ವಾತ್ಸಲ್ಯಗಳನ್ನು ಕಂಡಾಗ, ಹಾಲು 


42 ಸಾಧನೆ 


ಸಕ್ಕರೆಯಂತೆ ಅವರು ಕೂಡಿಬಾಳುವುದನ್ನು ನೋಡಿದಾಗ “ತಾನು ಕೆಟ್ಟವನಾದರೆ 
ಲೋಕ ಕೆಟ್ಟದು. ತಾನು ಒಳ್ಳೆ ಯಮಾ 8 ಲೋಕ ಒಳ್ಳೆ ಯದು” ಎಂಬ ಗಾದೆ 
ಮಾತಿನ ಹಿಂದಿರುವ ಸತ್ಯದ ದರ್ಶನವಾಯಿತು-ಅವನಿಗೆ. ಮನೆಯ ಕಿರಿಮಕ್ಕಳ 
ಮುಗ್ಧ ಸ್ನೇಹವನ್ನು, ವರ ಆಟಪಾಟಗಳನ್ನು ಕಂಡಾಗ ತನ್ನ ಮಕ್ಕ ಛ ತೆಂಪಾ 
ಆ ಮಕ್ಕ 9 ಪಾಟಿ ಪೋಷಣೆಯಲ್ಲಿ ಬಾಳಿನುದ್ದ ಕ್ಕೂ ಕವಡೆಕಟ್ಟಿ ಹಾಂ ದುಡಿದ 
ತನ್ನ ಷಾಯ ನೆನಪಾಗಿ ತಾನು ಕಳೆದು ಕೆಂಡದ. ಎಂತಹ ಅಮೂಲ್ಯ ಸಂಪತ್ತು 
ಎಂದೆನ್ನಿ ಸಿತು. ಮೃಗಗಳಿಗೆ ಆಹಾರವಾಗಬೇಕಾಗಿದ್ದ ತನ್ನನ ನ್ನ್ನು ಬದುಕಿಸಿದ 
ಮಂಜಪ್ಪನವರ ಯಣ ತೀರಿಸಲು ಮಲೆಮನೆಯ ಮಕ್ಕ ಗೆ ಪಾಠಕಲಿಸುವ 
ಶಿಕ್ಷಕನಾದ ಪರಮೇಶ್ವರ ಮಕ್ಕಳ ಮನಸ್ಸನ್ನು ಗ್ಗ ಸಹಿಸುತ್ತಾ. ತನ್ನನ್ನೂ ಸುಧಾರಿಸಿ 
ಕೊಂಡ. ಶಾಲೆಯ ನಾಲ್ಕು ಗೋಟ್‌ ವಿಾಾರಿದ ಒಂದು ಪ್ರಪಂಚವಿದೆ. 
ಕಾಡು, ನದಿ, ಘಟ್ಟ ಗಳನ್ನು ನೋಡುವುದರಿಂದ ಕಣ್ಣು ಮನಗಳಿಗೆ ಒಂದು ಬಗೆಯ 
ಆನಂದವಿದೆ, ಅವ್ಯಕ್ತವಾದ ಸಂತಸ ಶಾಂತಿ ಮನಸ್ಸನ್ನಾ ವರಿಸುತ್ತದೆ ಎಂಬುದನ್ನು 
ಕಂಡುಕೊಂಡ... ಮಂಜಪ್ಪನವರ ಜೇನಿನಂತಹ ಸಂಸಾರವನ್ನು ಕಂಡಾಗಲೆಲ್ಲಾ 
ಅವನಿಗೆ ಕೂಡಿ ಬಾಳುವುದರಿಂದ ಸುಖವಿದೆ ಎಂಬುದರ ಅರಿವಾಯಿತು. ಪ್ರಕೃತಿಯ 
ಮಡಿಲಲ್ಲೇ ಬೆಳೆಯುತ್ತಿರುವ ಮಲೆಮನೆಯವರಿಗೆ ಅದರ ವಿಕೋಪ ಅವರ 
ಅನುಭವಕ್ಕೆ ಬಂದಿತು. ಬೀಸಿದ ಬಿರುಗಾಳಿಗೆ ಆ ಒಳ್ಳೆಯ ಕುಟುಂಬದ ವೈಭವ 
ನೋಡ ನೋಡುತ್ತಿರುವಂತೆಯೇ ಮಣ್ಣಾ ಯಿತು. ವಿಧಿಯ ಕ್ರೂರ ವಿಕಟಾಟ್ಟ 
ಹಾಸವನ್ನು ಪರಮೇಶ್ವರ ಕಂಡ. ಎದೆಗೆಡಿಸ ಸುವ ಆ ದಾರುಣ ಸಂದರ್ಭದಲ್ಲಿ ಮಲೆ 
ಯವರು ಎಚ್ಚ ರ 'ಕಳೆದುಕೊಳ್ಳ ಲಿಲ್ಲ. ಪ್ರಕೃತಿ ತನ್ನ ಕರಾಳ ಲೀಲೆಯಲ್ಲಿ ಅಳಿಸಿ 
ಉಳಿಸಿ ಹೋದದ್ದ ನ್ನ್ನ ಊರವರ ಇರವಿನಿಂದ ಮತ್ತೆ ಕಟು ವ ವ ಪ್ರಯತ್ನ ಮಂಜಪ್ಪ 
ನವರು ನಡೆಸಿದರು. ಕಾಸು ಯಾವುದನ್ನು ಶಾಶ ತ ಎಂದು ನಂಬಿದ್ದನೋ ಆ ಒಡವೆ 
ವಸ್ತುಗಳು ವಿಧಿಯ ಆಟದ ಮುಂದೆ ಶಾಶ್ವತವಲ್ಲ ಎಂಬ ಜ್ಞಾನೋದಯ ಅವನಿ 
ಗಾಯಿತು. ಪ್ರಕೃತಿಯ ಕೆರಳಿಗೆ ಬಲಿಯಾಗಿ ಕಣ್ಮುಂದೆಯೇ ಉರುಳಿ ಬಿದ್ದ ಮನೆ 
ಯನ್ನು ಗಟ್ಟಿ ಮನಸ್ಸಿನಿಂದ ಕಟ್ಟಬಹುದು. ಹೀಗಿರುವಲ್ಲಿ ಮುರಿದ ಮನವನ್ನು 
ಬೆಸೆಯಲಾಗದೆ? ಹೀಗೆ ಪರಮೇಶ ರನ ಅಂತರಂಗದ ಕಾಳಿಕೆ ಕಳೆಯಿತು. 


ದಾಂಪತ್ಯದ ಬಂಧನದಲ್ಲಿ ಒಲುಮೆ ಬಲವಂತವಾಗಿ ಕಸಿದುಕೊಳ್ಳು ಶವ ವಸ್ತು 
ವಾದಲ್ಲಿ ಆ ಬದುಕಿನಲ್ಲಿ ಸಾಮರಸ್ಯ ಹೇಗೆ ಸಾಧ್ಯ ? "ಧರ್ಮರಾಯನ ಸಂಸಾರ'ದ 
ಮಹಾಬಲ ಹೆಣ್ಣು ಭೋಗ್ಯ ವಸ ಟ್ರ ಎಂದು ಭಾವಿಸ ಕಸುವು ಕೋವಂಲ ಮನದ 
ಮೇಲೆ ರಾಕ್ಷಸಲೀಲೆ ಜಾಂ ಭೀತಿ ಮೂಡಿಸಿದ. ಮೃ ಗೀಯ ವರ್ತನೆಯಿಂದ 
ಏನೂ ಅರಿಯದ ಸರಸ್ವತಿ ಅವನನ್ನು ದ್ವ *ಹಿಸತೆಂಡು ಊ% ಗಂಡ ಹೆಂಡಿರ 
ಮನಸ್ಸು ಪಾಲಿಗೆ Or ಕಾರಣ ಹೂವಿನ “ ಹಾಸಿಗೆಯೊಗಿಕೇಕಾದುದು ಮುಳ್ಳಿ ನ 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 4ಡಿ 


ಹಾಸುಗೆಯಾಯಿತು. ಗಂಡಸು, ಎಂದರೆ ಲಜ್ಜೆಯಿಂದ ಮುದುಡುವಂಥ ಸಂಪ್ರ 
ದಾಯದಲ್ಲಿ ಬೆಳೆದ ಸರಸ್ವತಿ ಹಸಿದ ಹುಲಿ ತನ್ನ ಮೇವನ್ನು ಕಂಡು ಹಾಯುವಂತೆ 
ಹಾಯುವ ತನ್ನ ಗಂಡನ ಮೃಗೀಯತೆಯನ್ನು ಕಂಡು ಹೇಸಿದಳು. ಅವಳ ಮನಸ್ಸು 
ಕಠೋರವಾಯತು. “ನಿಮ್ಮ ಜೀವವನ್ನು ತಿಂದು ನಾನು ಸಾಯದಿದ್ದರೆ ನಾನು 
ಅಪ್ಪನಿಗೆ ಹುಟ್ಟಿದ ಹೆಣ್ಣಲ್ಲ' ಎಂಬ ದ್ವೇಷದ ಕಿಚ್ಚು ಅವಳ ಮೆ ಸ ಮನಗಳ ನರನಾಡಿ 
ಗಳಲ್ಲಿ ಹಬ್ಬಿತು. ತನ್ನ ಮೇಲಣ ದ್ವೇಷಕ್ಕೆ ಪ್ರತೀಕಾರವಾಗಿ ಗಂಡ ಕೈಕಾಲು ಕಟ್ಟಿ 
ತನ್ನೆ ದುರಿಗೇ ಸೂಳೆ ಮಾಚಿಯೊಡನೆ ಸಂಭೋಗ ನಡೆಯಿಸಿದ ಗಂಡನ ಪಶುತ ವನ್ನು, 
ಮರ್ಯಾದೆ ನಾಣು ಮರೆತ ವರ್ತನೆಯನ್ನು ಕಂಡಮೇಲಂತೂ ಅವಳೆ ದ್ವೇಷ 
ಭುಗಲುರಿಯಿತು. ಮಹಾಬಲನ ಸ್ನೇಹಿತನಾದ ನಾಗಪ್ಪಯ್ಯ ಸರಸ ತಿಯ ತಂದೆಯ 
ಮೇಲಿನ ಪ್ರತೀಕಾರಕ್ಕಾಗಿ ಸರಸ್ವತಿಯನ್ನು ಸ ಬಲಿತೆಗೆದುಕೊಳ ಲು ಬಂದಾಗ ಸರಸ್ವತಿ 
ತನ್ನನ್ನೇ ಅವನಿಗೆ ಅರ್ಪಿಸಿಕೊಳ್ಳುವಳು. ಅವಳ ಅಂತರಂಗದಲ್ಲಿ ಇನ್ನೂ ಹಸಿಯಾಗಿದ್ದ 
ಗಂಡನ ಮೇಲಣ ದ್ವೇಷ, ಬಹುಕಾಲದಿಂದ ಸುಪ್ತವಾಗಿದ್ದ ದೇಹದ ಬಯಕೆ ಕೆರಳಿ 
ನಾಗಪ್ಪಯ್ಯನನ್ನು ಕೂಡುವಂತೆ ಮಾಡುತ್ತದೆ. ಸರಸ್ವತಿಯ ಆ ವರ್ತನೆಯ ಹಿನ್ನೆಲೆ 
ಯಲ್ಲಿ ಎದ್ದು ಕಾಣುವುದು ಮುರಿದ ಮನದ ಸೇಡಿನ ಕೆನ್ನಾಲಗೆಯನ್ನೇ 


ನಮ್ಮಲ್ಲಿ ಆಧ್ಯಾತ್ಮವು ಜೀವದ ಹಸಿವಾಗದೆ ಮಾತಿಗೆ ನಿಲುಕದ, ಸುಲಭ 
ಸಾಧ್ಯವಲ್ಲದ, ಎಲ್ಲರಿಗೂ ಅಲ್ಲದ ವಿಷಯ ಎಂದು ಸೀಮಿತ ಅರ್ಥದಲ್ಲಿ ಸ್ವೀಕೃತ 


ವಾದಂತಿದೆ. ಸನ್ಯಾಸಕ್ಕೂ ಅಧ್ಯಾತ್ಮಕ್ಕೂ ವಿಲಕ್ಷಣ ಸಂಬಂಧವನ್ನು ನಾವು 
ಕಲ್ಪಿಸಿದಂತಿದೆ. ಅಧ್ಯಾತ್ಮ ಕೆಲವರ ನಂಬುಗೆಯಂತೆ ವಿಶ್ರಾಂತ ಜೀವನಕ್ಕೊಂದು 
ಆಸರೆ. ಇಲ್ಲಿ ವಯಸ್ಸು ಮುಖ್ಯವಲ್ಲ ಮನಸ್ಸು ಮುಖ್ಯ. ಎರಕ್ತಿಯಾಗಲೀ 
ಅಧ್ಯಾತ್ಮವಾಗಲೀ ಕಾವಿಯುಡುಗೆಯಿಂದ, ಆಶ್ರಮಕಟ್ಟುವುದರಿಂದ, ಓದಿನಿಂದ 
(ಜ್ಞಾನದಿಂದ), ಸಂಸಾರ ಬಿಡುವುದರಿಂದ ಬರುವುದಲ್ಲ. ಅದರೆ, ನಮ್ಮದು ದೇವರು, 
ಧರ್ಮ-ಕರ್ಮ, ಪಾಪ-ಪುಣ್ಕ, ಸ್ವರ್ಗ-ನರಕಗಳ ಬಗೆಗೆ ನಿಶ್ಚಿತ ಕಲ್ಪನೆಗಳನ್ನು 
ಹೊಂದಿರುವ ನಾಡು. ಮಾತು ಬಲ್ಲವರು ಆಧ್ಯಾತ್ಮದ ಬಗೆಗೆ ಏನನ್ನು ಹೇಳಿದರೂ 
ನಂಬುವ ಆಸ್ತಿಕ ಮನೋಭಾವದ ಜನ ನಾವು. ಹೀಗಾಗಿ ಆತ್ಮವಂಚನೆ ನಮ್ಮಲ್ಲಾಗು 
ವಷ್ಟು ಬೇರೆಲ್ಲೂ ಆಗುತ್ತಿಲ್ಲ. ಮನಸ್ಸಿನ ಹಂಬಲ, ದೇಹದ ಇಚ್ಛೆಗಳನ್ನು ಕಡಿದು 
ಕೊಳ್ಳುವುದು ಹೇಳುವಷ್ಟು ಸುಲಭವೆ? ನಮ್ಮಲ್ಲಿ ಲಕ್ಷಕ್ಕೆ ಒಬ್ಬ ಮೋಹವನ್ನು 
ಗೆದ್ದವನು ಕಾಣಸಿಗುವುದು ಕಷ್ಟ. ಇನ್ನು ಮನಸ್ಸನ್ನು ಕಟಿ ಕ ನಿಲ್ಲಿಸುವುದಂತೂ 
ದೂರದ ಮಾತು. ಅಧ್ಯಾತ್ಮವೆಂದರೇ ಮೈಮರೆಯುವ ನಾವು ಬರಿಯ ಶಾಬ್ದಿಕ 
ಘೋಷಣೆಗಳಿಂದಲಷ್ಟೇ ತೃಪ್ತರು. "ಕೇವಲ ಮನುಷ್ಯರು' ಕಾದಂಬರಿಯಲ್ಲಿನ 
ಹಯವದನರಾಯರು, ಮುಕುಂದ ಕಮ್ತಿಯವರು, ವಿಶ ಶೈನಾಥಯ್ಯ, ಶಾಂತಾಬಾಯಿ 
ಈ ಎಲ್ಲರೂ ಅಧ್ಯಾತ್ಮ ಕ್ಕೆ ಒಲಿದವರೇ. ಇವರೆಲ್ಲ ಬದುಕಿನಲ್ಲಿ ಸಾಕಷ್ಟು ಸುಖ- 


44 ಸಾಧನೆ 


ದುಃಖಗಳನ್ನು ೦ಡು ಅಧ್ಯಾತ್ಮ: ವನ್ನು ಮರೆಹೊಕ್ಕ ವರು." ನಿಜವಾದ ವಿರಕ್ತಿಯಿಂದ 
ಅವರ ಮನಸ ಸ್ಸ ವಿಮುಖವಾಗಲಿಲ್ಲ. ಇವರಲ್ಲಿ ಇನ್ನೂ ಕಾಮಸತ್ತಿಲ್ಲ. ಜೀವಂತ 
ವಾಗಿಯೇ ಇದ್ದು ಸಂದರ್ಭ ಬಂದಾಗ ತನ್ನ ಹೆಡೆ ಬಿಚ್ಚುತ್ತದೆ. ಕಾಮವಶರಾದಾಗ 
ಇವರೆಲರೂ ದುರ್ಬಲರೇ. ಚಿತ್ತಸ ಲಿತರೇ. ಹಯವದನರಾಯರಿಗೆ ಆಧ್ಯಾತ್ಮವು 
ಅವರ ನಿವೃತ್ತ ಜೀವನಕ್ಕೊಂದು ಆಸರೆ. ಬದುಕನ್ನು ಅದು ಬಂದಂತೆಯೇ 
ಸ್ವೀಕರಿಸುವ ಲಘುತನ ಅವರದು. ಪೂರ್ವ ಕಲ್ಪ ನೆಗಳಿಂದ ಅವರ ಮನಸು ್ಸ್ಪ ತುಕ್ಕು 
ಹಿಡಿದಿದೆ. ಆಳವಾಗಿ ಯಾವುದನ್ನೇ ಆಗಲಿ ವಿಜಾರ ಮಾಡದ, ಜಟಿಲವಾದದ್ದನ್ನು 
ಕೆದಕಿ ನೋಡದ, ಕಾವಿಯುಟ್ಟವರು ಏನನ್ನೇ ಹೇಳಲಿ ಎರಡಿಲ್ಲದೆ ಅದನ್ನು ಒಪ್ಪುವ 
ಬೋಳೇತನ ಅವರದು. ಮನಸ್ಸು ಅಧ್ಯಾತ್ಮದ ಬಗೆಗೆ ಜಪಿಸಿದರೂ ದೇಹ ಆ 
ಇಳಿವಯಸ್ಸಿನಲ್ಲೂ ತನ್ನ ಹಂಬಲವನ್ನು ಕಡಿದುಕೊಂಡಿರಲಿಲ್ಲ. ದೇಹಕ್ಕೆ ಮುಪ್ಪು 
ಬಂದಿದ್ದರೂ ಅವರ "ಕಾಮನೆಗಳಿಗೆ ಮುಪ್ಪು ಬಂದಿರಲಿಲ್ಲ. ಅಭಿನ್ನಾ ನಂದರು 
ಮೂವರು ಮಕ್ಕ ಳು ಹಾಗೂ ಪತಿ ಸಿಯನ್ನು ಕಳೆದುಕೊಂಡಮೇಲೆ ವಿರಕ್ತ ಯ 
ಮುಸುಕು PE ಇದರು. ಅಧ್ಯಾತ್ಮ ಗ್ರಂಥಗಳ ಪಠನದಿಂದ, ಮನನದಿಂದ ಅವರಲ್ಲಿ 
ಎಚಾರಶಕ್ತಿ ತೀಕ್ಷ್ಣ ವಾಯಿತು. ಎಲ್ಲರಂತೆ ತಾವೂ ಮಠಕಟ್ಟಿ, ಲೋಕಕ್ಕೆ ಬೆಳಕು 
ನೀಡುವ ಬಯಕೆಯಾಯಿತು. ಅದು ಬೆಂಬಲಿಗರ ಮೂಲಕ ಪೂರ್ಣವೂ ಆಯಿತು. 
ಇಂದ್ರಿಯ ನಿಗ್ರಹ ಅಧ್ಯಾತ್ಮ ಸಾಧನೆಗೆ ಅನಿವಾರ್ಯ ಎಂಬ ಗಟ್ಟಿ ನಂಬುಗೆ 


ಹೊಂದಿದ್ದ ಅವರು ಶಾಂತ್‌ ಜು ಆಕರ್ಷಣೆಯಲ್ಲಿ ಸಿಕ್ಕಿಬಿದ್ದು ತ ಬ್ರಹ್ಮ 


ಚರ್ಯ ಜೀವನದಿಂದ ವಿಮಂಖವಾದುದು ವಿಪರ್ಯಾಸವಪೆ ಕೆ. ಕತೆ ಬಹುಕಾಲದ 
ಸಂಯಮದ ಕಟ್ಟು ವಿಚಿತ್ರ ಸಂದರ್ಭವೊಂದರಲ್ಲಿ ಕಳಚಿ ತನ್ನ ಎಲ್ಲೆ ಮಾರುವುದೆಂದು 
ಅವರು ನಿರೀಕ್ಷಿಸಿರಲಿಲ್ಲ. “ಸ್ಕ್ಯೂಲಶರೀರಗಳೂ ಕೂಡಾ ಸೂಕ್ಷಾ  ನುಭವವೊಂದರಲ್ಲಿ 
ತೇಲಿ ಮೆ) ಮರೆಯುವುದು ಶಕ್ಯ ಎಂಬುದಾಗಿ ತೋರಿತು' (ಪು. 229). ಮ್ಳ ಮನಗಳ 
ದ್ವ ೦ದ್ವ ದಲ್ಲಿ ತುಮುಲವೆದ್ದಿ ಕ ದೇಹದ ಹಂಬಲ ಈಗಷ್ಟೆ ೇ ಅಲ್ಲ, ಸನ್ಮಾಸ ಜೀವನ 
ದೂ ಕಾಡಿತ್ತು- ಮಧುರ ಸ ಸ್ವಪ್ನ ಪ್ನಗಳ ರೂಪದಲ್ಲಿ. ಚಿಲವಾರು ಮೂಕ ರ್ತಿಗಳನ್ನು 

ಪ್ನದಲ್ಲಿ ಕಂಡು, ಇಂದ್ರಿ ಯಸ್ಟ್ಚ ಲನೆಗೊಂಡ ಕಾರಣ ಎಚ್ಚ ತ್ತು ತಮ್ಮ ಅವಸ್ಥೆ 
on ಎಂದು ಭ್ರಾ ಂತರಾಗಿ ವಿಚಾರಮಾಡಿದುದೂ ಉಂಟ ಕನಸುಗಳಿಗೆ 
ಹೆದರಿ ಹಲವು ರಾತ್ರಿ ನಿದ್ದೆಗೆಟ್ಟುದೂ ಉಂಟು. ನಿಸರ್ಗದತ್ತ ಪೆ ಕ್ರೀರಣೆಯನ್ನೂ 
ಕಾವಿಧರಿಸಿದ ಮಾತ್ರಕ್ಕೆ 5 ಕಳಚಿಕೊಳ್ಳ ಲು ಸಾಧ್ಯ ವಿಲ. ನಿಸರ್ಗದ ಆ ಕರೆಯನ್ನು 
ನಿರಾಕರಿಸುವುದೇ ೬ನೇ ಅದನ್ನು ಬಿಟ್ಟು ಬದುಕಬಲ್ಲೆ ಎಂದು ಹೇಳುವುದೇ ಆಗಲಿ, 
ಅದು ತುಚ್ಛ ಎಂದು ಹೀನ್ಳೇಸುವುದೇ ಆಗಲಿ ಸರಿಯಲ್ಲ. ಅದೊಂದು ಅದಮ್ಮ 
ಶಕ್ತಿ. ಮೆಟ್ಟಿ ನಿಲ್ಲ ಹೊರಟವರನ್ನು ಆ ಪ್ರಚ್ಛನ್ನ ಶಕ್ತಿ ಬಿಡದೆ ಮುಣಿಸುವುದು 
ಎಂಬ ತಿಳುವಳಿಕೆ ಕ್ರಮೇಣ ಆಗತೊಡಗಿತು. ಸ್ಕಾತ್ಮ ವಿಮರ್ಶೆ ಅವರ ಬದುಕಿ 


ಗೊಂದು ಹೊಸ ಕಳೆ ನೀಡತೊಡಗಿತು. ಸುತ ಟಗಳಿಂದ, ಜ್ಞಾ ನಿಗಳೊಡನೆ ನಡೆಸಿದ 


EES ಸತು ಎಮು EEA ha ಯೊ ಟುಟ ಕು a ಪ 


PO NN ್ಸ್‌ ಗ್‌ ್‌್‌್‌ ್‌ ಟಾ 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸ ಸಮಸೆ [ಗಳು 45 


ಚರ್ಚೆಗಳಿಂದ ಅವರ ವಿಚಾರಗಳಿಗೆ ಜೀವಂತಿಕೆ ಪ್ರಾಪ್ತವಾಯಿತು. ಕಾಲ ಸರಿದಂತೆ 
ಅವರು ತಮ್ಮ ಇತಿ ಮಿತಿಯನ್ನೂ ಅರಿತರು. ಕಾವಿಯಂಟಿ ದ್ದರಿಂದ ತಾವು 
ಇತರರಿಗಿಂತ ಮೇಲೆಂಬ ಅಹಮ್ಮಿಕೆ ಬಿಡಕಲಿತ ಅವರು ತಮ್ಮ ಹಾಗೂ ಜನರ 
ನಡುವಿದ್ದ ದೊಡ್ಡ ಕಂದಕವನ್ನು ಕಡಿಯ ಹೊರಟರು. ಆಗ ಅವರ ಬದುಕಿನ ದಾರಿ 
ಬದಲಾಯಿತು. ಜನರೊಡನೆ ಬೆರೆಯತೊಡಗಿದಾಗ ಒದಗಿಬಂದ ಸಮ್ಮಿಶ್ರ ಅನುಭವ 
ಗಳನ್ನು ಸಹಿಸಿಕೊಳು ವ ತಾಳ್ಮೆ ಬೆಳೆಯಿಸಿಕೊಂಡರು. ಹೀಗೆ ತನ್ನ ಪರಿಮಿತಿ 
ಯಲ್ಲೆ € ಆತ ಒಕಲ್ಯಾ ಣದ ಜೊತೆಗೆ ಬದುಕಿಗೆ ಇನ್ನಷ್ಟು ವ್ಯಾಪಕವಾದ ಆಯಾಮ 
ಪ್ರವಾಗುವಂತೆ ಶ ಶ್ರಮಿಸಿದರು. 


ES ಸ ತಃ ತಾನೇ ಆರೋಪಿಸಿಕೊಂಡ ಸನ್ಯಾಸಿನಿಯ 
ಜೀವನ. ತಾನು ಇತರರಿಗಿಂತ ಭಿನ್ನ ಳು. ಸಂಸಾರ ಒಂದು ಬಂಧನ. ಗಂಡು 
ಹೆಣ್ಣುಗಳು ದಾಂಪ ಪತ್ಯ ದ ಹೆಸರಿನಲ್ಲಿ ನಡೆಸ ುವ ರತಿ ಅಸ ಸಹ್ಯ, ಹೊಲಸು. ದೈಹಿಕ 
ಸಂಬಂಧ ಹೇಯ. ಪರಮಾರ್ಥವೇ ಶ್ರೆ ನಷ್ಠ. ತಾನು ಭಃ ವಿರಾಗಿಣಿ. ತನ್ನದು 
ಭಕ್ತಿ ಪಂಥ. ಜ್ಞಾನಕ್ಕಿಂತ ಭಕ್ತಿ ಹೆಚ್ಚು. ಇವು ಅವಳ ಮನಸ್ಸನ್ನು ಹೊಕ್ಕು ಗಟ್ಟಿ 
ಗೊಂಡಿದ್ದ ವಿಚಾರಗಳು. ಗಂಡನ ದೆ  ಹಿಕವಾದ ಕರೆಯನ್ನು ಅಸಹ್ಯವೆಂದು 
ತಿರಸ್ಕರಿಸಿದ ಈಕೆ ಅಭಿನಾ ನಂದರ ತೇಜಸ್ಸು, ವರ್ಚಸ್ಸಿಗೆ ಮಾರುಹೋದುದು ಅವಳ 
ಮೇಲರಿಮೆಯ ಭ್ರಾಮಕ ತಿಳುವಳಿಕೆಯಿಂದಾಗಿ. ತನ್ನ ಮಾತು ಕೃತಿಗಳಿಂದ 
ಅಭಿನ್ನ ನಂದರ ಬಹುಕಾಲದ ಬ ನ್ರಿಹ್ಮಚರ್ಯತ್ವದ ಮೇಲೆ ಅವಳು ಧಾಳಿ ಮಾಡಿದುದು 
ನಿಸರ್ಗದ ಪೆ ಶ್ರೇರಣೆಯಿಂದಷ್ಟೆ. ನಿಸರ್ಗದ ಕರೆಯನ್ನು ಅವಳೂ ನಿರಾಕರಿಸಲು ಸಾಧ್ಯ 
ವಾಗಲಿಲ್ಲ. ಹಹ ಹೆಣ್ಣಿ ನ ಸಂಗದಿಂದ ದೂರವಿದ್ದ ಅಭಿನ್ನಾ ನಂದರೂ ತಮ್ಮ 
ದೇಹದ ಹಂಬಲವನ್ನು ಒತ್ತಿ "ಡಲಾಗಲಿಲ್ಲ. ಶಾಂತಾಬಾಯಿ ಹೆಣ್ಣಾ ಗಿ ತಾಯ್ತ ನವನ್ನು 
ಹಂಬಲಿಸಿದಳು. ಸ್ವಾ 'ಮಾಜಿಯ ದೇಹಸಂಪರ್ಕವಾದ ಮೇಲಾದರೂ ತನ್ನಲ್ಲಿ ಬಸಿರು 
ನಿಲ್ಲುವುದೆಂದು ಆಸೆ" ಹೊತ್ತಿದ್ದಳು. ಗಂಡನಿಗೆ ಸಂಶಯ ಬಾರದಿರಲಿ ಎಂದು 
ಗಂಡನನ್ನು ತನ್ನ ಅಪ್ಪುಗೆಯಲ್ಲಿ ಕರಗಿಸಿಕೊಂಡಳು. ಒಲ್ಲದ ಅಪ್ಪುಗೆಯಿಂದ ಗಂಡನನ್ನು 
ರಮಿಸುವ ನಾಟಕವಾಡಿದರೂ ಅವಳ ಮನದಾಳದ ತಾಯ್ತನ ಫಲಿಸಲೇ ಇಲ್ಲ. 


ಅಧ್ಯಾತ್ಮದ ಚಿಂತನೆಯಾಗಲೀ, ಸನ್ಯಾಸ ಜೀವನವಾಗಲೀ ಅರ್ಥವಾಗದ 
ಕಾವೇರಿ ತನ್ನ ದೇಹ ಪುರುಷ ಸಂಪರ್ಕವನ್ನು ಹಂಬಲಿಸಿದಾಗ ಅದನ್ನು ಮೆಟಿ ಶೆ 
ನಿಲ್ಲುವ ಸಾಹಸ ಮಾಡಲಿಲ್ಲ. ನೆ ೈಸರ್ಗಿಕ ಕ್ರಿಯೆಯನ್ನು ಅಸಹ್ಯವೆಂದು ಭಾವಿಸಲಿಲ್ಲ 
ನಿರಾಕರಿಸಲೂ ಇಲ್ಲ. ಹಸಿದ ಹೊಟ್ಟೆ ತ ತುಂಬಿಸಲು, ಲೋಕದ ಕಣ್ಣಲ್ಲಿ ಮಾನವಾಗಿ 
ಬದುಕು ನಡೆಸಬೇಕೆಂಬುದಷೆ ಕ ಅವಳ ತಿಳುವಳಿಕೆ. ಗಂಡನೇ ಅವಳ ಶೀಲದ ಬಗೆಗೆ 
ಶಂಕೆ ತಾಳಿ, ಮಕ್ಕಳಿಗೂ ಅದನ್ನು ತಿಳಿಸಿ ತಾನು ಅವಳನ್ನು ತ್ಯಜಿಸಿದ್ದಲ್ಲದೆ ಮಕ್ಕಳೂ 
ಅವಳನ್ನು ದೂರವಿಡುವಂತೆ ಮಾಡಿದನು. ಆಗಲೂ ಸಾಧ್ವಿಯಾದ ಆಕೆ ಬೇರೆ 


46 ಸಾಧನೆ 


ಗಂಡನ್ನು ಬಯಸಿದವಳಲ್ಲ. ತಪ್ಪಿ ಲದೆ ಅಪವಾದ ಹೊತ್ತಳು. ಹೊಟ್ಟೆ ಯ ಪಾಡಿಗೆ 
ನಾಲ್ಕಾ ರು ಮನೆ ಆಶ ಯಿಸಬೇಕಾಗಿ ಬಂದಾಗ ದೇಹದ ಬಯಕೆಯನ್ನು ನಿರಾಕರಿಸದೆ 
ಆಕೆ ತಪ್ಪಿ ನಡೆದಳು. ಕಷ್ಟ ಕಾಲದಲ್ಲಿ ತನಗೆ ಆಶ್ರ ಯವಿತ್ತ ಹಯವದನರಾಯರಲ್ಲಿ 
ಮರೆಮಾಚದೆ ಅದನ್ನು ಹೇಳಿಕೊಳು ವ ಪಾ ಮಾಣಿಕ ಅವಳದು. ಪ್ರಾಯ 
ಸಂದಿದ್ದ ರೂ ರಾಯರಲಿ ದೇಹದ ಬಯಕೆ ಬತ್ತಿರಲಿಲ್ಲ. ರಾಯರೊಂದಿಗಿನ ಸಂಬಂಧ 
ದಲ್ಲಿ ಅವಳು ಬಹುಕಾಲದಿಂದ ಹತ್ತಿಕ್ಕಿ ದ್ದ ಬಯಕೆ ಪೂರ್ಣಗೊಂಡಿತು. ಇದರ 
ಒಳಿತು ಕೆಡಕುಗಳ ಬಗೆಗೆ ಲೋಕದ ನಂಿಜಾನೋಟಕ್ಕೆ ಅವಳು ಹೆದರುವಳಾದರೂ 
ಮನದ ಬಯಕೆಯನ್ನು ಹತ್ತಿ ಕ್ಕ ಲಾರಳು. «ಈ ಹೆದರಿಕೆ, ಚಿಂತೆ, ಅಳುಕು 
ಇವುಗಳ ಒಂದು ನರಕವಾಗಿದ್ದೆ ನ ಸಸ ಎಂದು ಮನಬಿಚ್ಚಿ ರಾಯರೊಂದಿಗೆ ಅವಳು 
ಹೇಳುವ ಮಾತು ಗಮನಾರ್ಹ. ತನ್ನೆಲ್ಲ ಈ ಸ್ಥಿತಿಗೆ ಗಂಡನೇ ಕಾರಣ ಎಂಬ 
ಬೇಸರ. "ನನ್ನದು ತಪ್ಪುದಾರಿ ಅನಿಸುತ್ತದೆ; ಈಗಲೂ ಹಾಗೆನಿಸುತ್ತದೆ. ಆದರೆ 
ಆ ತಪ್ಪು ತೀರಾ ನನ್ನದಲ್ಲ; ನನ್ನನ್ನು ನೂಕಿದವರದ್ದು. ಈ ಕೊಳಕು ಸೃಷ್ಟಿ 
ಮಾಡಿದವನದ್ದು ್‌ >> ಎನು ಿವಲ್ಲಿನ ಅವಳ ಮನದ ಬೇಸರ, ತಾತ್ಸಾರ, ಅಸಹನೆ 
ಗಳು ಅರ್ಥಪು ಇರ್ಜವಾಗುತ್ತವೆ. ಗಂಡನ ಸಾವಿನ ಸುದ್ದಿ ತಿಳಿದಾಗಲೂ ಅವಳ 
ಕಲ್ಲಾಗಿದ್ದ ಮನ ಕಣ್ಣೀರಿಡಲಿಲ್ಲ. "ಒಂದು ಸಾರಿ ಸತ್ತ ವಳಿಗೆ ಎರಡನೆಯ ಸ ಸಾವಿಲ್ಲ” 
ಎಂದು ಮನಸ್ಸನ್ನು ಗಟ್ಟಿ ಮಾಡುವಳು. ತಾನು ಕಷ್ಟ ದಲ್ಲಿದ್ದಾ ಗ ತನ್ನನ್ನು ಆ ನರಕ 
ದಿಂದ ಮೇಲೆತ್ತಿ ದವರು ಸಾಯು ಅವರಿರುವಾಗ ತಾನು ವಿಧವೆಯಲ್ಲ. ಮಾಂಗಲ್ಯ 
ಅಳಿಯಲೂ ಇಲ್ಲ. ಅದಕ್ಕೆ ಹಿಡಿದಂಥ ಶನಿ ತೊಲಗಿತು ಎಂದು ಇಮ್ಮ ಡಿ ಗಾತ್ರದ 
ಕುಂಕುಮದ ಬೊಟ್ಟು ಇಟ್ಟು pe ವಳು. ಹೆಣ್ಣು ಗಂಡುಗಳ ಸಂಬಂಧದ ಸೂಕ್ಷ್ಮ. 


ಪರಸ್ಪರ ಆ. ಯಂದ ಮನಸ್ಸುಗಳ ಕೂಡಿಕೆ - ಇವುಗಳ ಬಗೆಗೆ ನಮ್ಮ 


ವಿಚಾರ ಸರಣಿ ಕಾರಂತರ ವಿವೇಚನೆಯಿಂದಾಗಿ ಒಂದು ಬಗೆಯಲ್ಲಿ ಹದಗೊಳ್ಳುತ್ತದೆ. 
ಗಂಭಿಃರವಾಗಿ ನಮ್ಮ ಮನಸ್ಸು ಸಮಸ್ಯೆಯನ್ನು ಕುರಿತು ಆಲೋಚನೆ ಮಾಡು 
ವಂತಾಗುತ್ತದೆ. 


ಗಂಡು-ಹೆಣ್ಣು ಗಳ ನಿಕಟವರ್ತಿ ಬಾಳನ್ನು ವಿವೇಚಿಸುವ ಒಂದು ಪ್ಲಾ ನಿ ಮಾಣಿಕ 
ಪ್ರಯತ್ನ "ಮೈಮನಗಳ ಸುಳಿಯಲ್ಲಿ” ನಡೆದಿದೆ. ಕಾರಂತರೇ ಹೇಳಿರುವಂತೆ ""... 
ಗಂಡು ಹೆಣ್ಣು ಗಳ ಮೈ ಮನಗಳ ಸಂಬಂಧದ ಚೆಲುವು, ಅಸಹ್ಯಗಳನ್ನು ಇಲ್ಲಿ 
ಮಂಜುಳೆಯೆಂಬ ಒಬ್ಬಳು "ಗರತಿ'ಯಲ್ಲದವಳ ಬಾಳಿನ ಮುಖದಿಂದ ಚಿತ್ರಿಸಲು 
ಪ್ರಯತ್ನಿಸಿದ್ದೇನೆ. ವಿಷಯ ದೇಹಚರೈಗೆ ಸಂಬಂಧಿಸಿದಾಗ ಓದುಗರ ಕುತೂಹಲ 
ಸ್ವಾಭಾವಿಕವಾಗಿಯೇ ಕೆರಳುತ್ತದೆ. ನಿಸರ್ಗದತ್ತ ಪ್ರೇರಣೆಯನ್ನು ಸಾವಿರದಲ್ಲಿ ಒಬ್ಬ 
ಕಳಚಿಕೊಂಡು ಸುಖಿಯಾಗಿರಬಲ್ಲನೋ ಏನೋ! ಆತ ಸುಖಿಯಾದಾನು ಎಂದು 


ನನಗೆ ಇಂದು ಅನ್ನಿಸುತ್ತಲಿಲ್ಲ. ಆ ಮಟ್ಟಿಗೆ ಮನುಷ್ಯನೂ ಒಬ್ಬ ಪ್ರಾಣಿಯೇ. 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 47 


ಅವನಲ್ಲಿರುವ ಹೆಣ್ಣು ಗಂಡು ಪ್ರವ ಕತ್ತಿಗಳು ಅವನಿಗಾಗಿಲ್ಲ. ಕುಲ ಪರಂಪರೆಯನ್ನು 
ಮುಂದುವರಿಸುವ ನಿಸರ್ಗದ ಇಚ್ಛೆಯನ್ನು ಅದು ಸೇರಿದ್ದು. ಅದರ ಒತ್ತಡವನ್ನು 


ಅಳೆಯುವುದೂ ಕಠಿಣ; ಅದನ್ನು ಹೀಯಾಳಿಸುವವರಿಗೂ ನಿಲುಕದ ಶಕ್ತಿ ಅದರದ್ದು ಶ 


ಆದರೆ ಮನುಷ್ಯ ಬರಿಯ ಪಶುವಲ್ಲವಷ್ಟೆ! ಆತ ಮನೋದೇಹಿ. ಈ 
ಎರಡರ ಸಂಯೋಗ ಯಾವೆಲ್ಲ ರೀತಿಗಳಲ್ಲಿ ಪ್ರಕಟಗೊಳ್ಳಬಲ್ಲುದು? ಸಾವಿರಾರು, - 
ಅಲ್ಲ ಕೋಟಿಗಟ್ಟಲೆ ದೇಹ, ಮನಸ್ಸುಗಳ ವ್ಯಾಪಾರಗಳು, ಲೀಲೆಗಳು ಉತ್ತರಿಸು 
ತ್ತಿರುವ ಉತ್ತರಿಸಲೇಬೇಕಾದ ಪ್ರಶ್ನೆಗಳವು. ಅಂಥ "ಕೋಟಿ'ಯಲ್ಲಿ ಸೇರಿದವನು 
ನನ್ನಂಥ ಒಬ್ಬ ವ್ಯಕ್ತಿ. ನನ್ನನ್ನು ತಿಳಿದ್ದರಿಂದ ಅನ್ಯಮನೋದೇಹಿಗಳ ವ್ಯಾಪಾರ 
ತಿಳಿಯಿತು ಎಂಬ ದುಡುಕು ನನಗಿಲ್ಲವೇ ಇಲ್ಲ. 

ಅನುಭವ ಹೆಚ್ಚ, ಸಾಮಾಜಿಕ ನೆರೆಕೆರೆಯನ್ನು ಕಂಡು ಬೆಳೆದಷ್ಟು-ಗಂಡು 
ಹೆಣ್ಣಿನ ಪ್ರಶ್ನೆಯನ್ನು ಒಂದೇ ಅಳತೆಗೋಲಿನಿಂದ ಅಳೆಯಲು ಬಾರದು-ಎನಿಸಿತು 
ನನ ಸ ಎಸ್ತಾರ ಓದು, ದೇಶ ದೇಶಗಳ, ಕಾಲಕಾಲಗಳ, ಸಮಾಜ, ಸಮೂಹಗಳನ್ನು 
ಕುರಿತು ಓದಿ ತಿಳಿದ ಇತಿಹಾಸವೂ ಅದನ್ನೆ ಒತ್ತಿ ಹೇಳಿತು. 


ಕನ್ನಡಕವನ್ನು ಹಣೆಯ ಮೇಲಿರಿಸಿ, ಮೂಗಿನ ಕೆಳಗಿರುವ ತನ್ನನ್ನು ಮರೆತು, 
ಈ ಪ್ರಶ್ನೆಯನ್ನು ನೋಡುವವನಿಗೆ ಅದರ ತಳ ಕಾಣಸಿಗದು ಅನಿಸಿತು ! 


ಅಂಥ ನೋಟದ, ನನ್ನ ಪಾಲಿನ ಸಾಕಷ್ಟು ನಿರೀಕ್ಷಣೆಯ ಒಂದು ಫಲವೇ 
ಈ ಕಾದಂಬರಿ.?'। 


ಹಿಂದೆ ವೇಶ್ಯೆಯರು ಸಾಮಾಜಿಕವಾಗಿ ಒಳ್ಳೆಯ ಸ್ಥಾನ-ಮಾನ ಗಳಿಸಿದ್ದರು ; 
ರಾಜರ, ಹಣವಂತ ರಸಿಕರ, ಕಲಾಭಿಜ್ಞ ರ ಆಶ್ರಯ ಹೊಂದಿದ್ದರು. ಅವರ ವೃತ್ತಿ 
ರಸಿಕ ಜೀವನದ ಒಂದು ಕುರುಹಾಗಿದ್ದಿ ತು. ನೃತ್ಯ ಗೀತಾದಿಗಳಲ್ಲಿನ ಅವರ 
ವಿದಗ್ಧ ತೆಯನ್ನು ಮೆಚ್ಚು ವ, ಆದರಿಸುವ ಕಣ್ಣು” ಮನಗಳು ಹಿಂದೆ ಇದು ವು. 
ಇವರ ಕಲಾರಾಧನೆ ದೇವಮಂದಿರದಲ್ಲಿ ದೇವರ ಮುಂದಾಗುತ್ತಿತ್ತು. ಇದು 
ಕಾಲಚಕ್ರ ಉರುಳಿದಂತೆ ನಾಲ್ಕು ಗೋಡೆಗಳ ಆವರಣದಲ್ಲಿ ರಸಿಕರ ಮುಂದಾಗ 
ತೊಡಗಿತು. ಕಲೆಯ ಬೆಲೆಯರಿತು ಕಲಾವಿದೆಯ ರೂಪ ಲಾವಣ್ಯಗಳ ಜೊತೆಗೆ 
ಅವಳ ಕಲಾಭಿಜ್ಞ ತೆಯನ್ನು ಮೆಚ್ಚುವ, ಆದರಿಸುವ ಜನ ಎರಳವಾದಂತೆ ಕಣ್ಣು 
ಕಿವಿಗಳ ತಂಪಿಗಿಂತ ದೇಹದ ಹ ಹಸಿವನ್ನು, ಕಾಮಾಗ್ನಿಯನ್ನು ತಣಿಸುವ ತೊಗಲ 
ಗೊಂಬೆ ಅವಳಾದಳು. ಅವಳದು ಘನತೆಯ ಕಸುಬಾಗದೆ ಅಗ್ಗದ ಕಸುಬಾಯಿತು. 
"ಮೈ ಮನಗಳ ಸುಳಿಯಲ್ಲಿ' ನ ಮಂಜುಳೆ ವೇಶೈಯರ ಕುಲದಲ್ಲಿ ಜನಿಸಿ ಬಂದಿದ್ದರೂ 


1. ಮೈ ಮನಗಳ ಸುಳಿಯಲ್ಲಿ : ಮೊದಲ ಮಾತು 


48 ಸಾಧನೆ 


ಅವಳ ಸಂಸ್ಕಾರಗೊಂಡ ಹೃದಯ-ಮನಸ್ಸಿನಿಂದ ಅವಳು ಆ ಕುಲಕ್ಕೆ ೇ ಅಪರೂಪದ 
ಹೆಣು . 
೧ 


ಮಂಜುಳೆ ವೇಶ್ಯೆಯರ ಕುಲದಲ್ಲಿ ಬಂದಿದ್ದರೂ ತೊಗಲ ಚೀಲ ತುಂಬುವು 
ದಕ್ಕಾಗಿ ಅವಳು ದೇಹ ಮಾರಿಕೊಳ್ಳೆ ಬೇಕಾಗಿರಲಿಲ್ಲ. ಅವಳ ತಾಯಿ ಸಾಕಷ್ಟು 
ಗಳಿಸಿ ಉಳಿಸಿದ್ದ ಳು. ಜೊತೆಗೆ ಅವಳಲ್ಲಿ ಯಳವನವಿದ್ದಿತು, ಹತ್ತು ಕಣ್ಣು ಸೆ ಸೆಳೆಯ 
ಬಲ್ಲ ರೂಪು ಅಂಗ ಸೌಷ್ಟವಗಳಿದ್ರ ವು, ಕೇಳುಗರನ್ನು ಕ್ಷಣಕಾಲ ಮೆ ಮರೆಸುವ ದಿವ್ಯ 
ಕಂಠವಿದ್ದಿ ತು. ಇವೆಲ್ಲದರ ಅರಿವು ಅವಳಿಗಿದ್ದಿ ತು. ತನ್ನ ಮನೆಯ ಸುತ್ತ ಮುತ್ತ 
ಸುಳಿದಾಡುವ, ತನ್ನನ್ನು ಆಸೆಯ ಕಣ್ಣು ಗಳಿಂದ ; ನೋಡುವ. ಸಂಗ ಬಯಸಿ ಬೇಡಿ 
ಪತ್ರ ಬರೆಯುವ 5 ಮನದ ಆಕಾಂಕ್ಷೆಯ ಅರಿವೂ ಅವಳಿಗಿದ್ದಿ ತು. ಹೀಗಿ 
ದ್ದರೂ ಅವಳು ಸುಲಭ ಲಭ್ಯ ಹೆಣ್ಣಾ ಗಲು ಬಯಸಲಿಲ್ಲ. ಕುಲಪದ ತಿಯಂತೆ 
ಮಂಜುಳೆ ಹಣವಂತ ರಸಿಕರ ಪೆಣ್ಣಾಗಬೇಕಾಗಿತ್ತೂ. ಅದು ಅವಳ ಬಾಳಿಗೆ ರಂಗ" 
ಪ್ರವೇಶ. ಕಂಡಲೂರು ವಾಸುದೇವ ಪೆ ಗಳು ತಮ್ಮ ಐಶ್ವರ್ಯ ಅಂತಸ್ತೂಗಳಿಂದ 
ಮೊದಲಿಗೆ ಅವಳ ಮನೆ-ಮನ ಪ್ರವೇಶಿಸಿದರು. ಅವಳ ಯೌವನದ ಬೆಡಗು, 
ಬಿನ್ನಾಣ, ಮೋಹ, ಉನ್ಮತ್ತತೆಗಳ ನಿರೀಕ್ಷಣೆ ಕುದಿದುಬಂದ ವೇಳೆಯಲ್ಲಿ ವಾಸುದೇವ 
ಪೈಗಳ ತೋಳಲ್ಲಿ ಸಿಕ್ಕಿದ ಅವಳು ವಿಚಿತ್ರ ಅನುಭವ ಪಡೆದಳು. ಅದು ಕಹಿ. 
ಶೃಂಗಾರ ಎಂಬ ಮಾತಿಗೆ ಅರ್ಥವೇ ಇಲ್ಲದಂತೆ ಪೈಗಳು ವರ್ತಿಸಿದರು. ಐದಾರು 
ಗಳಿಂದ ಅವಳನ್ನು ತಮ ಒವಳನ್ನಾ ಗಿಸಿಕೊಳ್ಳೆ ಬೇಕು ಎಂಬ ಹಂಬಲದಿಂದ ಹಸಿ 
ದಿದ್ದ ಅವರನ್ನು ಹಾಗೆ ಮಾಡಿಸಿತೊ "ಇಲ್ಲವೇ ೮ವರಲ್ಲಿ ಹುದುಗಿದ್ದ ಹೇಳಬಾರದ 
ಮ್ಳ ಯ ನವೆ ಅವರ ಚಯೆ ೯ಯನ್ನು ರೂಪಿಸಿತೋ ಹೇಳಲಾಗದು. “ ಮಂಜುಳೆಯೇ 
ಹೇಳುವಂತೆ "ನಾನು ಹಿಂಸೆಗೊಳಪಟ್ಟು ಪಶುವೊಂದರಂತೆ, ಮೈ ಮನಸ್ಸುಗಳೆರಡರ 
ನೋವಿಗೆ ಗುರಿಯಾದೆ. ನನ್ನಷ್ಠ ಕ್ಕೆ ಹಾಸಿಗೆಯಲ್ಲಿ ಹೊರಳಾಡುತ್ತ ಆ ದಿನ ಎಷ್ಟು 
ನರಳಿರಬಹುದೆಂದು ನನಗೇ ಗೊತ್ತು. ಭ್‌ (ಪು. 104). ಪೈಗಳ ಪ್ರೆ ಶ್ರೇಮಪತ್ಪ ತ್ರಗಳನ್ನು. 
ಓದಿದಾಗ ಮಂಜುಳೆಗೆ ಅವರು ರಸಿಕರೆಂಬ ಭಾವನೆ ಮೂಡಿತ್ತು. ಅದರು ಹು 
ನಜರು ಕಾಣಿಕೆಗಳಿಗೆ, ಹೊಗಳಿ ಬರೆದ ಪತ್ರಗಳಿಗೆ, ಊರ ಮದುವೆಗಳಲ್ಲಿ ಅವರಿಗೆ 
ಬೀಳುತ್ತಿ ದ್ದ ಸಲಾಮುಗಳ ಸಂಖ್ಯೆ ಗಳಿಗೆ ಚಿಂಜುಳೆ ಮರುಳಾದಳು. ಪೈಗಳ ವರ್ತನೆ 
ಅನುಭವಕ್ಕೆ ಬಂದಾಗ ಅವರ 'ನಿಷಯದಲ್ಲಿ "ಮೆ ಮೈಯೇ ಇಲ್ಲದೆ, ಮನಸೊ ದೇ 
ಇದ್ದ ವಳಂತೆ' ಮಂಜುಳೆ ವರ್ತಿಸಿದಳು. ಕಲೆಯನ್ನು ಮೆಚ್ಚು ವ ಅದನ್ನು ಆಸ್ಚಾ 
ದಿಸ ವ, ಮನಸ್ಸಿಗಾದ ಆನಂದವನ್ನು ಮಾತಿನಲ್ಲಿ "ಹೇಳುವೆ ಹೃ ದರ್‌ ಸಂಸ್ಕಾರ 
ಅವರದಲ್ಲ. ಅವರು "ಮನಸ್ಸೇ ಇಲ್ಲದೆ ಮೆ ಕಿಯೊಂದೇ ಇದ ವರಂತೆ' ಮೇಲಿಂದ 
ಮೇಲೆ ವರ್ತಿಸಿದರು. ಮಂಜುಳೆಯೇ ಹೇಳುವಂತೆ "ನನ್ನ ದೇಹವನ್ನು ಹರಿದು 
ತಿನ್ನುವ ಹಾಗೆ ಹುಲಿಯಾಗುತ್ತಿ ದ್ದ ರೇ ಹೊರತು, ಮನಸ್ಸಿನ ಆಳದಲ್ಲಿ ಒಂದು ನಯ, 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 49 


ಬ ನವಿರು, ಸೂಕ್ಷ್ಮವಾಗಲೀ ವಿಲಾಸವಾಗಲೀ ಏನೇನೂ ಕಾಣಿಸಲಿಲ್ಲ. ನಾನು ಹೂವು 
8866. ಹಣ್ಣು ಸೇರಿದ ಹರಿವಾಣವಾಗಿ ನೈ ವೇದ್ಯ ವಾಗುವ ಬದಲು ಮಾರಿಯಮ್ಮ; ನ 
ಮುಂದೆ ಕಡಿಯುವ ಕುರಿಯಾಗಬೇಕಾಗುತ್ತಿ ತ್ತು. ಬರಿಯ ಮಾಂಸದ 4ಪೋದೇ 
| ಅವರದ್ದು -ಎಂಬ ನಿರಾಶೆ ನನ್ನದು.... ಮೈ ವಂನಸ್ಸುಗಳನ್ನು ಕಡಿದು ಬೇರೆ 

% ಮಾಡಿದ ಅವರ ಮುಂದೆ ನಾನು ಜೂ ಹಾ ಮಾತ್ರವೇ ಆದ. ಮಹಡಿಯ 

ನ್ನ €ರಿದ ಗಳಿಗೆಯಿಂದ ಅವರು-ನನಗೆ ಸ್ವಂತವಾದ ತ ಮನಸ್ಸೇ he 
ಸ | ವರ್ತಿಸುತ್ತಿದ್ದರು.” ಮಂಜುಳೆಯ ಸಟಮಲನಾಜ ಮನಸ್ಸಿನ ಮೇಲೆ ಪೆ 
 ಶಾಕ್ಷಸವರ್ತನೆ ಎಂತಹ ಮಾಸದ ಗಾಯಮಾಡಿತೆಂದರೆ ಅವಳಿಗೆ ಬಿದ್ದ ಸ್ವಪ್ನ fhe ೫ 
ಹಸಿದ ಹುಲಿ ಹಾರಿ ಹರಿದು ತಿನ್ನುವ ಚಿತ್ರಗಳೇ । ಪೈಗಳಿಗೆ ವ್ಯಾಪಾರದಲ್ಲಿ ಭಾರೀ 
ನಷ ಕವಾಗಿ ಅವರ ಕೆ A ಸೋತಾಗ, ಇನ್ನೂ ತನ್ನ ಲಗೆ ಅವರು ಬರಲಾರರು ಎಂದು ತಿಳಿ 
ದಾಗ, ಮಂಜುಳೆ ನಿರಾಂತಕವಾಗಿ ಉಸ as 

| ಕೊಕ್ಕರೆಣೆ ಶೀನ ಪ್ರಸಿದ್ಧ ಸ್ತ್ರೀ ವೇಷಧಾರಿ. ಶೃಂಗಾರಾಭಿನಯಗಳನ್ನು ಅವ 

4 ' ಡಿಕಲಿಯಚೇಕು. `ಆತ ವಯ್ಯಾರ, ಸೇಳೆಗಳಲ್ಲಿ ನಿಪುಣ. ಮಂಜುಳಿಗೆ ಮೆಚ್ಚಿಗೆ 

fo ಯಾದದ್ದು ಅವನ ಮಾತುಗಾರಿಕೆ. ನಿರರ್ಗಳವಾಗಿ ಆತ ಶೃಂಗಾರ ವಿರಹಗಳಲ್ಲಿ 

fy ಕಾವ್ಯ ದ ನಪ, ಒಯ್ಯಾ ರಗಳನ್ನೆ ಲ್ಲಾ ತೋರಬಲ್ಲ. ಅವನದು ಆಕರ್ಷಣೀಯವಾದ 
ರೂಪ ವಲ್ಲ. ಶರೀರವಲ್ಲ. ನ ಗಳಲ್ಲಿ ಮೂಳೆಗಳು, ಒಣಗಿದ ಕೈಕಾಲುಗಳು, ಒರೆ 
ಬೈತಲೆ. ಹೆಮ್ಮಕ್ಕಳು ಅವನ ಸ್ತ್ರೀ ವೇಷಕ್ಕೆ; ಅವನ ಮಾತುಗಾರಿಕೆಗೆ ಮಾರು 
| ಹೋಗಿದ್ದರೇ ಹೊರತು ಅವನ ಆಕಾರಕ್ಕಲ್ಲ. “ಸುಧನ್ವನ ಕಾಳಗ'ದಲ್ಲಿ ಸ್ತ್ರೀ ವೇಷ 

ಸ ಧಾರಿಯಾಗಿದ್ದ ಶೀನನ ಮಾತಿನ ಚಮತ್ಕಾರ, ಸುಧನ ನನ್ನು ಒಲಿಸಿದಂಥ ರೀತಿ 

 ಮಂಜುಳೆಯ ಮನದ ಮೇಲೆ ಪರಿಣಾಮ ಬೀರಿತ್ತು. ಅವಳ ಅಂತರಂಗದ ಹಸಿ 

ವನ್ನೇ ಅದು ಪ್ರತಿಬಿಂಬಿಸಿತ್ತು. ಪೈಗಳ ನಿರ್ಗಮನದ ಮೇಲೆ ದೇಹದ ಹಂಬಲ 

1 ಅವಳಲ್ಲಿ ಬತ್ತಿ ಹೋಗಲಿಲ್ಲ. ಹಸಿಯಾಗಿದ್ದ ಆ ಹಂಬಲವನ್ನು ಕೊಕ್ಕರಣೆ ಶೀನನ 

ಶೃಂಗಾರದ ಅಭಿನಯ, ಕೆರಳಿಸುವ ಮಾತಿನ ಮೋಡಿ, ಮಾಟಿತು. ತನ್ನ ಮನೆಯಲ್ಲಿ 

; } ದ ಕೊಕ್ಕ ರಣೆ ಶೀನ ತಂಗಿದ್ದಾ ಗ, ಹಿಂದಿನ ರಾತ್ರಿಯ ಆಟದ ಬಳಲಿಕೆಯಿಂದ 

ಕ ಅವನು ಬರಗ ನಿದ್ರಿಸುತ್ತಿ ಶಿದ್ದಾಗ "ಮಂಜುಳೆಯ ಕಾಲುಗಳು ಅವನ ಬಳಿಗೆ ಅವಳನ್ನು 

12 ಕರೆದೊಯ್ದ ವು. ಜವ ಹತ್ತಿರ ಕುಳಿತಳು. ಮೆಲ್ಲನೆ ಅವನ ಭುಜದ ಮೇಲೆ ಕ್ಸ 

ಜೆ ಯಿಟ್ಟಳು. ಕ ಎಚ್ಚರಗೊಳ್ಳೆದಿದ್ದಾಗ ಪೈಗಳ ಮೇಲಿನ ಹಗೆತನಕ್ಕೋ ಬೋ 

' ಎನ್ನುವಂತೆ ತನ್ನ ಎರಡೂ ಕೆ ಗಳಿಂದ ಅವನ ತೆಲೆಯನ್ನೆತ್ತಿ ತನ್ನ ತೊಡೆಯಮೇಲಿ 

 ರಿಸಿಕೊಂಡಳು. ಶೀನ ಎಚ್ಚರಗೊಂಡ. ಸಾಹುಕಾರರ ಮೇಲಿನ ಹಗೆ ತೀರಿತೇ 

ಹೊರತು ಶೀನನಿಂದ ಅವಳ ಮೈಗೆ ತೃಪ್ತಿ ಸಿಗಲಿಲ್ಲ. ತಾನು ತಬ್ಬಿಕೊಂಡ ವ್ಯಕ್ತಿ 


.. 4%ಸಾ 


ಏ 


50° ಸಾಧನೆ 


ಒಂದು ಗುಬ್ಬಚ್ಚಿ ಎನಿಸಿತು ಅವಳಿಗೆ. ""ಹುಲಿಯ ಬಾಯಿಂದ ತಪ್ಪಿಸಿಕೊಂಡು, 
ಚ 

ಗುಬ್ಬಚ್ಚಿಯ ಸ್ನೇಹ ಮಾಡಿದರೆ ಯಾವ ತೃಪ್ತಿ ಬಂದೀತು ?'' ಅವಳಿಗೆ ಅಸಹ್ಯ 
ವ 

ವಾಯಿತು; ತೀರ ವ್ಯಥೆಯೂ ಕಾಣಿಸಿತು. ಮುಂದೆ ಹಲವಾರುಬಾರಿ ಶೀನ ಅವಳ 

ಮನೆಗೆ ಭೇಟಿಕೊಟ್ಟ. ಅವನನ್ನು ಅವಳು ಅನಾದರಿಸಲಲ್ಲ. ಅವಳ ಮನಸ್ಸಿಗೆ ' 

ಅವನು ಮನೆಗೆ ಬರಬಾರದೆಂದೂ ಅನ್ನಿಸಲಿಲ್ಲ. ಆತ ಬಂದು ಹೋದರೂ ಅವಳಿಗೆ 

ಯಾವ ರೀತಿಯಲ್ಲೂ ದೈಹಿಕ ತ್ರ ಪ್ತಿಯುಂಟಾಗುತ್ತಿರಲಿಲ್ಲ. “*ಶೃಂಗಾರದಲ್ಲೀ 

: ಮುಳುಗೆದ್ದು, ಅನ್ಯರನ್ನು ತಮ್ಮ ಅಭಿನಯ ಮಾತುಗಳಿಂದ ಕೆರಳಿಸಬಲ್ಲ ಇಂಥ 

ಎ 
ಕಲಾವಿದರಿಗೆ ಯಾವ ಪುರುಷಾರ್ಥ ಸಿದ್ಧಿ ಸೀತು'' ಎಂಬ ಬೆರಗು ಅವಳಲ್ಲಿ ಮೂಡಿತು. 


ಧಾರೇಶ್ವರದ ವೆಂಕಟು ಹಾಗೂ ತಾನು ಒಬ್ಬನೇ ಗುರುವಿನ ಕೆ ಕೆಳಗೆ ಕಲಿ 
ತವರು ಎಂಬ ಕಾರಣಕ್ಕಾಗಿ ಮಂಜುಳೆ ವೆಂಕಟುವನ್ನು ಮನೆಯಲ್ಲಿ ನಿಲ್ಲಿಸಿಕೊಂಡಳು. 
"ಆತ ಹಾಡುವಾಗ ಏನೋ ಒಂದನ್ನು ನೆನೆದುಕೊಳ್ಳುತ್ತಾನೆ. ಅದರ ಗುಂಗಿನಲ್ಲಿ 
ತೌನಗಳ ಹೊಸೆತ ತೊಡಗಿದನೆಂದರೆ ಅದು ಹರಿಯುವ ಒಂದು ಬುಗ್ಗೆಯಾಗುತ್ತದೆ ; 
ಭೋರ್ಗರೆವ ಅಬ್ಬಿಯಾಗುತ್ತದೆ; ಆ ದಿವ್ಯ ಗಾನದಲ್ಲಿ ಮೈ ), ಮರೆತ ಮಂಜುಳೆಗೆ-ಬಹು 
ಕಾಲ ಕಾಡಿದ ಕಾಡುತ್ತಿದ್ದ ಅತೃಪ್ತಿಗೆ-ಒಂದು ಬಗೆಯ ಮಾನಸಿಕ ತೃಪ್ತಿ ಕಾಣಿಸಿತು.” 
ವೆಂಕಟು ""ಬಹುದಿನಗಳ ಮೇಲೆ-ನೆಲ ಬೆಂದು ಬೆಂದು ನೀರಿಲ್ಲದೆ ಹುಡಿ ಹುಡಿಯಾದ 
ಕಾಲಕ್ಕೆ, ಜಡಿಮಳೆ ಬಿದ್ದು ಸುಡುಮಣ್ಣಿನ ಕಂಪು ಮೂಗಿಗೆ ಬರುವಹಾಗೆ ಮಾಡಿದ.?' 
ಮಂಜುಳೆಯ ಅಂತರಂಗದ ಆಸೆ: ""ಅವನ ಸರಂಜಾಮಿನಲ್ಲಿ ಎಷ್ಟೆಲ್ಲ ರಾಗವುಂಟೋ, 
ಅಷ್ಟನ್ನೂ ಅವನ ಬಾಯಿಂದ ಕೇಳಬೇಕು. ನನಗೆ ಕಲಿಸಿಕೊಡದು ಇದ್ದರೆ ಕಲಿತು 
ಕೊಳ್ಳಬೇಕು.” ಮಂಜುಳ ಹಾಗೂ ವೆಂಕಟುವನ್ನು ತೀರ ಹತ್ತಿರ ತಂದು ಬೆಸೆದದ್ದು 
ಅವರ ಸಮಾನವಾದ ಆಸಕ್ತಿ, ಅಭಿರುಚಿ. ಈ ಸಮಾನ ಆಸಕ್ತಿ ಅನುರಕ್ತಿಗಳು ಆವರ 
ಮನಸ್ಸು ದೇಹಗಳನ್ನು ಒಂದುಗೂಡಿಸಿತು. ತನ್ನ ಮನಸ್ಸು ಸತ್ತಿಲ್ಲ. ತಾನೊಂದು 
ಹೆಣ್ಣು ಎಂಬುದನ್ನು ವೆಂಕಟು ತನ KR ಸಾಮಾಪ್ಯ, ಒನಪು ಒಯ್ಯಾರಗಳ ಚೇಷೆ ೫ 
ಯಿಂದ ಮನಗಾಣಿಸಿದ. ಬಿಸಿಗೊಂಡ ಸುಖದ ಸೊಮ್ಮಿನಲ್ಲಿ ದೇಹ ನರಳಿ ನರಳಿ 
ಅವನ ತೋಳ್ತ್ವೆಕ್ಕೆಯಲ್ಲಿ ಕರಗಿಹೋಗಬೇಕಿತ್ತು. ಆ ಸುಖದ ಉನ್ಮತ್ತ್ಯಾವಸ್ಥೆ ಯಲ್ಲೂ 
ಮಂಜುಳೆ ಮಂಜಿನಂತೆ ಕರಗಿಹೋಗಲಿಲ್ಲ. ಶೀತಳ ಮಂಜುಗೆಡ್ಡೆ ಯಾದಳು. ಶರೀರ 
ಸತ್ತ ಕೊರಡಾಯಿತು. ಮನಸ್ಸಿಗೂ ದೇಹಕ್ಕೂ ಒಂದು ಮೇಳಬೇಕು. ಮನಸ್ಸು 
ಗಳು ಕೂಡಿದರೂ ದೇಹಗಳ ಮೇಳದಿಂದ ಒದಗಿಬರುವ ಮಾನಸಿಕ ತೃಪ್ತಿ 
ಮಂಜುಳೆಯ ಪಾಲಿಗೆ ದಕ್ಕಲಿಲ್ಲ. 


ಉಳ್ಳೂರರೂ ಮಾನಸಿಕವಾಗಿ ಮಂಜುಳೆಗೆ ತೃಪ್ತಿಯನ್ನು ನೀಡಿದರು. 

ಉಳೂ ರರ ಔದಾರ್ಯ, ಕಲಾಪ ಶ್ರಜ್ಷ್ಲೆೆ, ತಿದ್ದಿದ ಕಣ್ಣು-ಮನಸ್ಸು, ಶಿಷ್ಠ, ನಡಾವಳಿ, 
ಇ ೦ ಣ ಖಿ 

ಕಲೆಯ ಬೆಲೆಯರಿತು ಸಮ್ಮಾನಿಸುವ ಧಾರಾಳ ಮನಸ್ಸು ಹಾಗೂ ಕೆ NN ಪರರ ಅಂತ 


p 
_ ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 51 


ರಂಗವನ್ನು 'ಅರಿತು ನಡೆವ ಮನೋಭಾವ, ವ್ಯಕ್ತಿಗತ ನಿರ್ಧಾರಗಳನ್ನು ಪ್ರಶ್ನಿಸದ 
ಅಲೌಕಿಕ ಪ್ರಜ್ಞೆ ಇತ್ಯಾದಿಗಳನ್ನು ಮಂಜುಳೆ ಕಂಡವಳು, ಹತ್ತಿರದಿಂದ ಅವೆಲ್ಲವು 
ಗಳ ಅನುಭವ ಪಡೆದವಳು. ಬತ್ತಿದ ಅವಳ ಚೈತನ್ಯವಾಹಿನಿಗೆ ನೀರೂಡಿದವರು, 
ಹೃದಯ ಮನಸ್ಸುಗಳನ್ನು ಮಾಟಿದವರು, ಹೊಸ ಸ್ವಪ್ನ ಲೋಕದಲ್ಲಿ ಮನ ವಿಹರಿಸು 
ವಂತೆ ಮಾಡಿದವರು ಉಳ್ಳೂರರು. ಮಂಜುಳೆಯ ಬಾಳಿನಲ್ಲಿ ಅವರ ಪ್ರವೇಶ 
ಅವಳಿಗೆ ಹೊಸ ಅನುಭವಗಳನ್ನು ತಂದುಕೊಟ್ಟಿತು. ಅವರ ಮಾತು ಕತೆಗಳಿಂದ 
ಜೀವ ಬಹುಕಾಲದ ತನ್ನ ಅತೃಪ್ತಿಯನ್ನು ನೀಗಿಕೊಂಡಿತು. ಮನ-ಮನ ಒಂದಾದ್ಧ 
ರಿಂದ ಅವರು ಎಳೆಯರಾದರು, ಅದು ಕೊಡುವ ಸುಖದ ಹೊಳೆಯಲ್ಲಿ ಮಿಂದರು. 
ಉಳ್ಳೂರರು ಮಂಜುಳೆಯ ಮನವನ್ನು ವಿಕಾಟಿದಂತೆ ಆವಳ ದೇಹವನ್ನೂ ಮರಾಟಿ 
ದರಂ. ಹುಟ್ಟುಡುಗೆಯಲ್ಲಿದ್ದ ಅವಳನ್ನು ಮುದ್ದಿಸಿದರು. ಅವಳಣಿಸದ ಸುಖ 
ವನ್ನು ಅವರ ಕರಸ್ಪರ್ಶ, ಸವಿಮಾತು, ಚೆಲ್ಲಾ ಟಗಳು ನೀಡಿದುವು. ಮನವನ್ನು 
ತಣಿಸಿದುವು. ಉದ್ರೇಕಗೊಂಡ ಆ ಸ್ಥಿತಿಯಲ್ಲಿ ಅವಳ ಜೀವಭಾವ ಉಕ್ಕಿಬಂತು. 
ಆ ಸುಖದ ಸೊಮ್ಮಿನಲ್ಲಿ ಅವಳು ಕಣ್ಮುಚ್ಚಿದಳು. ಕೆಲವೇ ನಿಮಿಷಗಳಲ್ಲಿ ಉಳೂ ky 
ರರಂ ಅವಳ ಬಳಿ ವಿರಮಿಸಿ ನಿದ್ದೆ ಹೋಗಿದ್ದರು. ಅವರು ಅವಳನ್ನು ಉಣ್ಣಲಿಲ್ಲ. 
ಅವಳ ಸುಪ್ತಕಾಮ ಚೇತರಿಸಿ ಉಕ್ಕಿ ಬಂದಾಗ ಅವಳ ದೇಹವನ್ನು ದಣಿಸಲು, ದಂಡಿ 
ಸಲು ಹೋಗಲಿಲ್ಲ. ಕೊನೆಗಳಿಗೆಯಲ್ಲಿ ಅವರಿಗೆ ಏನೇನೂ ಬೇಡ. ಹೆಣ್ಣನ್ನು 
ಲೈಂಗಿಕ ಕ್ರಿಯೆಯಲ್ಲಿ ತೃಪ್ತಿ ಪಡಿಸುವ ಶಕ್ತಿ ಅವರಲ್ಲಿ ಇಲ್ಲವಾಗಿದ್ದಿತು. ಉಳ್ಳೂ 
ರರು ಮುಚ್ಚುಮರೆಯಿಲ್ಲದೆ ಮಂಜುಳೆಗೆ ತಮ್ಮ ನಿಸ್ಸಹಾಯಕ ಸ್ಲಿತಿಯನ್ನೂ ವಿವರಿ 
ಸಿದರು. ಅವಳ ಅಂತರಂಗವನ್ನು ತಿಳಿದು ಮಕ್ಕಳಿಲ್ಲದ ನೋವನ್ನು ಮರೆಯಲು 
ಅವಳಿಗೆ ಕಲಿಸಿದರು. ಉಳೂ ರರ ದೇಹಕ್ಕೆ ಮುಪ್ಪಾಗಿದ್ದರೂ ಅವರ ಮನಸ್ಸಿಗೆ 
ಮುಪ್ಪಾಗಿರಲಿಲ್ಲ. ಅವರ ಸಂಸ್ಕಾರಗೊಂಡ ಮನಸ್ಸು ಶೃಂಗಾರದಲ್ಲೂ ತನ್ನ ಶುಚಿ 
ರುಚಿಯನ್ನು ಕಾಯ್ದು ಕೊಂಡು ಮಂಜುಳೆಯನ್ನು ರಮಿಸಿತು. ಬಾಳಿನ ಸವಿ-ಸೊಗಸು 
ಗಳನ್ನು ಮಂಜುಳೆಗೆ ಅವರು ಪರಿಚಯಿಸಿದರು. ತಾವು ಬ )ಿ ಹನ್ನಳೆಯಾಗಿದ್ದರೂ 
ಮಂಜುಳೆಯನ್ನು ಅವರು ಜಾಗೃತಜೀವಿಯನ್ನಾಗಿ ಮಾಡಿದರು. 


ಉಳೂ ರರು ಮಂಜುಳೆಯನ್ನು ತಮ್ಮ ಮಾತಿನಿಂದ, ಚೇಷೆ ಕೈಯಿಂದ ನಗಿಸಿ 
ದ್ವರು, ರಮಿಸಿದ್ದರು. ಆಗ ಜಾಗ ತವಾದ ದೇಹದ ಬಯಕೆ, ತೃಪ್ತಿಗಾಗಿ ಹಂಬಲಿ 
ಸುತ್ತಲೇ ಇತ್ತು. ಆ ಮೈ ಹಸಿವು ಮುರುಗೋಡು ನಂಜಪ್ಪನವರಲ್ಲಿ ತಣಿಯಿತು. 
ಬಹುಕಾಲದಿಂದ ಹಸಿದಿದ್ದ ಮೈ ನಂಜಪ್ಪನವರ ಗಂಡುತನದಿಂದಾಗಿ ದಣಿಯಿತು, 
ದೇಹ ಪರಮ ಸುಖ ಪಡೆಯಿತು. ಮೈಯ ಹಂಬಲ ತಣಿದದ್ದರಿಂದ ಮನಸ್ಸು 
ಉಲ್ಲಸಿತವಾಯಿತು. ನಂಜಪ್ಪನವರಲ್ಲಿ ಹೆಣ್ಣಿನ ಮನವನ್ನು ಮಾತಿನಿಂದ, ಚೇಷ್ಟೆ 


ಯಿಂದ ಒಲಿಸುವ ಗುಣವಿಲ್ಲ. ಅವರಲ್ಲಿ ಕೊಬ್ಬಿನಿಂತ ಗಂಡುತನವಿದ್ದಿತು. ದೇಹ 


52 | ಸಾಧನೆ 


ಹಸಿದಿದ ಸಂದರ್ಭದಲ್ಲಿ ಹೆಗಂಡು ಒದಗಿಸಿದ ಸುಖವೇ ಪರಮಸುಖ, ಅದೇ 
ಎ pt ಣಿ ಶಿ 

ಸರ್ವಸ್ವ ಎಂಬ ಭ್ರಮೆಯೂ ಉಂಟಾಗಿತ್ತು. ಅತೃಪ್ತಿಯ ಹೊಗೆಯಾಡುತ್ತಿದ್ದಾಗ 

ಗಂಡು ತಾನಾಗಿಯೇ ಸನಿಯ ಬಂದರೆ ಒಲ್ಲೆನೆನ್ನುವ ಗಟಿ 8 ಮನಸ್ಸು ಆ ಸ್ಥಿತಿಯಲ್ಲಿರ 

ಲಿಲ, ಮೆಕ್ಕೆ ಮನೆಯ ಸುಬ್ರಾ ಯರ ಕರೆಯನ್ನು ನಿರಾಕರಿಸುವ ಶಕ್ತಿ ಅವಳಿಗಾಗ 

ಲಿಲ.. ಆ + ಅದಮ್ಮ ಶಕ್ತಿ AE ಮಂಜುಳೆ ದುರ್ಬಲಳೆ. ಮ್ಳೈ 


ಮನಗಳ ನಂಟುತನ ಕಳೆ. | ಮಂಜಂಳೆಯ ಪಾಲಿಗೆ ಅವೆರಡು ಬೇರೆ 
ಬೇರೆಯೇ. 

ಮೋಹದ ಮಬ್ಬಿನಲ್ಲಿ 'ಜಾರಿಹೋದ ಮಂಜುಳೆಗೆ ಒಂದು ಕ್ಷಣದ ಮೋಹ 
ತನ್ನನ್ನು ಯಾವ ಸ್ಥಿ ತಿಗೊಡ್ಡಿ ತು ಎಂಬುದರ ಅರಿವಾಯಿತು. ನಂಜಪ್ಪನವರ 
ವಜ್ರದ ಉಂಗುರದ ಕಣ್ಣು ಕೋರೆ ಸುವ ಕಾಂತಿ ಅವಳ ಕಣ್ಣನ್ನು ಕುಕ್ಕಿತು. ಅದರ 
ಮೇಲೆ ಆಸೆಯಾಯಿತು. ಪುರುಷ ಸುಖಕ್ಕಾಗಿ ಕಾದ ದೇಹ ನಂಜಪ್ಪನವರ 
ಹೆಗ್ಗ ೦ಡುತನದ ಸಂಗ ಬಯಸಿತು. ಅದರ ಫಲ ರೆತಿರೋಗವನ್ನು ದೇಹ ಪಡೆಯಿತು. 
ಅಕಾಲದಲ್ಲಿ ತುಂಬಿದ ಗರ್ಭ ಕಳೆಯಿತು. ತನ್ನ ಮೆ,- X "ಮನಸ್ಸು. ವಿವೇಚನೆ ಕಳೆದು 
ಕೊಂಡು ಎಂಜಲಾಯಿತಲ್ಲಾ ಎಂಬ ಚಿಂತೆ ಅವಳನ್ನು ಕಾಡಿದಾಗ ಅವಳನ್ನು ಸಮಾ 
ಧಾನಿಸಿ, ಅವಳ ಅಜ್ಜಾ ನದ ಮಂಜನ್ನು ಸರಿಸಿದವರು ಉಳ್ಳೂ ರರು. ನಿನ್ನ ಎದ್ಯೆಯಿ 
ರುವುದು ನಿನಗಾಗಿ, ತ ಮನ ಸಸ್ಸಿನ. ಜಾಗ್ರತಿ ಅದು. ಜೀವದ ಹಂಬಲ 
ವಾಗಬೇಕು ಎಂದು ಕಣ್ಣು ತೆರೆಯಿಸಿದವಕಂ ಉಳ್ಳೂ ಸ 


ಇಷ್ಟೆಲ್ಲ ಆಗಿ ಮನಸ್ಸು ಎಚ್ಚತ್ತಿ ಶ್ಲಿದ್ದರೂ ಅವಳ ಮನಸ್ಸು ದೇಹದ ಕರೆಯನ್ನು 
ನಿವಾರಿಸಿಕೊಳ್ಳಲಾಗಲಿಲ್ಲ. "ಮಕ್ಕೆ ಮನೆಯವರು ಬರುತ್ತೇನೆಂದು ಹೇಳಿ ಕಳುಹಿಸಿ 
ದಾಗ ಮೈ- ಮನಗಳು ಕಾತರಿಸಿದವು. ಅವರು ಬಂದು ಹೋದರು. ಮರಳಿ 
ನಾಲ್ಕು ಬಾರಿ ಬಂದರು. ಅವರು ಬಂದು ಮೈ ಯನ್ನು ಸವಿಯಲಿಲ್ಲ. : ಅವಳ 
ದೇಹದ ಕಾವೇರಿಸಿ ಹೋದರು. ಅವಳ ಮೈ-ಮನಗಳು ಏಕವಾಗಿ ಸುಖವನ್ನು 


ಅನುಭವಿಸಿದುದು ಲಕ್ಷ ಒಣಿತೀರ್ಥ ಸ್ವಾಮಿಗಳಲ್ಲಿ! 


ಎಳೆಯ ಮನಸ ನ್ನು ಅರಿಯದೆ ತಲೆ ಬೋಳಿಸಿ ಬಲವಂತವಾಗಿ ಸನ್ಯಾಸ 
ದೀಕ್ಷೆ ಕೊಡಿಸಿದರು ಲಕ್ಷ್ಮಣತೀರ್ಥರಿಗೆ. ದೇಹದಲ್ಲಿ ಯೌವನ ತುಂಬಿ ಹರಿದಾಗ 
ಅವರು ಬಲವಂತದ ಈ ಸನ್ಯಾಸ ಬೇಡವೆಂದು ಮಠದಿಂದ ಓಡಿ ಹೋದರಂ. 
ಶಿಷ್ಯರು ಅವರನ್ನು ಹುಡುಕಿ ಕರೆತಂದರು. ಲಕ್ಷ ಒಣತೀರ್ಥರ ತಂದೆ ಬಂದು 
"ನಿನಗೆ ಇಷ ಕೈ ವಾದರೆ ಯಾರನ್ನಾದರೂ ಇರಿಸಿಕೋ? ಎಂದರು. ನನಗೆ ಬೇಡವೇ 
ಬೇಡ ಈ ಪಟ್ಟ ಎಂದ ಲಕ್ಷ್ಮಣ ತೀರ್ಥರಿಗೆ ಅವರ ತಂದೆ “ಎಷ ತಿಂದು ಸಾಯುತ್ತೇನೆ” 
ಎಂದು ಹೆದರಿಸಿದರು. ದೇಹ ಕಾವಿಯನ್ನು ಧರಿಸಿದ್ದರೂ ತುಂಬಿದ ಯೌವನ 
ಸಂಗವನ್ನು ಬಯಸಿತು. ಮನಸ್ಸು ವಿರಕ್ತಿಯ ಲಕ್ಷ್ಮಣರೇಖೆಯನ್ನು ಮಾರಲು 


ಟಟ ಲ ಲ ಲ ಆ ್‌್‌್‌್‌್‌ಾಾ್‌* ಆಹಾ 


ಕಾರಂತರ ಕಾದಂಬರಿಗಳಲ್ಲಿ ಲೈಂಗಿಕ ಸಮಸ್ಯೆಗಳು 53 


ಹಿಂಜರಿಯುತ್ತಿದ್ದಾಗ ದೇಹ ತನ್ನ ನಿಸರ್ಗದತ್ತ ಬಯಕೆಯಿಂದ ನರಳಿತು. ಕಳೂರು 
ಕಟ್ಟೆಯಲ್ಲಿ ಮಂಜುಳೆಯ ರೂಪ, ಕಂಠ, ಆಕಾರಗಳಿಗೆ ಮನಸೋತ ಲಕ್ಷ್ಮಣ 
ಬ ಫ ಕ್ರೇಮಯಾಜಚಿಸಿ ಅವಳಲ್ಲಿಗೆ ಬಂದರು. ಮಂಜಂಳೆಯ ಕೆ ಗೆ ಬಂದ ಆ 
ಬದು ಅಲ್ಲದ, ಕಠಿಣವೂ ಅಲ್ಲದ ಆ ದೇಹದಲ್ಲಿ ಎಲ್ಲೆಲ್ಲಿ ಧ್ವನಿ ಹೊರಡಿಸುವ 
ಮೆಟ್ಟಿಲುಗಳು ನಿಂತಿವೆ, ಯಾವಲ್ಲಿ ಮಾಂಟಿದರೆ ಆಸೆ ತಣಿದೀತು ಎಂದು ಅರಸಿ, 
ನುಡಿಸಿ ನಲಿದಳು. ಮಂಜುಳೆಯ ಪಾಲಿಗೆ ಅದೊಂದು ಮಾನವ ಶರೀರವೆನ್ನಿ ಸಲಿಲ್ಲ. 
ನಿಜಕ್ಕೂ ವೀಣೆಯೇ ಅನಿಸಿತಂ ! ಒಂದು ಮಿಡಿತವೂ ಅವಳ ಕಿವಿಯನು ಸ ನಾದದಿಂದ 
ತುಂಬಿ ನಲಿಸಿತು. ಆ ಸ್ಥಿತಿಯಲ್ಲಿ ಅವಳಿಗೆ ಮಾತು ಬೇಡವೆನ್ನಿಸಿತು. ಮೈಯೆಲ್ಲ 
ನಾಲಿಗೆಯಾಗಿತ್ತು, ಕಿವಿಯಾಗಿತ್ತು. ಅವಳ ಪಾಲಿಗೆ ಅಂದು "ರಸ ದೂಟವಾಗಿತ್ತು. 
ರತಿಯ ಕೊನೆಯ ಘಟ್ಟದಲ್ಲಿ ಅವಳು ಅವಳಾಗಿರಲಿಲ್ಲ. ಕಡಲಲ್ಲಿ ಕರಗಿದ ಉಪ್ಪಿನ 
ಗೊಂಬೆಯಾಗಿದ್ದಳು. ಮೈ-ಮನ ಎರಡೂ ಒಂದಾಗಿತ್ತು. ಮಂಜುಳೆಯ ಪ ಪಾಲಿಗೆ 
ಎಂದೆಂದೂ ಕಾಣದ ಸುಖ, ಸೊಗಸು. ದೊರಕಿತು. ಆ ಸುಖದಲ್ಲಿಯೇ “ಸಮಾಧಿ 
ಸ್ಥ ತಿ'ಯನ್ನು ಕಂಡುಕೊಂಡರು ಲಕ್ಷ ಒಣ ತೀರ್ಥರು. ಮೆ )-ಮನಗಳ ಸಮರಸ 
ಜಸು ಗೆಯಿಂದ ಪ್ರಾಪ್ತಿಸುವ ಸುಖ ಆ ಬಗೆಯದು ! ಮಂಜುಳೆ ಕಂಡ ಲೋಕದಲ್ಲಿ 
ಅವಳ ಸನಿಹಕ್ಕೆ ಬಂದ ಜನರೆಷ್ಟೋ ಅಷ್ಟೇ ಮನಸ್ಸುಗಳು. ಅಷ್ಟೇ ಬುದ್ಧಿ ಗಳಂ 
ಅಷ್ಟು ತಮ್ಮ ತಮ್ಮದೇ ಆದ ಬದುಕುಗಳು. ಅವಳು ಬಾಳಿನ ಕೊನೆಯ ಘಟ್ಟದಲ್ಲಿ 
ತೃಪ್ತಿ ಕಂಡವಳು, ಉಂಡವಳು. ಅವಳೇ ಹೇಳುವಂತೆ ""ಮಂಚಕ್ಕೆ ನನ್ನ ಮನಸ್ಸು 
ಸೀಮಿತವಾಗಿರಲಿಲ್ಲ. ಮಂಚದಿಂದ ಮೈಯನ್ನು ತುಂಬಿತ್ತು. ಮೈಯಿಂದ ಮನ 
ವನ್ನು ತುಂಬಿತ್ತು. ಆ ಮೈಮನಗಳೆರಡೂ ನನ್ನ ಬಾಳಿನ ಎಲ್ಲ ಕ್ಷಣಗಳನ್ನೂ 
ತುಂಬಿತ್ತು.” 


ಕಾರಂತರ ಅನುಭವ ಪ್ರಪಂಚ ವಿಶಾಲವಾದದ್ದು. ನೋಡುವ ಕಣ್ಣು- 
ಮನಸ್ಸೂ ವಿಶಾಲವಾದದ್ದು. ಸಹಾ ನುಭೂತಿಪರವಾದುದು. ಅವರು ಪ್ರಪಂಚ 
ವನ್ನು ಕಂಡಿದ್ದಾರೆ. ಜನರನ್ನು ಅವರ ಮನಸ್ಸನ್ನು ತಮ್ಮದೇ ಆದ ವಿಶಿಷ್ಟ. 
ನೋಟದಿಂದ ಕಂಡಿದ್ದಾರೆ. ಅರ್ಥೆ ಲಸಿಕೊಂಡಿದ್ದಾ ರೆ. ಅವರಿಗೆ ಬದುಕು ಕಲಿಸಿದ 
ಪಾಠ, ಒದಗಿಸಿದ ಅನುಭವಗಳಿಂದ "ಪ್ರಪಂಚವನ್ನು ನೋಡುವ ಕಣ್ಣು -ಮನಸ್ಸು 
ಹದಗೊಂಡಿದೆ. ಅಂತೆಯೇ ಅವರು ಮನುಷ್ಯರನ್ನು ಆರ್ಥಮಾಡಿಕೊಳ ಬಲ್ಲರು. 
ಅವರ ದೈಹಿಕ-ಮಾನಸಿಕ ಸಮಸ್ಯೆಗಳನ್ನೂ ಅರ್ಥವ ಮಾಡಿಕೊಳ್ಳಬಲ್ಲರು. ಅವರ 
ತಿದ್ದಿದ ಕಣ್ಣು-ಮನಸ್ಸುಗಳು ವ್ಯವಹರಿಸುವ ಬಗೆಯನ್ನು ಅವರ ಕಾದಂಬರಿಗಳಲ್ಲಿ 
ನಾವು ಕಾಣಬಹುದು. ಈ ದಿಶೆಯಲ್ಲಿ ಒಂದು ಪುಟ್ಟ ಪ್ರಯತ್ನ ಈ ಲೇಖನದ್ದು. 


ಕಾರಂತ ಕಾರಂಜಿ 


ಮೊರಬದ ಮಲ್ಲಿಕಾರ್ಜುನ 


ಭೋರ್ಗರೆಯುವ ಕಡಲು 
ಹಚ್ಚನೆಯ ಹಸಿರು ಮಡಿಲು 

ನಾ ಹೆಚ್ಚೋ 212 ಹೆಚ್ಚೋ ? 
ಇವುಗಳ 

ಮಧ್ಯೆ ತುಡಿವ 

ಬದುಕಿನ ಹತ್ತು-ಹಲವಂದಗಳ 
ಹಿಡಿದಿರುವ 5 
ಜೀವ 


ಯಾರಿಗೇನು ಕಡಿಮೆ ? ತ 


ಶ್ರ 


ಅದು, ಇದು, ಎನೆಲ್ಲವನು 
ಒಳಗೊಂಡ 

ಮದ್ದಿನ ಕುಡಿಕೆ 
ಅವಶ್ಯವಿದ್ದಾಗಲೆಲ್ಲ ಸಿಡಿತ 
ಸದಾ ಜೀವಂತ ತುಡಿತ 


“ಹುಚ್ಚು ಮನಸ್ಸಿನ ಹತ್ತು ಮುಖಗಳು' 
ಅದು ಬಿಡಿ, ಅವರ ಖುದು ಸೃತು 
ಎಷ ೨ 
ಹತ್ತು ಮೊಗಗಳು ಮನಪಡೆದವಲ್ಲ 
ಅಲ್ಲಿದೆ ನೋಡಿ, ಗರ್ದಿಗಮ್ಮತ್ತು 
“ಮೂಕಜ್ಜಿಯ ಕನಸಿ'ಗೂ ಮಾತು ನೀಡಿದ ಮಾಂತ್ರಿಕ 
ನಣಿತದಿಂದ ಹಿಡಿದು 
ಬದುಕಿನ 
ಎಲ್ಲ ಮಣಿತಗಳನ್ನು ಸೆರೆಹಿಡಿದ ಸಂಚಾಲಕ 
ವಿಶ್ವದ ನಾಡಿಯುದ ಕೂ 
ವ ಐ. ೪ 
ಹರಿದಾಡಿದ ಹರಿಕಾರ. 
ಸಾಹಿತ - ಸಂಸ್ಕೃತಿ - ವಿಜಾ ನ - ರಾಜಕೀಯ 
ಠಿ ೪) ಇ 


೬4 


ಕ 
| 


ಹಂಗು 


೫ 
ತಟ್‌ 
| ಗ ತಿ “id AN | ಡ್‌ p 
’ ಸೇ ಕ ಸ | | AL ಕ | 
ಜ್‌ | 
(5 ಷ್ಟ ವ | 
4 Zr 
ಗ ಟೆ A | ; iv 4 
ರೌ ಸ ಕ್ಯ sR AR 4 Kk K 
Kd ty ಇ. | ತೆ | ಎ ಇ” ಜ್ಯ | ಹಳ! 49 ei i fa A = ಗ 
ಟ್‌ | ಟ್‌ | SA 


ಣ್ಯಗಳ ಆಧ್ಯಯನ- ಕಲವು ವಿಚಾರಗಳು 


ಬಸವರಾಜ ಕಲ್ಲುಡಿ 


ಲ್ಯಾಟಿನ್‌ನ “Numisma’, ಗ್ರೀಕ್‌ನ ‘Nomisma’ ಎನ್ನು ವ-ಶಬ್ದ ಕ್ರೈ 
‘Coin’ ವಿನ್ನು ವ ಆರ್ಥವಿದೆ. ಈ "C೦ಂin' ಅಥವಾ ನಾಣ್ಯ ಗಳ ಅಧ್ಯಂ ಯನವನ್ನು 
"ನಾಣ್ಯಶಾಸ್ತ್ರ ವೆಂದು (Numismatics) ಕರೆಯುತ್ತಾರೆ. ನಾಣ್ಯದ ನಿರ್ದಿಷ್ಟ 
ಆಕಾರ, ತೂಕ ಮತ್ತು ಇವುಗಳನ್ನು ನಿಖರಪಡಿಸುವ ಮುದ್ರೆ- ಇವುಗಳ ಪರಿಣಾಮ 
ದಿಂದ ಅದಕ್ಕೆ ಸಿಗುವ ನಿಯತವಾದ ವಿನಿಮಯದ ಬೆಲೆ ಇವಿಷ್ಟು ಸ ಅದನ್ನು ಪ್ರಶಸ್ತಿ 


a 
ಪದಕಗಳಿಂದ, ಮುದ್ರಿಕೆಗಳಿಂದ, ಟೋಕನ್‌ಗಳಿಂದ ಬೇರ್ಪಡಿಸುತ್ತದೆ. 


ನಾಣ್ಯದ ಗುಣವಿಶೇಷಣದ ವಿವರವನ್ನು ಹೇಳುವ. “Encyclopedia 
Americana’ ದಲ್ಲಿಯ ವಿವರಣೆಯನ್ನೂ ಕೂಡ ಇಲ್ಲಿ ಗಮನಿಸಬಹುದು 
‘A coin 15 ೩ piece of metal of a determined shape and weight 
bearing a mark, device or type stamped upon it by government 
authority which constitutes an official guarantee of the fineness 
and weight of the 136181'--ಇತಿಹಾಸದುದ್ದ ಕ್ಕೂ ನಾಣ್ಯ ತನ್ನ ಮುಖಬೆಲೆ 
ಹಾಗೂ ಅಂತ ಸತ್ವಗಳ ನಡುವೆ ನಿರ್ದಿಷ್ಟ ಪ್ರಮಾಣಗಳೂ ಹಾಗು ಸ 
ಗಳನ್ನು ಹೊಂದುತ್ತ. ಬಂದಿದೆ. ಈ ವ ಇತಿಹಾಸದ ಪರಿಣಾಮಗಳೆ 
ಆಗಿವೆ. ನಿರ್ದಿಷ್ಟ ತೂಕವನ್ನು “ಅಂತಃ ಸತ್ವ”ವೆನ್ನುವದಾದರೆ, ಬೆಲೆ ಹೇಳುವ : Bu 
ಮೊಹರನ್ನು “ಮುಖ ಬೆಲೆ” ಎನ್ನ ಬಹುದ ಇಷ್ಟು. ನಾಣ್ಯ ಗಳ ವಿಶಿಷ್ಟತೆಯಾಗುವದರ 
ಕಾರಣದಿಂದಲೆ € ಅವುಗಳ ಅಧ್ಯ ಯಸವ ರಾಜಕೀಯ, ಕ ಅರ್ಥಿಕ ಸಿ ಸ್ಲಿತಿಗಳ 
ದೃ ಷ್ಟಿಯಿಂದ ಅನೇಕ ಕಡೆಗಳಲ್ಲಿ ಬಹಳ ಬೆಲೆಯುಳ್ಳ ನಿಲುವುಗಳಿಗೆ ಕ ಎರಣವಾಗುತ್ತವೆ. 
ಈ ಬಗೆಯ ಅಧ್ಯ ಯನಕ್ಕೆ ಕ್ರ ಮಬದ್ಧ ವಾದ ಅಜ ಅಂಶಗಳ ಸಂಗ್ರಹ ಮತ್ತು 
ವಿವರಣೆಗಳು ಅಗತ್ಯ ವಾಗುತ್ತ, p ಮೂಲ ಸಾಮಗ್ರಿಗಳಲ್ಲಿ ಒಂದಾಗಿ ಇವುಗಳನ್ನು 
ಬಳಸಬಹುದಾದ ರೀತಿಗಳು ಇಂತಹ ಕಡೆಗಳಲ್ಲಿ ಮುಖ್ಯ ವಾಗುತ್ತವೆ. 


ನಿರ್ದಿಷ್ಟ ಪ್ರಮಾಣವನ್ನು ರೂಢಿಗೊಳ್ಳಿ ಸುವ ಕೆಲಸದ ಪಾ ಎ ಚಿನ್ಹೆ ಗಳು 
ನಮಗೆ * ವರಾಹಿ". ವಿನಿಮಯ "ಪದ್ಧ ಶಯ (Barter System) ಬೆ ವಣಿಗೆಯ 


* ಇದನ್ನು “ನಿಮಾನ ಪದ್ಧತಿ' ಎಂದು ಪಾಣಿನಿ ಬಳಸುತ್ತಾನೆ; ನೋಡಿ, 


ಎಂ. ಚಿದಾನಂದಮೂರ್ತಿ : ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ 389 


ನಾಣ್ಯಗಳ ಅಧ್ಯಯನ - ಕೆಲವು ವಿಚಾರಗಳು 57 


| ಘಟ್ಟಗಳಲ್ಲೇ ಕಂಡು ಬರುತ್ತವೆ. ಈ ಪದ್ಧತಿಯ ಪ್ರಾರಂಭದ ಅವಸ್ಥೆ ಯಲ್ಲಿ 
' ವಿನಿಮಯ ನೇರವಾಗಿತ್ತು. ಅಂದರೆ ಒಂದು ಸರಕು ಅಥವಾ ಪದಾರ್ಥಕ್ಕೆ ಬದಲು 
ಇನ್ನೋಂದು. ವಸ್ತುವಿನ ಬದಲಾವಣೆ. ವಸ್ತುವಿನ ನೇರವಾದ ಬದಲಾವಣೆಯಲ್ಲಿ 
ತ ರ್ಥಶಾಸ್ತ್ರಜ್ಞರು ಗುರುತಿಸುವ ಪ್ರಮುಖವಾದ ಎರಡು ಕೊರತೆಗಳು: (1) 
ಸ ಅವಶ್ಯ ಕ ವಸ್ತುಗಳನ್ನು ಪಡೆಯಲು ಮತ್ತು ತನ್ನ ವಸ್ತ್ರವನ್ನು ಬದಲಾಯಿಸಲು 
ಆಗಬೇಕಾದ ; ಹೊಂದಾಣಿಕೆ. ಇದು ಪ್ರಯಾಸದ ಮತ್ತು ಕಾಲವನ್ನು ನುಂಗುವ 
4 ವ್ಯವಹಾರ (2) ಒಂದು ವೇಳೆ ವಸ್ತುವಿನ ಬದಲಾವಣೆಗೆ ಸಂಬಂಧಪಟ್ಟಹಾಗೆ 
'ಹೊಂದಾಣಿಕೆಯಾದರೂ ಅವೆರಡೂ ವಸ್ತುಗಳೂ ಬೆಲೆಯಲ್ಲಿ ಸಮವಾಗಿರುವ 
' ಸಾಧ್ಯತೆಗಳೂ ಕೂಡ ಕಡಿಮೆ. ಅಲ್ಲದೆ ಇಲ್ಲಿ ಒಂದು ವಸ್ತುವಿನ ಅಗತ್ಯದ ತೀವ್ರ 
ಈ  ತೆಯಮೇಲೆ ಆ ವಸ್ತುವಿನ ಬೆಲೆಯ ಏರಿಳಿಯುವಿಕೆ ಆಗುವದು ಸಹಜ. 


ಕ ಈ ಹಂತದಲ್ಲೂ ಕೂಡ ಬೆಲೆಯನ್ನು ನಿಗದಿಗೊಳಿಸುವ ಮಾನದಂಡಗಳಾಗಿ 
ಈ ಅನೇಕ ಪದಾರ್ಥಗಳು ಬಳಕೆಗೆ ಬಂದವು. ne ದವಸಧಾನ್ಯ ಸಾಮಾನ್ಯವಾಗಿ 
ಬ ವಿನಿಮಯಕ್ಕೆ ಸಿ ಎೀಕಾರವಾಗಿದ್ದ ವು ವು. ರೋಮಿನಲ್ಲಿ ಹಸು ಬೆಲೆಯ ಪ್ರಮಾಣವಾಗಿತ್ತು. 
ಗ್ರೀಕ್‌ ಫಲ ಲ್ಯಾಟಿನ್‌ “ಜನ ನರಲ್ಲೂ ಹಸುವಿಗೆ ಪ್ರಾಾನ್ಯನಿದ್ದು ಫಿ 
 ಪೆಕೂ ನಿಯ (100/೩3) ಎನ್ನುವ ಹೆಸರಿತ್ತು. ಪೆಕ್ಕೂನಿಯ ವುದ ಕೈ 
3: ಲ್ಯಾಟಿನ್‌ ದನಕರುಗಳು ಎನ್ನು ವ ಅರ್ಥ. ಐತರೇಯ ಬ್ರಾಹ ಣದಲ್ಲಿ ಭ್ರ 
ರೆ ದ ನಿರ್ದಿಷ್ಟ ತಗೆ ಕರುವನ್ನು ಪ್ರಮಾಣವಾಗಿ ಮಾಡಿತ್ತು” ಎಂದು ಹ 
ಜನ ; ವಾಸಿಸುವ ಸ ಸ್ಥಳ SNe ಇವುಗಳನ್ನು ಅನುಸರಿಸಿ ವಿವಿಧ ವಸ್ತುಗಳನ್ನು 
| ಭರ್ದಿಷ ಬೆಲೆಗೆ ರುವದು ಉಂಟು. ಉದಾಹರಣೆಗೆ: ತೀರ ಪ್ರದೇಶ 


ಹ್ಗ 


` ವಲ್ಲಿರುವವರಿಗೆ, ಕವಡೆ, ಶಂಖ, ಹವಳ ಮುಂತಾದವು ವಿನಿಮಯದ ಪ್ರಮಾಣ 


4 . ವ್ಯ ವಹಾರದಲ್ಲಿನ ಅನೇಕ ತೊಂದರೆಗಳನ್ನು ತಪ್ಪಿಸಲು ಹಗುರವಾದ, ಅನು 
'ಕೂಲವಾದ ಬೆಲೆಯೆನಿಸುವ ಪ್ರಮಾಣಗಳನ್ನು ತರುವ ಉದ್ದೆ €ಶದಿಂದ ಲೋಹಗಳು 
ಬ ಕೆಗೆ ಬಂದವು. ಹೀಗೆ ಚಿನ್ನ, ಬೆಳ್ಳಿ, ತಾಮ್ರದ ಗಟ್ಟಿಗಳೋ- -ಅಥವಾ ಪುಡಿಯೋ 
ಬದಲಾವಣೆಯ ವಸ್ತುಗಳಾದವು. ಮೊದಲು ಇವುಗಳ ಬೆಲೆಯನ್ನು ನಿಗದಿಪಡಿಸಿದ 
'ಮುದ್ರೆಗಳಿರಲಿಲ್ಲ. ಆದ್ದರಿಂದ ಬದಲಾವಣೆಯ ಸಮಯದಲ್ಲಿ ಇವುಗಳ ಬೆಲೆ 
ಏಃ ರಿಳಿಯುವ ಸಾಧ್ಯತೆ ಇತ್ತು. ಮುಂದೆ ಲೋಹಗಳನ್ನು ಅನುಕೂಲವಾದ ಆಕಾರ 
ತೂಕಗಳಿಗೆ ಕತ್ತರಿಸಿ, ಮುದ್ರೆಯ ಸಹಿತವಾಗಿ ಒಂದು ನಿರ್ದಿಷ್ಟ ಬೆಲೆ ಬರುವಂತೆ 
ಮಾಡಿದ್ದು ನಾಣ್ಯಯುಗದ 'ಬೆಳವಣಿಗೆಯ ದೃಷ್ಟಿಯಿಂದ ಮುಖ್ಯ ಘಟ್ಟ. ಇಟಲಿ 
ಯ ಲ್ಲಿ ಕಂಚಿನ ಗಟ್ಟಿ ಗಳು ಮೊದಲು ಹಣದ ಕಲ ಸ ಮಾಡುತ್ತಿದ್ದು ಮುಂದೆ ಮುದ್ರೆ 


58 ಫೆ ಸಾಧನೆ 


ಎಂದ ಕೂಡಿದ ನಿಯತವಾದ ತೂಕದ ಕೋಲುಗಳ ರೂಪದಲ್ಲಿ ಬೆಳಕಿಗೆ ಬಂದವು. 
ಚಿನ್ನ. ಬೆಳ್ಳಿಯ ಬೆಲೆಗಳನ್ನು ತಾಮ್ರ ಹಾಗೂ ಉಳಿದ ಕಡಿಮೆ ಬೆಲೆಯ: ಲೋಹಗಳ 
ಬೆಲೆಗಳೊಡನೆ.ಸಂಬಂಧ ನೋಡುವ ರೀತಿಯೂ ಪ್ರಾರಂಭವಾಯಿತು. ವಾಡಿಕೆಯಾಗಿ 
ಕೃಷ್ಣಲ ಅಥವಾ ಗುಲಗಂಜಿ--ಈ ಬೀಜಗಳ ಮೂಲಕ ಈ ಲೋಹಗಳ ತೂಕವನ್ನು 
ಮಾಡುತ್ತಿದ್ದು _ತಂಡುಲ, ಕಲಂಜು, ಕರ್ಷ ಮುಂತಾದವೂ ಕೂಡ ತೂಕಕ್ಕೆ 


ಅಗಾದ ವಿ ಇ್‌ 3 
ಉಪಯೋಗಿಸಲ್ಪಡುತ್ತಿದ್ದ ವು. 


ಸಿಂಧೂಕಣಿವೆಯ :ಜನರ ಉನ್ನತ ನಾಗರೀಕತೆಯನ್ನು ಹೇಳುವ ಅನೇಕ 
ಕುರುಹುಗಳು ದೊರೆತಿವೆ. . ಪರದೇಶಗಳೊಡನೆ ಅವರ ವ್ಯಾಪಾರ ಸಂಬಂಧವು 
ಇದ್ದ ಬಗ್ಗೆ ವಿಚಾರಗಳು ತಿಳಿದಿವೆ. ಬಹುಶಃ ದಕ್ಷಿಣ ಭಾರತ (ಕೋಲಾರ), 
ಅಪಘಾನಿಸ್ತಾನದಿಂದ- ಚಿನ್ನ, ರಾಜಸ್ಥಾನದಿಂದ ತಾಮ್ರ ಇಲ್ಲಿಗೆ ಆಮದಾಗುತ್ತಿತ್ತು. 
ಕಲೆ, ಕುಶಲ ಕೆಲಸಗಳಲ್ಲಿ ಈ ಜನ ಮುಂದುವರಿದಿದ್ದರು. ಇಷ್ಟಾಗಿ ಇಲ್ಲಿ ನಾಣ 
ಗಳೆಂದು ನಿಖರವಾಗಿ ಗುರುತಿಸಬಹುದಾದ ಯಾವ ವಸ್ತುವೂ ಸಿಕ್ಕಿಲ್ಲ. “ಇಲ್ಲಿ 


ಅ 


ಲಿ ಚ 


ದೊರೆತ ಮುದ್ರಿಕೆಗಳು ವಿನಿಮಯದ ಮಾಧ್ಯಮಗಳಾಗಿರಬೇಕು, ಮತ್ತು ಇಲ್ಲಿ- 

ಬೇಯಿಸಿ ಒಣಗಿಸಿದ ಮಣ್ಣಿನ ತ್ರಿಕೋನಾಕಾರಗಳು ಮುದ್ರಿಕೆಯ ಕೆಲಸವನ್ನೇ 

ಮಾಡುತ್ತಿರಬೇಕು.” ಎನ್ನುವ ಊಹೆಯನ್ನು ಎಸ್‌. ಕೆ. ಮೈತಿ ಮಾಡುತ್ತಾ ರೆ1. 
ಎ ಎ ಲ ದ 


ಅತ್ಯಂತ ಸೂಕ್ಷ ವಾದ ಅಳತೆಕೋಲು, ತೂಕಗಳನ್ನೂ ಪಡೆದಿದ್ದು ದರಿಂದಲೂ 


ಹ್‌ 3 


ನಾಣ್ಯಗಳನ್ನೂ ಹೊಂದಿರಬೇಕು” ಎಂದು ಶಿ೫ಕಂಠಶಾಸ್ತ್ರಿಗಳು ಅಭಿಪ್ರಾಯ ' 


ಪಡುತ್ತಾರೆ. ಈ ಜನರಿಗೆ ಲೋಹದ ಬೆಲೆ ಗೊತ್ತಿತ್ತು. ಅಲ್ಲಿ ಸಿಕ್ಕ ಅಭರಣಗಳು : 
ಇದನ್ನು ಹೇಳುತ್ತವೆ. ಮುದ್ರಿಕೆ ಇಲ್ಲದಿದ್ದರೂ, ಇರಬೇಕಾದಷ್ಟು ಅಂಶ, ಬೆಳ್ಳಿಯ ' 


ಲೋಹವಿದ್ದ ಯಾವ ಲೋಹದ ತುಂಡೂ ಸಹ ನಾಣ್ಯವೆಂದು ಪರಿಗಣಿಸಲ್ಪಡು 
ತ್ರಿರಬೇಕು. ಮಹೆಂಜೊದಾರೊವಿನಲ್ಲಿ ಸಿಕ್ಕ ತುಂಡುಗಳು 54 ಗ್ರೇನಿನ ತೂಕಕ್ಕೆ 


ಸರಿಯಾಗಿ ಕತ್ತರಿಸಲ್ಪಟ್ಟಿರುವದನ್ನು ಕೊಸಾಂಬಿ ಗುರುತಿಸಿದ್ದಾರೆ.* ಪ್ರಾರಂಭದಲ್ಲಿ" 


ಈ ರೀತಿಯ ವ್ಯವಹಾರವೇ ರೂಢಿಯಲ್ಲಿ ಬಂದು, ಬರುಬರುತ್ತ ಲೋಹಗಳ ಮೇಲಿ 
ಮುದ್ರೆಯೊತ್ತುವುದು ನಡೆದಿರಬೇಕು ; ವೇದಕಾಲದಲ್ಲಿ "ನಿಷ್ಕ' ಎನ್ನುವ ಪದದ 
ಬಳಕೆ ಇದೆ. ಈ 'ನಿಷ್ಕ' ಚಿನ್ನದ ಹಾರವನ್ನು ಸೂಚಿಸುವದರ ಜೊತೆಗೆ ನಿರ್ದಿಷ್ಟ 
ತೂಕದ, ಬೆಲೆಯ ಲೋಹವನ್ನೂ ಸೂಚಿಸುತ್ತಿದ್ದಂತೆ ತೋರುವುದು. ಯಗ್ಮೇದದಲ್ಲಿ 
"ಹಾಡುಗಾರ ನೂರು ನಿಷ್ಕ ಹಾಗೂ ನೂರು ಕುದುರೆಗಳನ್ನು ಪಡೆಯುತ್ತಾನೆ'* ಎಂದು 
ಹೇಳಿದೆ. . ನಿಷ್ಕದ ನಿಖರವಾದ ತೂಕದ ಪ್ರಮಾಣವನ್ನು ಮುಂದಿನ ಸ್ಮೃತಿಗಳೂ. 
ಅರ್ಥಶಾಸ್ತ್ರವೂ ಹೇಳುತ್ತವೆ. ಇವುಗಳ ಪ್ರಕಾರ ಒಂದು ನಿಷ್ಕ ನಾಲ್ಕು ಸುವರ್ಣ 
ಗಳಿಗೆ ಸಮ, ಒಂದು ಸುವರ್ಣ 320 ಕೃಷ್ಣಲಗಳಿಗೆ ಸವಾ. ತೂಕದ-*ದೇಶೀಯ 


ತ 
ke 


ನಾಣ್ಯಗಳ ಅಧ್ಯಯನ - ಕೆಲವು ವಿಚಾರಗಳು 59 


ಕ್ರಮ” ವನ್ನು ಕೊಡುವ ನಾಣ್ಯಯುಗ ಸರಿಸುಮಾರು ವೇದಕಾಲದ. ನಂತರ 


ಪ್ರಾರಂಭವಾಗುತ್ತದೆ. 


ಭಾರತದಲ್ಲಿ, ಪ್ರಾಚೀನವಾದ ಒತ್ತಿದ ಮೊಹರಿನ ನಾಣ್ಯಗಳು (Punch 
Marked coins) ಸುಮಾರು ಕ್ರಿ.ಪು. 6 ರಿಂದ 4 ರ ಮಧ್ಯದಲ್ಲಿ ಸಿಗುತ್ತವೆ. ಈ 
ನಾಣ್ಯ ಗಳ ಮೇಲಿನ ಸೂರ್ಯ, ಗುಡ್ಡಗಳು, ಮರಗಳು, ಚೇಳು, ಹಾವು-ಮೊದಲಾದ 
ಗುರುತುಗಳು ಮಗಧರ ವಂಶಕ್ಕೆ ಅನ್ವಯವಾಗುವ ಚಿನ್ಹೆಗಳನ್ನು ಸೂಚಿಸುತ್ತಿರ 
ಬಹುದು, ಕೆಲವು ನಾಣ್ಯಗಳ ಮೇಲೆ ಕಾಣುವ ಗೂಳಿ, ಆನೆಗಳು ಪುನಃ ಒತ್ತಿದ 
ಮೊಹರುಗಳಂತೆ ಕಾಣುತ್ತವೆ. ಇವು ಮೌರ್ಯರ-ಕಾಲದವು ಇದ್ದಿರಬೇಕು. ಹಾಗೂ 
ಬೌದ್ಧ ಧರ್ಮದೊಡನೆ ಈ ರಾಜದ ಸಂಬಂಧವನ್ನು ಸೂಚಿಸುತ್ತಿರಬೇಕು. 
ಪೇಶಾವರನಲ್ಲಿ ಸಿಕ್ಕ ಮಹಾಪದ್ಮನ ನಾಣ್ಯಗಳ ಮೇಲೆ ಮೌರ್ಯರಾಜರ ಮುದ್ರೆ 
ಬದ್ದು ಚಲಾವಣೆಗೆ ಬಂದದನ್ನು ಕಾಣಬಹುದಾಗಿದೆ. ಚಂದ್ರಗುಪ್ತ ಮೌರ್ಯನ 
(ಕ್ರಿ. ಪು. 325) ಮಂತ್ರಿ ಯಾಗಿದ್ದ ಕೌಟಿಲ್ಯನ ಅರ್ಥಶಾಸ್ತ್ರವು ಆಗಿನ ನಾಣ್ಯಗಳ 
ಬಗ್ಗೆ ಜೆ ಎವರಗಳನ್ನು ಕೊಡುತ್ತದೆ. "ಪಣ? Na ಯಂ ನಾಣ್ಯ) ಹಾಗೂ 
"ಮಾಸ ಕ” (ತಾಮ್ರದ ನಾಣ್ಯ) ಇವುಗಳು 1, ಸ, ;,$ ಭಾಗಗಳಲ್ಲಿ ಚಲಾವಣೆ 
ಯಲ್ಲಿದ್ದು ಹ ಭಾಗದ “ಕಾಕಣಿ' ಎನ್ನುವ ಮಾವೊ ಬಳಕೆಯಲ್ಲಿತ್ತು. ಚಿನ್ನದ 
ನಾಣ್ಯ ಗಳು ಅಪರೂಪವಾಗಿ ಬಳಕೆಯಲ್ಲಿದ್ದ ಹಾಗೆ ಕಾಣುತ್ತದೆ. ಬೆಳ್ಳಿ ಯ ನಾಣ್ಯ 
ಪಣ' "ವನ್ನ € ವಿಶೇಷವಾಗಿ ಎಲ್ಲ ಆರ್ಥಿಕ ವ ವ್ಯ ವಹಾರದಲ್ಲೂ ಬಳಸುತ್ತಿ ದ್ದೆ ದಾಗಿ ಆಲ್ಲಿ 
ವಿವರಣೆ ಇದೆ. ವ್ಯ ವಸ್ಸಿ ತವಾದ ಟಂಕಸಾಲೆ, 'ಅದಕ್ಕೆ ನೇಮಿಸಲ್ಪ ಟ್ಟ ಮೇಲ್ವಿ ಚಾರಕರು 
ಇವೆಲ್ಲವನ್ನೂ ಕಾಟಲ. ವಿವರಿಸುತ್ತಾನೆ. 


ಒತ್ತಿದ ಮೊಹರಿನ ನಾಣ್ಯಗಳೇ ಅಲ್ಲದೆ ಎರಕಹೊಯ್ದು ಮಾಡಿದ ನಾಣ್ಯಗಳೂ 
ಕ್ರಿ. ಪು. 300 ರಿಂದ ಸಿಗುತ್ತವೆ. “ಕ್ರಿ. ಪು. 3 ನೆಯ ಶತಾಬ್ಬಿ ಯಲ್ಲಿ ಕೌಶಾಂಬಿ 


ಅಯೋಧ್ಯಾ, ಮಧುರಾ ಇತ್ಯಾದಿ ಸ್ಥಳಗಳಲ್ಲಿ ಎರಕಹೊಯ್ದು ಮಾಡಿದ ನಾಣ್ಯ ಗಳ 


ಮೇಲೆ ಸೆ ಸ್ಥಳಿಯ ರಾಜರ ಹೆಸರುಗಳು ಬ್ರಾಹ್ಮಿ ಅಕ್ಷರಗಳಲ್ಲಿ ಕಂಡುಬರುತ್ತ ದಕ್ಕಿ ಇವು 
ಒಂದು ಅಚ್ಚಿ ನವು. ಇವುಗಳ ಮುಂದಿನ ಬೆಳವಣಿಗೆಯೆಂಬಂತೆ ಎರಡೂ ಕಡೆಯೂ 
ಅಚ ನು ಉಪಯೋಗಿಸಿದ ನಾಣ್ಯಗಳು ತಕ್ಷಶಿಲೆಯಲ್ಲಿ ಸಿಕ್ಕಿವೆ. 

ಚ ಇ ಶಿ a ಗಾ 


ವರ್ತಕರು ಮತ್ತು ಪಟ್ಟಣಗಳಲ್ಲಿ ನಾಣ್ಯ ಗಳು ಹೆಚ್ಚು ಬಳಕೆಯಲ್ಲಿ 
ಇದ್ದಾ ದನ್ನು ನಾವು ಗುರುತಿಸಬಹುದು. “a, ಪದ್ಧತಿ (Bertet) ಈಗಲೂ 
ಹಳ್ಳಿ ಇಲ್ಲಿ ಹೆಚ್ಚು ರೂಢಿಯಲ್ಲಿದೆ. ರಾಜಮನೆತನ ಬೇರಾದಂತೆ, ರಾಜಧಾನಿಗಳು 
ಬೇರೆಯಾದಂತೆ ನಾಣ್ಯ ಗಳ ಗುಣ, ರೂಪಗಳಲ್ಲಿ ವ್ಯತ್ಯಾ ೩.ಸಗಳು ಆಗಿರುವದಷ್ಟೆ € ಅಲ್ಲ, 


ವಾ ್ಯಪಾಠದ- ರೀ ತಿಯಲ್ಲೂ, ವರ್ತಕ ಸಂಘಗಳ ಡ್‌ ಗಮನಾರ್ಹ ನಂಸಾಮ 
- ತ್ಯ ಕೂಡ ಆಗಿವೆ. ವಿದ್ಯ -ವ್ಯಾ ಪಾರಕ್ಕೆ ಹೆಸರಾಗಿ ಪಟ್ಟ ಣಗಳೆನಿಸಿಕೊಂಡ ಅನೇಕ 


60 | ಸಾಧನೆ 


ಸ್ಥಳಗಳ ಪ್ರಾತಿನಿಧ್ಯ ಮೇಲಿಂದ ಮೇಲೆ ಬದಲಾವಣೆಗೊಂಡಿವೆ. ಒತ್ತಿದ ಮೊಹರಿನ ' 


ಮಫ ಸ ಹೊಸ ಚಿನ್ನೆ ಗಳೂ ಸಹ - ಗಮನಿಸತಕ್ಕ ವಿವರಣೆಯಂನ್ನು 
ಕೊಡುತ್ತವೆ. 


ನಾಣ್ಯ ಗಳನ್ನು ವೆ ಜ್ಞಾ ನಿಕ ದೃಷ್ಟಿಯಿಂದ ಪರೀಕ್ಷಿಸಿ ವಿಂಗಡಿಸುವ ಕೆಲಸ ' 


ಹ್ಮ. ಬೆ 


ನಡೆಯದೆ, ಸವಗ ಕಾಲ, ೌದಸತ ನಿರ್ದೇಶನಗಳ ವಿಷಯದಲ್ಲಿ ನಿರ್ಣಯ ' 


ಗಳು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. 
ರಾಷ ಕಕೂಟರವು ಎಂದು ಗುರುತಿ ಸಷ! ಕೆಲವೇ ನಾಣ್ಯ ಗಳು ಕದಂಬ ಹಾಗೂ 
ಪಶಿ ಮ ಚಾಲುಕ್ಯ ರಾಜರಿಗೂ ಅನ್ವ ಯವಾಗುತ್ತವೆ. ಕೀ ವಿಧಿಯಲ್ಲಿ ಸಿಕ್ಕ 


ಚ 4 
16,586 ನಾಣ್ಯ ಗಳಲ್ಲ ಅನೇಕ ನಾ ನ್ಯ ಗಳ ಮೇಲೆ ಹಿಂದೆ 'ತಿರುಗಿ ನೋಡುತ್ತಿ ರುಪ | 
ಸಿಂಹಗಳ ಮೊಹರು ಇದೆ. ಕೆಲವು ನಾಣ ಗಳ ಮೇಲೆ "ಬಲ್ಲಹ' ಎಂಬ ಬರವಣಿಗೆಯೂ 1 
ಇದೆ. ಇವುಗಳಲ್ಲಿ ಅನೇಕ ನಾಣ್ಯಗಳನ್ನು ಕದಂಬರದ್ದೊ, ರಾಷ್ಟ್ರಕೂಟರದ್ದೋ | 


ಅ 


ಅಥವಾ ಚಾಲುಕ್ಯ ರದ್ದೊ ತ ಇನ್ನೂ ಷ್ಟಪಡಿಸಲು ಆಗಿಲ್ಲ. ಕದಂಬರವು ಎಂದು ' 


ಸ್ಪಷ್ಟ 


ಆಗಲೇ ಗುರುತಿಸಿರುವ ನಾಣ್ಯ ಗಳ ಎ ೇಷವೆಂದರೆ ಪದ್ಮಟಂಕಗಳ ಜೊತೆಗೆ ಹಿಂದಿರುಗಿ ' 
ನೋಡುವ ಸಿಂಹಗಳ ಚಿತ ವೂ ಇದೆ. ಪಶ್ಚಿಮ ಚಾಳುಕ್ಕ ರಾಜರಾದ ಜಯಸಿಂಹ, : 


ಜಗದೇಕ ಮಲ್ಲ, ತ್ರೆ ಲಲೋಕಮಲ್ಲ, ಮುಂತಾದವರೂ ಸ ಹೆ ಈ ರೀತಿಯ ವಾಣ 


ವಂಶಗಳಿಗೆ ಒಂದೇ ಆಗಿರುವಂತೆ ಕಂಡುಬರುತ್ತದೆ. ವರಾಹದ ಚಿನ್ಹೆ ವಿಜಯನಗರ, 


ಕಾಕತೀಯ, ಮೈಸೂರು ಅರಸರು ಇವರಲ್ಲೆ ಲ್ಲ ಕಂಡುಬರುತ್ತದೆ. ಆನೆ-ತಲಕಾಡು ' 


ಗಂಗ, ಒರಿಸ್ಸದ ಗಜಪತಿರಾಜರ ನಾಣ್ಯ ಗಳ ಮೇಲೆ ಕಂಡುಬರುತ್ತದೆ. ಈ ನಾಣ 
ಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸುವ ಕಾರ್ಯ ಬಹಳ ಸೂಕ್ಷ್ಮ, ವಾದದ್ದೆ ೇ ಸರಿ. 
ವ್ರ ನಾಣ್ಯ ಗಳ ಲೋಹದ ಬಳಕೆ, ಅವುಗಳ ತೂಕಗಳು ಇವುಗಳನ್ನೂ ಅತ್ಯ ತ ಎಚ್ಚ 


ರಿಕೆಯಿಂದ ಪರೀಕ್ಷಿಸಿ, ಗೊತ್ತಿರುವ ನಾಣ್ಯಗಳ ಜೊತೆಗೆ ಹೋಲಿಸುವ ಮೂಲಕ ' 


ನಾಣ್ಯಗಳ ಕಾಲಾನುಕ್ರಮಣಿಯನ್ನು ಗುರುತಿಸಬಹುದು. 


ಕರ್ನಾಟಕದ ಇತಿಹಾಸದಲ್ಲಿ ವಿಸ್ತಾರವಾದ ರಾಜವೇನೆತನಗಳು ಆಳಿರುವದು, 
ಹಾಗೂ ದೊಡ್ಡ ಯುದ್ದಗಳು ನಡೆದಿರುವದು ಕಂಡುಬರುತ್ತದೆ. ಒಂದು ಆಕ್ರಮಣ 


ಎ 
ವೆಂದರೆ ಸಮಾಜದ ಆರ್ಥಿಕ ಸ್ವಿತಿಯ ಛಿದ್ರವಾಗುವಿಕೆಯೇ ಸರಿ. ರ ರಾಷ್ಟ್ರಕೂಟರ | 


2ನೇ ದಂತಿದುರ್ಗ ಚಾಲುಕ್ಯರ 2ನೇ ಕೀರ್ತಿವರ್ಮನನ್ನೂ ಸೋಲಿಸಿ ಸಾಮ್ರಾಜ್ಯ 
ಬೆಳೆಸಿದ್ದ. ಚಾಲುಕ್ಯ ಹಾಗೂ ಚೋಳರಿಗೆ ಬಟುಂಕರೆಟಾದೆ ಯುದ್ಧಗಳ ಳು ನಡೆದಿವೆ. 
ಕಲ್ಯಾಣಿ ಚಾಲುಕ್ಕರ ಕಾಲ ದಿಗ್ವಿಜಯಗಳು ಹಾಗೂ ಸಂಪತ್ತನ್ನೂ ವಶಪಡಿಸಿ 
ಕೊಳು ವ ಬಿರುಸಿನದು. ಕ್ರಿ.ಶ. 1024ರ ಮಿರಜದ ದತ್ತಿಶಾಸನ-2ನೇ ಜಯಸಿಂಹ 


$1 
ಗಳನ್ನು ಹೊರಡಿಸಿರುವ ಹಾಗೆ ತಿಳಿದುಬರುತ್ತದೆ. ಅನೇಕ ಚಿನ್ಹೆಗಳು ಕೆಲವು ರಾಜ ' 


ಕೆ 


ಪಂಚ ದ್ರಾವಿಡರ ದೊರೆಯಾಗಿದ್ದ ಪ್ರಬಲ ಚೋಳರಾಜನನ್ನೂ ಸೋಲಿಸಿ ಏಳು" 


ಲಳ 


ನಾಣ್ಯಗಳ ಅಧ್ಯಯನ - ಕೆಲವು ವಿಚಾರಗಳು 61 


ಕೊಂಕಣಗಳ ಅಧಿಪತಿಯ ಸಕಲ ಸಂಪತ್ತ ನ್ನು ವಶಪಡಿಸಿಕೊಂಡನೆಂದು ಹೇಳುತ್ತ ದ್ರೆ 
ಈ ಅಕ್ರಮಣಗಳು ಮಾಡಿದ ಸಾಮಾಜಿಕ, ಷ್ಟ ಸ್ಲಿತಿಯ ತಿರುವು ಮುರುವುಗಳು, 
ಕ ಜೀವನದ ಅಭಿವ್ಯಕ್ತಿಗಳಲ್ಲಿ ಎದ್ದು ಕಾಣುವುದು ಸಹಜವೇ. ನಾಣ ್ಯಗಳಲ್ಲಿಯ ಚಿನ್ನದ, 
| ತಾಮ್ರದ ಅಥವಾ ಬೆಳ್ಳಿ ಯ ಅಂಶಗಳನ್ನು ಗಡಿಯು. ಅಷ್ಟೆ € ಅಲ್ಲದೆ 
ಗಾತ್ರ, ಮೊಹರಿನ ಸ ರೂಪ, ತೂಕ-ಇವುಗಳನ್ನು ಸೂಕ್ಷ್ಮ ದೃಷ್ಟಿ ಯಿಂದ ವಿವೇಚಿಸಿ 
| ಹಗ್ಗ ಘಟನೆಗಳ ಪ ಇಲ್ಲಿ ಪರೋ ಕ್ಷವಾಗಿ ಹಾ 'ಕಗೊಂಡಿರುವುದನು ್ಲಿ 
ಕಾಣಬಹುದು. ನಂದ ಹಾಗೂ ಮೌರ್ಯರ ನಾಣ್ಯಗಳನ್ನೇ ಇಲ್ಲಿ ಉದಾಹರಣೆಯಾಗಿ 
' ನೋಡಬಹುದು. ನಂದರ ಶ್ರೀಮಂತ “ಶ್ವ ರ್ಯ ತ ಅವರ ನಾಣ್ಯಗಳ ಲೋಹದ 
. ಬೆರಕ್ಕೆ ನಿಖರವಾದ ತೂಕಗಳನ್ನು ಕೂಡ ಬಹುದು ; ಬಂದ 
ಸ ಮೌರ್ಯರ ಕಾಲದಲ್ಲಿನ ನಾಣ್ಯಗಳ ಗುಣಮಟ್ಟ ಬಹಳ ಕಡಿಮೆಯಾಗಿದೆ. ತೂಕ ಕ 
ದಲ್ಲಿಯೂ ನಿರ್ದಿಷ್ಟ ನನದು ಕಾಣುವುದಿಲ್ಲ. ಯುದ್ಧಗಳಿಂದ ಕೂಡಿದ 
' ದಿನಗಳ ಪರಿಣಾಮವನು ಸ್ಥ ಷ್ಟವಾಗಿ ಇಲ್ಲಿ ಗುರುತಿಸಬಹುದು. ಮಹಾ ಯುದ್ಧ ಗಳ 
_ ಕಾಲದಲ್ಲಿಯೂ, ನಾಣ್ಯಗಳ. ಗುಣಮಟ ಹ ಬಹಳ ಕಡಿಮೆಯಾಗಿರುವದನ್ನೂ "ಲ್ಲಿ 
' ಗಮನಿಸಬಹುದು. 


'ಶಾತವಾಹನರ (ಕ್ರಿ -ಪೂ. 3 ರಿಂದ ಕ್ರಿ.ಶ. 3) ಬೆಳ್ಳಿ ತಾಮ್ರ ಮಿಶ್ರಿತವಾದ 
ಜೆ ಸೀಸದ ನಾಣ್ಯಗಳು ಅನೇಕ ದ ಷಿ ಷ್ಟಿಗಳಿಂದ pe ವಾದವು. ಈಚೆಗೆ ಮಲಯದಲ್ಲಿ 
| ಸಿಕ್ಕ ಕೆಲವು ಸೀಸದ ನಾಣ್ಯಗಳನ್ನು ಬಿಟ್ಟರೆ ಇವೇ ಈಗ ತಿಳಿದಮಟ್ಟಿಗೆ ಪ್ರಾಚೀನ 
ವಾದವು. ಆಂಧ್ರದಲ್ಲಿ ಅಷ್ಟೇ ಅಲ್ಲದೆ ಇವು ಕರ್ನಾಟಕ, ಬಂಗಾಳ, ಬರ್ಮದಲ್ಲೂ 
ಸಿಕ್ಕಿ ವೆ. ಕರ್ನಾಟಕದ ಚದ್ರವಳ್ಳಿಯಲ್ಲಿ ಸಿಕ್ಕ ಇವರ ನಾಣ್ಯಗಳು ; ಅಗಸ್ಟಸ್‌, 
ಟೆ ಏಂಿಯಸ್‌ರ (ರೋಮ್‌ ಚಕ್ರವರ್ತಿಗಳು) ಬೆಳ್ಳಿ ಯ, ಸೀಸದ ನಾಣ್ಯ ಗಳು-ಇವು 
ಗಳೆಲ್ರದೆರ ಮೂಲಕ ತಾತಿಹಿತಂ ರಾಜಕೀಯ, ಜರ ಸಂಬಂಧಗಳ ಬಗ್ಗೆ ಕೆಲವು 
ಊಹೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಚಂದ್ರವಳ್ಳಿಯ ಸುಮಾರು 55 
. ನಾಣ್ಯಗಳಲ್ಲಿ "ಸ್ಪಷ್ಟವಾಗಿರುವ 45 ನಾಣ್ಯಗಳು ನಾಡ ಹಾಗೂ ಅವರ 
ಸಾಮಂತರ ನಾಣ್ಯಗಳೆಂದು ಮಾರ್ಟಮಿರ್‌ ವ್ಹೀಲರ್‌ ಹೇಳುತ್ತವೆ.. ಪುಳುಮಾಯಿ 
ಯಜ್ಞ ಶಾತಕರ್ಣಿಗೆ ಸೇರಿದ ನಾಣ್ಯಗಳು- ಕೆಲವಿವೆ. ಕೆಲವು ನಾಣ್ಯಗಳ ಮೇಲಿನ 
ಸದಕನ-ಕಲಲಾಯ ಮಹಾರಥಿ, ಮದಾನಂದ, ಚುಟುಕು ಲಾನಂಡ ಮೊದಲಾದ 
ಹೆಸರುಗಳು ಶಾಂತವಾಹನರ ಪ್ರಾಂತಾಧಿಕಾರಿಗಳನ್ನೂ ಸೂಚಿಸುತ್ತವೆ. ಶಾತ 
" ವಾಹನರ ಈ ನಾಣ್ಯ ಗಳು ಅವರ ರಾಜ್ಯದ ದಕ್ಷಿಣದ ಗಡಿಯನ್ನು ಸೂಚಿಸುತ್ತ ವೆ. 
ಇವರ ದಕ್ಷಿಣದ ಮೇರೆ ಬಹುಶಃ ಕೊಲ್ಲಾ ಪುರ ಬನವಾಸಿ, ಚಿತ್ರದುರ್ಗ ಪ್ರದೇಶ 


dias ಳ್‌ 


. 62 ಸಾಧನೆ 


ಶಾತವಾಹನ ಚರಿ ಹ ಸಂಬ ಇಕಾ ತೆ ಗೌತಮಿಪುತ್ರ ಶಾತಕರ್ಣಿ ಬಹಳೆ 
ಪ್ರಸಿದ್ಧನಾದವನು. ಇವನು 124ರಲ್ಲಿ ಪಶ್ಚಿಮ ಕ್ಷತ್ರಪ ನಹಪಾಣನನ್ನು 
ನೋಲಿಸುತ್ತಾನೆ. ಈ ಬ ೧ ಅವನು ನಹಪಾಣನ ನಾಣ್ಯಗಳ ಮೇಲೆ ತನ್ನ 


₹೨ 


ಹಾಗೂ ರೋಮನ್‌ ನಾಣ್ಯಗಳು ಕ್ರಿ.ಪೂ. 2ನೇ ಶತಮಾನದ್ದಿ ರಬೇಕೆಂದು 
ವಿದ್ವಾಂಸರು ಊಹಿಸುತ್ತಾರೆ. ಚೀನಾ ಮತ್ತು ರೋಮ್‌ ದೇಶಗಳೊಡನೆ 


ಪ್ರಾಚೀನ ಭಾರತದ ವ್ಯಾಪಾರ ಸಂಬಂಧವನ್ನು ಇವು ಸೂಚಿಸುತ್ತವೆ. ವರೌರ್ಯರ ' 


ಕಾಲದಿಂದಲೂ ಈ ವ್ಯಾ ಟ್‌ ಸಂಬಂಧ ನಡೆದು ಬಂದದ್ದಿ ರಬೇಕು. -: ಆಗ ಬೌದ್ಧ 


ರ್ಮ ತನ್ನ ಪ್ರಚಾರ ಪ್ರಸಾರಗಳನ್ನು ವಿಸ್ತರಿಸುತ್ತಿದ್ದ ಕಾಲ. ಈ ಧರ್ಮ ಷ್ರಸರ ' 


ಸಷ ಉದ್ದೇಶವೂ ವ್ಯಾ ನ್ಯ ಸಂಬಂಧ ವನ್ನು ಇನ್ನೂ ಗಾಢಗೊಳಿಸಿರಲಿಕ್ಕೆ ಸಾಕು. 
ವಾಸಸ್ಟೀ ಪುತ್ರ ಶ್ರೀ ಪುಳುವಾವಿಯ (ಕ್ರಿ.ಶ. 130) : ಯಜ್ಞ ಶ್ರೀ ಶಾತಕರ್ಣಿ 


(ಕ್ರಿ.ಶ. 184) ಯ ನಾಣ್ಯಗಳ ಮೇಲೆ ಹಡಗುಗಳ ಚಿತ್ರ ಕಂಡುಬರುವದರಿಂದ ' 
ಶಾತವಾಹನರ ನೌಕಾಬಲವನ್ನೋ ಅಥವಾ ಅವರ ವ್ಯಾಪಾರ ಸಂಬಂಧದ ರೀತಿ ' 


ಯನೊ NS ಊಹಿಸಬಹುದು. 


ಗ್ರಹವನ್ನು ಹಾಕಿಸಿರುವದರಿಂದ ಗೊತ್ತಾಗುತ್ತದೆ. ಚಂದ್ರ ವಳ್ಳಿಯ ೫ | 


ಇಂಡೋಗ್ರೀಕ್‌ ನಾಣ್ಯಗಳ ಪ್ರಭಾವ ಮುಂದಿನ ಭಾರತದ ನಾಣ್ಯ ಗಳ ಮೇಲೆ ' 


ಅತ್ಯಂತ ಗಮನಾರ್ಹವಾದದ್ದು, , ಮುಖ ಚಿತ್ರದ ನಾಣ್ಯಗಳ ಒಂದು ಪರೆ 


ಇವರಿಂದ ಪ್ರಾರಂಭವಾಯಿತು. ಈ ನಾಣ್ಯ "ಗಳಿಂದ ತಿಳಿದ ಇಂಡೋಗ್ರೀಕರ 38 ' 


ರಾಜರು ಮತ್ತು ಇಬ್ಬರು ರಾಣಿಯರಲ್ಲಿ ತೆ ಇಬ್ಬರು ಶಾಸನಗಳಲ್ಲೂ ಏಳು : | 


ಜನ ಸಾಹಿತ್ಯ ಗ್ರ ಂಥಗಳಲ್ಲೂ ಹೆಸರಿಸಲ್ಪ ಟ್ಟಿ ದ್ದಾ ರೆ. "ಈ ರಾಜರು ಹೊರಡಿಸಿದ್ದು 
ಬೆಳ್ಳಿ ಮತ್ತು ತಾಪ ನಾಣ್ಯಗಳು. ಇವುಗಳ ಮೇಲೆ ಗ್ರೀಕ್‌ ಖರೋಷ್ಠಿ 


4 
ತ್ತ 


ಅಥವಾ ಬ್ರಾಹ್ಮಿ ಅಕ್ಷರಗಳನ್ನು ಕೊರೆಯಿಸುವ ಪದ್ಧತಿ ಇವರಲ್ಲಿ ಆರಂಭ ' 


ವಾಯಿತು. 


| 
| 


ರಾಜಕೀಯ, ಹಾಗೂ ಆರ್ಮಿಕ ಸ್ಥಿತಿಯ ದೃಷ್ಟಿಯಿಂದ ಕುಶಾಣರ ನಾಣ್ಯ 


ಗಳೂ ಗಮನಾರ್ಹವಾದವು. ನಶಾಣರ ರಾಜ ಕ್ಯಾಡ್ರೈ ಸಿಸ್‌ ಒಂದನೆಯಷೆ. 


ತಾಮ್ರದ ನಾಣ್ಯಗಳಲ್ಲಿ ಇಂಡೊ ಬ್ಯಾಕ್ಟಿಯನ್‌ರ ಪ್ರಭಾವವನ್ನು ಕಾಣುತ್ತೇವೆ. ' 
ಇವನ ನಾಣ್ಯಗಳು ರಾಜನ ತಲೆಯ ಚಿತ್ರವನ್ನೂ ಹೊಂದಿವೆ. ಇವನ ಮಗ 


ಎರಡನೆಯ ಕ್ಲಾಡ್ಬ್ಸೈಸಿಸ್‌ (ಕ್ರಿ.ಶ. 85-125) ತಾಮ್ರ ನಾಣ್ಯಗಳ ಜೊತೆಗೆ. 
ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ. ಇವನ 'ನಂತರ ಹದ ಕನಿಷ್ಠ 


(125 A.D.) ಹುವಿಷ್ಯ (153 A.D.), ವಾಸುದೇವ (185- ತ್ಯಾ A.D. y | 
ಈ ರಾಜರೂ ಚಿನ್ನ ದ ನಾಣ್ಯ ಗಳನೂ ಶೆ ಹೊರಡಿಸಿದರು. ಈ ರಾಜರ ಸುಮಾರು: ' 


200 ಚಿನ್ನದ ನಾಣ್ಯಗಳನ್ನೂ ಅಳತೆ, ತೂಕ ಮಾಡಿ (Metrological mare 


ನಾಣ್ಯಗಳ ಅಧ್ಯಯನ - ಕೆಲವು ವಿಚಾರಗಳು 63 


ನಾಣ್ಯಗಳ ಶುದ್ಧ ಚಿನ್ನದ ಅಂಶದಮೇಲೆ ಗ್ರೇಶವರ್‌ ನಿಯಮದ* ಪ್ರಕಾರ 
 ಶಾಜರೆನ್ನು ಕಾಲಾನುಕ್ರಮಣಿಯಾಗಿ ಎಸ್‌. ಕೆ. ಮೈತಿಯವರು ಇಡುತ್ತಾರೆ. 
ಹೀಗೆ ಇಟ್ಟಾಗ ಕುಶಾಣ ಮನೆತನದಲ್ಲಿ ಆಗಿಹೋದ ರಾಜರ ಅನುಕ್ರಮಣಿಯೇ 
' ಈ ರೀತಿಯಲ್ಲೂ ಸರಿಹೋಗುತ್ತದೆ. ಅಲ್ಲದೆ ಒಂದನೆಯ ವಾಸುದೇವನ ನಂತರ 
ಆಗಿಹೋದ ರಾಜರಲ್ಲಿ ಪ್ರಮುಖನಾದ ಎರಡನೇ ಕನಿಷ್ಕ ಮತ್ತು ಎರಡನೇ 
ವಾಸುದೇವ ಇವರನ್ನು ಒಂದನೆಯ ಕನಿಷ್ಠ ಹಾಗೂ ಒಂದನೆಯ ವಾಸುದೇವ ಇವರ 
| ಚಿನ್ನದ ನಾಣ್ಯಗಳ ಬಂಗಾರದ ಅಂಶದ ಭಿನ್ನತೆಯಿಂದ ಗುರುತಿಸಿದ್ದಾರೆ. `"ಕುಶಾಣರ 
ತ್ಯ ರಾಜಕೀಯ ಅಸ್ಲಿತ್ವದ ಇಳಿಮುಖವನ್ನು ಕೂಡ ಇದರ ಮೂಲಕ ಗಮನಿಸಬಹುದು. 
ಅವರು ಕೊಡುವ ಪಟ್ಟಿ ಹೀಗಿದೆ : 


ಚಿನ್ನದ ನಾಣು. ಗಳ ಸರಾಸರಿ ಶುದ ಚಿನ್ನದ ಅಂಶ 
¢ ಎ ಇ 


1. ಕಾಡ್ಬೆ ಸಿಸ್‌ ಎರಡನೆಯವನು 119 ಗ್ರೇನುಗಳು 
: ತ ಕನಿಷ್ಕ ಒಂದನೆಯವನು 1171238. ,, 
1 ೬ ಡೆ. ಹುವಿಷ್ಯ ಒಂದನೆಯವನು 115: a 
4. ಹುವಿಷ್ಯ ಎರಡನೆಯವನು | 118, 
5. ವಾಸುದೇವ ಒಂದನೆಯವನು 102.5 ರಿಂದ 108.8 ,, 

6. ವಾಸುದೇವ ಎರಡನೆಯವನು 1002 ,, 
7. ಕನಿಷ್ಠೊ (ಎ? Kanishko 11) 9800 ,, 


ಒಂದನೆಯ ವಾಸುದೇವನ ಕಾಲಕ್ಕೆ ಕುಶಾಣರು-ಸಸೇನಿಯನ್ನರಿಂದ, ಹೂಣ, 
 ಶಕರಿಂದ ಧಾಳಿಯನ್ನು ಎದುರಿಸಬೇಕಾಗುತ್ತದೆ. ಈ ಧಾಳಿಯಿಂದಲೇ ಕುಶಾಣ 
ಸಾಮ್ರಾಜ್ಯ ಇಳಿಮುಖವಾಗಿ ಹೋಗುತ್ತದೆ. ಸಸೇನಿಯನ್ನರ ಬಂಗಾರದ ನಾಣ್ಯ 
ಗಳಲ್ಲಿ ಚಿನ್ನದ ಅಂಶ ವಾಸುದೇವ 11 ಯವನ ನಾಣ್ಯದ ಚಿನ್ನದ ಅಂಶಕ್ಕಿಂತ ಹೆಚ್ಚ 
' (ಸರಾಸರಿ 107.9 ಗ್ರೇನು) ಇದೂ ಸಹ ರಾಜಕೀಯ ಹಾಗೂ ಆರ್ಮಿಕ ದೃಷ್ಟಿ 
ಯಿಂದ ಕುಂಠಿತಗೊಳ್ಳುತ್ತಿದ್ದ ಕುಶಾಣರನ್ನು ಮೇಲೇರುತ್ತಿರುವ ಸಸೇನಿಯನ್ನ 
ರನ್ನೂ ಸೂಚಿಸುತ್ತದೆ. 

| ಕುಶಾಣರ ನಾಣ್ಯಗಳ ಮೇಲೆ, ಶಿವನ ಹಾಗೂ ಗೂಳಿಯ ಚಿತ್ರಗಳು ಕಂಡು 
ಬರುತ್ತವೆ. ಕನಿಷ್ಕನ ನಾಣ್ಯಗಳ ಮೇಲೆ “ಅಗ್ನಿಯ ಮುಂದೆ ಬಲಿಕೊಡುವ ರಾಜನ 


* ಗ್ರೇಶಮ್‌ ಲಾ. “In practice bimettalism does not really work 
as double metal standard but only as a single metal 
standard at any particular time with-one metal driving 
the other out of circulation’-quoted in Early Indian Coins 
and currency System—S. K. Maity 


ಸಾಧನೆ 


ಫ 


ಚಿತ್ರ,” ಗ್ರೀಕ್‌, ಪರ್ಶಿಯ, ಭಾರತದ ವೈದಿಕ ದೇವತೆಗಳ, ಬುದ್ಧನ ಮೂರ್ತಿಯ 
ಚಿತ್ರಗಳಿವೆ. ವಾಸುದೇವನ ನಾಣ್ಯದ ಮೇಲೆ ನಂದಿ ಮತ್ತು ಶಿವ ಕಂಡುಬರುತ್ತದೆ. 
ಮೂಲತ ಃ ಕುಶಾಣರ ಮತಶ ದ್ದೆ ಏನು ಎನ್ನುವುದು ತಿಳಿಯುವದಿಲ್ಲ. ಬೌದ್ಧ ಮತ 
ಭಾರತ ಹಾಗೂ ಹೊರದೇಶಗಳಲ್ಲಿ ದೊಡ್ಡ ಪ್ರಭಾವವನ್ನು ಮಾಡಿ ಹೋಗಿದ್ದ 
ಕಾಲ ಅದು. ಅಲ್ಲದೆ ವೀರರಾಗಿದ್ದ ರಾಮಕೃಷ (ರನ್ನು ಎಷ್ಟು ನ ಅವತಾರಗಳೆಂದು 
ಭಾವಿಸತೊಡಗಿದ್ದು ವಿಷ್ಣು ವಿನ” ರಗಳ ರೂಪುಗೊಂಡವು. 
ಲಿಂಗದ, ನಂದಿಯ ಪೂಜೆ ಸಹ ವ್ಯಾಪಿಸಿತ್ತು. ಇದು ಕುಶಾಣರ ವೇಳೆಗೆ ಪ್ರ 
ವಾಗಿರಬೇಕು. ಈ ಸಂಕ್ರಮಣಸಿ ಸ್ಲಿತಿಯ ಭ ಭಾವನೆಗಳನ್ನು ಪುರಸ್ಕ ರಿಸುವ . 
ಗಳನ್ನು ಕುಶಾಣರ ನ ನಾಣ್ಯಗಳಲ್ಲಿ ಕಾಣಬಹುದಾಗಿದೆ. .ವಾಸುದೇವ ಶೈವನಾಗಿ 
ದ್ಹನೋ ಇಲ್ಲವೋ ಸ್ಪಷ್ಟವಿಲ್ಲ. ಕನಿಷ್ಠ ಮಾತ್ರ ಬೌದ್ದನಾಗಿದ್ದನೆಂದು ತಿಳಿದು 
ಬರಂತ್ರದೆ. ಇವನ ಆಸ್ಚ್ಯಾ ನದಲ್ಲಿ ನಾಗಾರ್ಜುನ, ಅಶ್ವಘೋಷರೆಂಬ ಬೌದ್ಧ 
ಪಂಡಿತರಿದ್ದರೆಂದು ಕಾಣುತ್ತದೆ. ಬುದ್ಧನ ಭಸ್ಮವಿರುವ ಭರಣಿ ಪೆಷಾವರ್‌ ಹತ್ತಿರ 
ಸಿಕ್ಕಿದೆ. ಅದರ ಮೇಲೆ "ಕನಿಷ್ಕನ ವಿಹಾರಗಳ ಮೇಲ್ವಿಚಾರಕ ಅಗೆಸಿಲಾವೊ' ಎಂಬ 
ಬರೆಹವಿದೆ. 


ಗುಪ್ತಮನೆತನದ ಒಬ್ಬ ರಾಜನನ್ನು ಗುಪ್ತರ ನಾಣ್ಯಗಳು ಖಚಿತಪಡಿಸಿವೆ 

ಗುಪ್ತರನಾಣ್ಯಗಳಲ್ಲಿ ಬೆಳಕಿಗೆ ಬಂದಿದ್ದ ಭಿಲ್ಸಾಬಳಿ ಸಿಕ್ಕ ಆರು ತಾಮ್ರದ ನಾಣ್ಯಗಳು 
ಗುವ ಎಷ್ಟೆ ಕಂದು ಪಿ. ಎಲ್‌. ಗುಪ್ತು ಅಭಿಪ್ರಾಯಪಟ್ಟಿ ದ್ದರು. ನಿರ 
ಅಳ್ತೇಕರ್‌ ಮತ್ತು ನರೇನ್‌, ಏ. ಕೆ, ಅವರು ಅವುಗಳಲ್ಲಿ ಎರಡನ್ನು ಮಾತ್ರ 
ರಾಮಗುಪ್ತನಿಗೆ ಅನ್ವ ಯಿಸಿದರು. ಆದರೆ ಈ ರಾಮಗುಪ್ತ ಯಾರು ಅನ್ನು ವದರ 
ಬಗ್ಗೆ ಸಮಸ್ಯೆ ಯೇ ಬಿಗೆಹರದಿದ್ದಿ ಲ್ಲ. ಮುಜುಂದಾರರು ಇವನನ್ನು ಒಬ್ಬ ಪ್ಪಾ ಬ ಂತಾಧಿ 
ಕಾರಿ ಇರಬ ಅಭಿಪ್ರಾ ಯವನ್ನು ಸೂಚಿಸಿದ್ದ ರು. ಇತ್ತಿ ಹಿಗೆ" ಮಧ್ಯಪ್ಪ ಸ್ರದೇಶದ 
ಎದಿಶಾಜಿಲ್ಲೆಯ ಜರ್ಟಾನ್‌ ಪುರವೆಂಬಲ್ಲಿ ಸಕ್ಕ ಮೂರು ಪ್ರತಿಮಾ ಗ 
ಸಾಮಾ ್ರಜ್ಯಶಾಹೀ ರಾಮಗುಪ್ತನು ಐತಿಹಾಸಿಕ ವ್ಯಕ್ತಿಯೇ ಹೌದು ಎಂಬುದನ್ನು 
ಖಚಿತಪಡಿಸುವಂತಹವಾಗಿವೆ. ಈ ಮೂರು ಪ್ರತಿಮೆಗಳಲ್ಲಿ ಎರಡು ಚಂದ್ರಪ್ರಭ 
ಮತ್ತು ಒಂದು ಪುಷ್ಪದಂತ ತೀರ್ಥಂಕರರದ್ದಾ ಗಿದ್ದು ಅವುಗಳ ಪೀಠಗಳ ಮೇಲಿನ 
ಶಾಸನಗಳು ಮಹಾರಾಜಾಧಿರಾಜ ರಾಮಗುಪ್ತ ಂನು ಆ ಪ ಪ್ರತಿಮೆಗಳನ್ನು ಮಾಡಿಸಿದ 
ನೆಂದು ತಿಳಿಸುತ್ತವೆ. ಶಾಸನಗಳ ಲಿಪಿಯು ಕ್ರಿ.ಶ. 4ನೆಯ ಶತಮಾನದ್ದಾ ಗಿದ್ದು 
ರಾಮಗುಪ್ತ ನಿಗೆ "ಮಹಾರಾಜಾಧಿರಾಜ? ಎಂಬ pee: ಕೊಡಲಾಗಿರುವದರಿಂದ 
ಅವನು ಸಾಮ್ರಾಟನಿದ್ದನೆಂಬುದೂ, ಅವನ ಮನೆತನ ಸ ಸಾಮ್ರಾಜ್ಯ ಶಾಹೀ ಗುಪ್ತ 
ಮನೆತನವೇ ಎಂಬುದೂ ಸಿದ್ಧವಾಗಿದೆ',? 


* ಲ aca 


ನಾಣ್ಯಗಳ ಅಧ್ಯಯನ - ಕೆಲವು ವಿಚಾರಗಳು 65 


ರಾಮಗುಪ್ತನ ಹಾಗೂ ಎರಡನೆ ಚಂದ್ರಗುಪ್ತನ ನಾಣ್ಯಗಳು ಒಂದೇ 
ರೀತಿಯ ಗಾತ್ರ ತೂಕಗಳನ್ನು ಹೊಂದಿರುವದರಿಂದ, ಕಾಲಾನುಕ್ರಮಣಿಯ ದೃಷ್ಠಿ ಸಿ 

"ಯಿಂದ ಇವರನ್ನು ಅಕ್ಕ ಪಕ 'ದಲ್ಲಿರಿಸಬಹುದೇನೋ ಜೆ ಹನಿಯ ಕುಮಾರಗುಪ ನ 
ತೆ ಬೆಳ್ಳಿ ಯ ಪದರನು ಖಲಿ ತಾಮ್ರದ ನಾಣ್ಯಗಳು ಆರ್ಲಿಕ ಸ್ಥಿ ತಿಯಬಗ್ಗೆ ಹವ 
| ಸಂಗತಿಗಳನ್ನು ಕೊಡುತ್ತವೆ. ಹೂಣರ ಧಾಳಿಯ ಕಾಲದಲ್ಲಿ ಬೆಳಿ ಯ ನಾಣ್ಯದ 
ಸ ಬೆಲೆಯನ್ನು ಸಮತೂಕ ಮಾಡಲು ಈ ರೀತಿಯ ನಾಣ್ಯಗಳನ್ನು ಕುಮಾರಗುಪ್ತ 
'ಹೊರಡಿಸಿರಬೇಕು.. ಕುಮಾರಗುಪ್ತ ಹಾಗೂ ಮುಂದೆ ವ್‌ 'ಂಧಗುಪ್ತ ಇವರ 
ಕಾಲದಲ್ಲಿ ಗುಪ್ತರ ಅವನತಿಯ ರೀತಿಯನ್ನು ಚಿನ್ನದ ನಾಣ್ಯಗಳಲ್ಲಿ "ಕಡಿಮೆಯಾಗುತ್ತ 
'ಬಂದ ಶುದ್ಧ ಬಂಗಾರದ ಅಂಶಗಳೂ ಸೂಚಿಸುತ್ತವೆ. 


ವೆ ದಿಕಧರ್ಮ ಮೊದಲಬಾರಿಗೆ ರಾಜರ ಆಶ್ರಯಕ್ಕೆ ಬಂದಿದ್ದು ಬೆಳೆದದ್ದು 
ಇವರ ಕಾಲದಲ್ಲೆ ೫..ವೆ ವೈದಿಕ ಪಕ್ಷಪಾತ, ಪ್ರೀತಿಯ ಮನೋಧರ್ಮಗಳು ಇವರ 
ನಾಣ್ಯ ಗಳಲ್ಲಿಯೂ ವ್ಯಕ್ತವಾಗಿವೆ. ಎಷ್ಟು ಹಾಗೂ ಲಕ್ಷ್ಮಿಯನ್ನು ಕೊರೆದ ನಾಣ್ಯ 
ಗಳು ಸ ನವಿಲನ ನ್ನು ಚಿತ್ರಿಸಿದ ಅವರ ನಾಣ್ಯಗಳಮೇಲೆ ಕಾರ್ತಿಕೇಯನು ಸವಾರಿ 
3 ಮಾಡುತ್ತಿದ್ದಾನೆ. 

| ಜಕೀಯ, ಆರ್ಲಿಕ ತು ವಿಶ್ಲೇಷಣೆಗೆಂದು ನಾಣ್ಯಗಳನ್ನು 
ವೈಜ್ಞಾ ನಿಕ ರೀತಿಯಲ್ಲಿ ಅಭ್ಯಾಸವನ್ನು ನಡೆಸಿದವರಲ್ಲಿ ಕೊಸಾಂಬಿಯವರು ಪ 5 ಮುಖ 
 ಠಾಗಿದ್ದಾ ರೆ. ಇವರು ಹ ಮೌರ್ಯರ ಹಿಂದಿನ ಕಾಲದ, ಹಾಗೂ ಮೌರ್ಯರ 
ನಾಣ್ಯ ಗಳ ಅಧ್ಯಯನದ ರೀತಿಯು ಗಮನಾರ್ಹವಾದುದು. ಉತ್ಕೃಷ್ಟ ಸ್ಥಿತಿಯಲ್ಲಿ 
“ಉತ್ತಮ ನಾಣ್ಯಗಳನ್ನು ಹೊರಡಿಸುತ್ತಿದ್ದ ತಕ್ಷಶಿಲೆ, ಮಗಧ ಸಾಮ್ರಾಜ್ಯದಲ್ಲಿ ತನ್ನ 
ಪಾ ್ರಿಮುಖ್ಯತೆಯನ್ನು ಕಳೆದುಕೊಂಡಿದ್ದನ್ನು ನಾಣ್ಯಗಳ ಅಧ್ಯಯನದ ಮೂಲಕ 
ಇವರು ತೋರಿಸಿದ್ದಾರೆ. ಅಲೆಕ್ಸಾಂಡರನ ಆಕ್ರ್ರಮವಾದನಂತರ ಸುಮಾರು 
ಐವತ್ತು. ವರ್ಷಗಳಲ್ಲೇ ತಕ್ಷಶಿಲೆಯ ಆರ್ಥಿಕ ಸ್ಥಿತಿ ಬಹಳವಾಗಿ ಹದಗೆಟ್ಟು 
ಹೋಯಿತು. ಇಂತಹ ಅಧ್ಯಯನದ ಬಗ್ಗೆ ಕೊಸಾಂಬಿಯವರ ಮಾತಲ್ಲೇ ಹೇಳುವ 
' ದಾದರೆ "ಒಂದು ಸಮಾಜ ತಾನು ನಿರ್ದಿಷ್ಟ ತೂಕಗಳಿಗೆ ತಯಾರುಮಾಡಿದ ನಾಣ್ಯ 
'ಗಳು ಮತ್ತು ಅವುಗಳಲ್ಲಿನ ಲೋಹದ ತೂಕವನ್ನು, ಕಾಲದ ಆರ್ಥಿಕ ಸಿ ತಿಗೆ ತಕ್ಕ 
ಹಾಗೆ ಕಡಿಮೆಮಾಡುತ್ತಹೋದ ಘಟನೆಗಳ ಹಿನ್ನೆಲೆಯಲ್ಲಿ ನಾಣ್ಯ ಗಳು. [ಹೇಳ 
ಬಹುದಾದ ನಿಜವಾದ ಇತಿಹಾಸದ ಸ್ವರೂಪವನ್ನು ಚಂಯಬಹುದಾಗಿಡ್‌ು 


ಕರ್ನಾಟಕದ ಇತಿಹಾಸದ ಅನೇಕ ಘಟ್ಟಗಳ ವಿವರಣೆಗೆ ನಾಣ್ಯಗಳ ಅಧ್ಯಯನ 
' ನಡೆಯಬೇಕಾಗಿದೆ. ಕರ್ನಾಟಕದ ಉತ್ತಮ ನಾಣ್ಯಯುಗವಾದ (ಸಂಖ್ಯೆಯ ದೃಷ್ಟಿ 
' ಯಿಂದ) ವಿಜಯನಗರ ಕಾಲದ ಬಗ್ಗೆ ಈ ಬಗೆಯ ವಿಶ್ಲೇಷಣೆ ಅಗತ್ಯವೂ ಹೌದು. 


5 ಸಾ 


“HR 


ಅಡಿಟಿಪ್ಪಣಿಗಳು : 


2 
3 


೦ ೧೬% 


5. K. Maity 


ಶ್ರೀಕಂಠಶಾಸ್ತ್ರಿ 
D. D. Kosambi 


S. K. Maity 
ಶ್ರೀಕಂಠಶಾಸ್ತ್ರಿ 
ಇ. ಓ. Maitry 


ಕೆ.ವಿ. ರಮೇಶ್‌ 


ಸಹಾಯಕ ಗ್ರಂಥಗಳು : 


| 


ಇ. ಲಾ ಓಗಿ ಹಾ UY ಟು 


S. ಓ. Maity 


ಸಾಧನೆ 


Early Indian Coins and Currency 
system. ಪುಟಿ 118 

ಪುರಾತತ್ವಶೋಧನೆ ಪುಟ 324 

An Introduction to the study of 
Indian History 7. 179 

Early Indian Coins and currency 
system “A Singer celebrates the receipt 
of hundred niskas and hundred seeds’ 
ಪುರಾತತ್ವಶೋಧನೆ ಪು, 326 

Early Indian Coins and Currency 
system ಐ. 49 

ಕರ್ನಾಟಕ ಶಾಸನ ಸಮಾಕ್ಷೆ ಪು. 23 

ರಾಮಗುಪ್ತನ ಬಗ್ಗೆ ಈ ಸಂಶೋಧನೆ ಜಿ. ಎಸ್‌. ಗಾಯಿ 
ಯವರಿಂದ ಆಗಿದೆ. 


Early Indian Coins and currency 
system 


Mysore Gazetter Vol. II 

K. P.M. ಸುಂದರಂ Monetory Economics 
Imperial Gazetter of India 
Encyclopedia Brittanica. 


p> Americana. 
D. D. Kosambi An Introduction to the Study of 
Indian History 
Rapson Indian Coins 
ಶ್ರೀಕಂಠಶಾಸ್ತ್ರಿ ಪುರಾತತ್ವಶೋಧನೆ 
ಕೆ, ಎ. ರಮೇಶ್‌ ಕರ್ನಾಟಕ ಶಾಸನ ಸಮಾಕ್ಷೆ 
ರಾಲಿನ್‌ಸನ್‌ ಸಂಕ್ಷಿಪ್ತ ಭಾರತಿ:ಯ ಚರಿತ್ರೆ. 


+ 
Fp: 
0 
ಸ 


ಸಾತ್ರೆ ಮತ್ತು *ಕಾಲ' 


ಮೀರಾ ಚಕ್ರವರ್ತಿ 


ತನ್ನ ನಾಗರಿಕತೆಯ ಆದಿಕಾಲದಿಂದಲೂ, ಮಾನವ, ಕಾಲದ ಅಮೂರ್ತ 
ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಸತತವಾಗಿ ಪ್ರಯತ್ನಿಸುತ್ತಿದ್ದಾನೆ. ಕಾಲ, 
*ಕಾಲಾಣು' ಗಳಿಂದ ಕೂಡಿದೆ ಎಂಬ ಜೈನ ತತ್ವಚಿಂತಕರ ಸಿದ್ಧಾಂತದಿಂದ, ಕಾಲ 
ಆಕಾಶಗಳೊಂದು “ನಿರಂತರತೆ? (continuum) ಎಂಬ ಆಲ್ಬರ್ಟ್‌ ಐನ್‌ಸ್ಟೆ ಲ್ರನ್‌ರ 
ಸಿದಾ ೦ತದವರೆಗೆ ತಲುಪಲು ಮಾನವ ಬಹಳ ದಾರಿ ಸವೆಸಿ ಬಂದಿದ್ದಾನೆ. ಕಾಲ 
ಅನೇಕ ವಿಶಿಷ್ಟಗುಣ ಹಾಗೂ ಆಯಾಮಗಳಿಂದ ಕೂಡಿದೆ ಎಂದು ಹೇಳಲಾಗುತ್ತದೆ. 
ಹಲವು ತತ ಚಿಂತಕರು ಕಾಲವನ್ನು ಅನಂತ ಎಂದು ಹೇಳಿದರೆ, ಇನ್ನೂ ಹಲವರು 
ಕಾಲದ ಅನಂತತೆಯನ್ನು ನಿರಾಕರಿಸುತ್ತಾರೆ. ಭೂತ, ವರ್ತಮಾನ ಹಾಗೂ ಭವಿಷ್ಯ 
ಗಳು ಕಾಲದ ಮೂರು ಆಯಾಮಗಳೆಂದು ಹಲವರು ಹೇಳಿದರೆ, ಇನ್ನೂ ಹಲವರು 
ಕಾಲವೇ *ಕಾಲ-ಆಕಾಶಗಳ ನಿರಂತರತೆ'ಯ ನಾಲ್ಕನೆಯ ಆಯಾಮ ಎಂದು 
ಹೇಳುತ್ತಾರೆ. ಭೂತ, ವರ್ತಮಾನ ಹಾಗೂ ಭವಿಷ್ಯಗಳಲ್ಲಿ ನಿರಂತರತೆ ಇದೆಯೇ 
ಅಥವಾ ಅವು ಬಿಡಿಬಿಡಿಯಾಗಿವೆಯೇ ಎಂಬ ಬಗ್ಗೆಯೂ ತತ ಶಿ ಚೆಂತಕದಲ್ಲಿ ಭಿನ್ನಾಭಿ 
ಪ್ರಾಯಗಳಿವೆ. ಭೂತ, ವರ್ತಮಾನ ಹಾಗೂ ಭವಿಷ್ಯಗಳ ನಡುವೆ ಪರಸ್ಪರ 


' ಸಂಬಂಧವೇನಾದರೂ ಇದೆಯೇ ? ಇದ್ದರೆ, ಆ ಸಂಬಂಧ ಎಂತಹುದು? ಈ 


ಎಲ್ಲ ಪ್ರಶ್ನೆಗಳಿಗೆ ಫ್ರಾನ್ಸ್‌ ದೇಶದ ಅಸ್ತಿತ್ವವಾದಿ ತತ್ವಚಿಂತಕ ಜ್ಯಾಂ ಪಾಲ 
ಸಾರ್ತ್ರ ವಿಸ್ಮಯಕಾರಿ ಉತ್ತರಗಳನ್ನು ನೀಡುತ್ತಾನೆ. 


ಸಾರ್ತ್ರನ ದೃಷ್ಟಿಯಲ್ಲಿ ಭೂತ, ವರ್ತಮಾನ ಹಾಗೂ ಭವಿಷ್ಯಗಳು 
ಕಾಲತತ್ವಕ್ಕೆ (temporality) ಕಲ್ಲಿಸಲಾದ ಆಯಾಮಗಳು ಮಾತ್ರ. ವಾಸ್ತವಿಕ 
ವಾಗಿ ಅವುಗಳಲ್ಲಿ ಅಂತಹ ಅನಂತತೆಯೇನೂ ಇಲ್ಲ. ಸಾಮಾನ್ಯವಾಗಿ ನಾವು 
ಯಾವುದನ್ನು ಭೂತ ಕಾಲ ಎನ್ನುತ್ತೇವೆಯೋ, ಅದು ವಾಸ್ತವಿಕವಾಗಿ ಭೂತ 
ಕಾಲವಲ್ಲ. ಈಗ ಅಸ್ತಿತ್ವದಲ್ಲಿ ಇಲ್ಲದೇ ಇರುವುದನ್ನು ಸಾಮಾನ್ಯವಾಗಿ ಭೂತ 
ಕಾಲವೆಂದು ಭಾವಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಾರ್ತ್ವ ಮನಃಪಟಲದ 
ಮೇಲಿನ ಛಾಯೆಗಳ ಸಿದ್ಧಾಂತದ (theory of cerebral impressions) ಬಗ್ಗೆ 
ಪ್ರಸ್ತಾಪಿಸುತ್ತಾನೆ. ಈ ಸಿದ್ದಾಂತದ ಪ್ರಕಾರ ನಾವು ಏನನ್ನು ನೋಡುತ್ತೇವೆಯೋ, 
ಅದು ನಮ್ಮ ಮೆದುಳು ಕೋಶಗಳ ಮೇಲೆ ಮುದ್ರಿತವಾಗುತ್ತದೆ. ನಮ್ಮ ಶಾರೀರಿಕ 


68 ಸಾಧನೆ 


ಪ್ರಕ್ರಿಯೆಯಿಂದಾಗಿ ಈ ಮೆದುಳು ಕೋಶಗಳಲ್ಲಿ ಬದಲಾವಣಿ ಆಗುತ್ತಿರುತ್ತದೆ 
ಹಾಗೂ ಈ ಪ್ರಕ್ತಿ ಯೆಯ ಮೂಲಕವೇ ಸ್ಮ ಶೆ ಪುನರ್‌ ಸಂಭವಿಸಿದಾಗ, ಅದಂ 
"ವರ್ತಮಾನ'ವಾಗುತ್ತದೆ. ಹಾಗಾದರೆ "ಭೂತ ಹ್‌ ಎಂದರೇನಂ ? ಮಾನವನನ್ನು 
ಅವನ ೬ ಓಎದಂದ ಬೇರ್ಪಡಿಸುವುದು ಸಾಧ್ಯವೇ ? 


ಬರ್ಗಸನ್‌ನ ತತ್ವಚಿಂತನೆಯ ಬಗ್ಗೆ ಚರ್ಚಿಸುತ್ತ, ಅವನ ತತ್ವಚಿಂತನೆಯಲ್ಲಿ 
ಭೂತಕಾಲಕ್ಕೂ ಒಂದು ಅಸ್ತಿತ್ವವಿದೆ ಎಂದು ಸಾರ್ತ್ರ ಹೇಳುತ್ತಾನೆ. ಒಂದು 
ಘಟನೆ ನಿಷ್ಕಿ)ಯವಾಗಿ ತನ್ನ ಸ್ಥಾನದಲ್ಲಿಯೇ ಚಿರವಾಗಿ ಉಳಿದಾಗ ಭೂತಕಾಲ 
ಒಂದು "ಗೌರವಯುತ ಅಸ್ತಿ ತ್ತ್ವ 'ವನ್ನು (honorary existence) ಪ ಪಡೆಯುತ್ತ ದೆ. 
ಏಕೆಂದರೆ ಅದು ಬರಿ ನಿಷಿ ಯವಾಗ ಉಳಿಯುತ್ತದೆಯೇ ಹೊರತು ತನ್ನ ಅಸ್ತಿತ್ವ 
ವನ್ನೆ € ಕಳೆದುಕೊಳು ವದಿಲ್ಲ. ಆದರೆ ಪುನಃ ಈ ಭೂತಕಾಲ ಹೇಗೆ ವಾಗಿ 
ಪರಿವರ್ತನೆ ಹಿಂದ: ತ್ತದೆ? ಅದರಲ್ಲಿ ಅಂತರ್ನಿಹಿತ ಶಕ್ತಿ ಯಾವುದಾದರೂ 
ಇದೆಯೆ ? ಈ ಪ್ರಶ್ನೆಗೆ ಬರ್ಗಸನ್‌ ನಕಾರಾತ್ಮ ಕವಾಗಿ ಉತ್ತರಿಸುತ್ತಾನೆ. ಅದನ್ನು 
ಆತ "ಸುಪ್ತ ಪ್ರಜ್ಞೆ ' ಎನ್ನುತ್ತಾನೆ. 


ಭೂತಕಾಲದ ಕಡೆಗಾಗಲೀ, ಭವಿಷ್ಯದ ಕಡೆಗಾಗಲೀ ಪ್ರಜ್ಞೆ ತನ್ನನ್ನೇ 
ಅತಿಕ್ರಮಿಸಿಕೊಂಡು ಹೋಗುವುದು ಸಾಧ್ಯ ವಿಲ್ಲ ಎನು ವುದನ್ನು ಹಸ್ರೆಲ್‌ ಸಹ 
ಒಪ್ಪು ತ್ತಾನೆ. ಬರ್ಗಸನ್‌ನಂತೆ, SRR. ಎನು ವುದು ಒಡಿ ಜ್ಞಾಪ ಪಕಶಕ್ತಿಯ 
“ಕಣ್ಣ ಮುಚ್ಚಾ ಲೆ' ಎಂದು ಹಸ್ರೆಲ್‌ ಸಹ ಸಿದ್ಧಪ ಪಡಿಸುತ್ತಾ ನೆ. ಇದು. ಗತಕಾಲದ 
ಪ್ರಜ್ಞೆ ಗೆ ಅಂಟಿಕೊಂಡಿರುತ್ತದೆ ಹಾಗೂ ತನ್ನ ಕಾಲದಲ್ಲಿ ತಾನು ಸಿರವಾಗಿ 
ಉಳಿಯುವುದರ ಮೂಲಕ ಸಂಪೂರ್ಣ ನಾಶವಾಗಿ ಹೋಗುವುದರಿಂದ ತಪ್ಪಿಸಿ 
ಕೊಳ್ಳು ತ್ತದೆ. “ಆದಂದರಿಂದ ಭೂತಕಾಲ ಎನು ವುದು ವಾಸ್ತವಿಕವಾಗಿ “ಅಸ್ತಿ 3 ತ 


ದಲ್ಲಿರುವುದಿಲ್ಲ. ಏಕೆಂದರೆ, ಅದು ವರ್ತಮಾನ ಕಾಲದಲ್ಲಿ “ಅಸ್ತಿತ್ವದಲ್ಲಿ ಇಲ್ಲದಿರುವಿಕೆ 
ಯಾಗಿರುತ್ತದೆ. 


ಭೂತಕಾಲವನ್ನು ವರ್ತಮಾನದಿಂದ ಬೇರೆಯಾಗಿ ಪರಿಗಣಿಸುವುದನ್ನೂ 
ಸಾರ್ತ್ರ ಒಪ್ಪು ವುದಿಲ್ಲ. ಬರಿ “ವರ್ತಮಾನ' ದ ಕಲ್ಪನೆ ಅಸಾಧ್ಯ. ಭೂತದೊಂದಿಗೆ 
ಹೇಗಾದರೂ ಅದನ್ನು ಜೋಡಿಸ ಲೇಬೇಕು. "ನನ್ನ ಭೂತಕ ಮೊದಲನೆಯ 
ದಾಗಿ ನನ್ನ ದಾಗಿರುತ್ತ "ಪೌ ಎನ್ನು ತ್ತಾನೆ ಸಾತ್ರ ೯. ಇಲ್ಲಿ ಭೂತಕಾಲ ಸಂಪೂರ್ಣವಾಗಿ 
ಬೇರೆಯಾಗಿರುವುದಿಲ್ಲ ಅದು ಭರ್ಶಮಾನ ಜಾ ಭವಿಷ್ಯ ಗಳೊಂದಿಗೆ ಸಂಬಂಧಿತ 
ವಾಗಿರುತ್ತವೆ. ಅದು "ನನ್ನ ಭೂತಕಾಲದ' ತ ಅಸ್ತಿತ್ವದ ಒಂದು 
ವಿಧಾನವಾಗಿರುತ್ತದೆ ಹಾಗೂ ವರ್ತಮಾನದೆಡೆಗೆ ಎಳೆಯಲಾದ ೫ ಕೊಂಡಿ 
ಯಾಗುತ್ತದೆಯೇ ಹೊರತು ವರ್ತಮಾನದಿಂದ ಸಂಪೂರ್ಣ ಬೇರೆಯಾಗಿರುವುದಿಲ್ಲ. 


' 
' 


ಸಾತ್ರೆ ಮತ್ತು "ಕಾಲ' 69 


' ಓಂದು ಅತಿ ಸರಳ ಉದಾಹರಣೆಯ ಸಹಾಯದಿಂದ ಸಾರ್ತ್ರ ಈ ವಿಚಾರವನ್ನು 
' ವಿವರಿಸುತ್ತಾನೆ. "1920 ರಲ್ಲಿ ಪಾಲ್‌, ಒಂದು ಪಾಲಿಟೆಕ್ನಿಕ್‌ ಸ್ಕೂಲಿನ ವಿದಾ ರ್ಥಿ 
| ಯಾಗಿದ್ದ ಎಂದಾಗ ಪಾಲ್‌ನ ಭೂತಕಾಲವನ್ನು ಅವನ ಪರ್ತವಹಕದ ಹ 
' ತೋರಿಸಿದಂತಾಗುತ್ತದೆ. ಈ ರೀತಿಯ ಅತಿಕ್ರಮಣವಿಲ್ಲದೇ ಹೋದರೆ ಭೂತಕಾಲ 
ಸಂಪೂರ್ಣವಾಗಿ ನಾಶಹೊಂದುತ್ತವೆ 


1920 ರಿಂದ ಅಥವಾ ಅದಕ್ಕೂ ಮೊದಲಿನಿಂದ ಪಾಲ್‌ನ ನಿರಂತರತೆಯ 
ಕಲ್ಪ ನೆಯನ್ನು ಮಾಡಿದಾಗಲೇ ನಾವು 40 ವರ್ಷದ ಇಂದಿನ ಪಾಲ್‌ನ ಬಗ್ಗೆ ಹೇಳ 
4 ಬಹುದು: ದಿದ್ದರೆ ಆತ ಭೂತಕಾಲದ ಒಂದು ವಿಧಾನ ಅಲ್ಲವಾದುದರಿಂದ 
ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳು ತ್ತಾನೆ. ಪಾಲ್‌ನಿಗೆ "ಭೂತಕಾಲ' ಇರುವುದ 
' ರಿಂದಲೇ ಅವನಿಗೆ "ವರ್ತಮಾನ'ವೂ ಇದ. “ಇದ್ದ” ಎಂಬ ಶಬ್ದ ವರ್ತಮಾನದಿಂದ 
ಭೂತಕಾಲಕ್ಕೆ ಮೂಲತತ ಶಾಸ್ತ್ರದ ನೆಗೆತವನ್ನು ಸೂಚಿಸುತ್ತದೆ ಹಾಗೂ ಈ ಎರಡಂ 
| ಕಾಲತತ ಗಳ ಸಮಿಾಕರಣವನ್ನು ಪ್ರತಿನಿಧಿಸುತ್ತದೆ.3 ತನ್ನ ಭೂತಕಾಲದಿಂದ 
ಯಾರೂ ತಮ್ಮನ್ನು ಬಿಡಿಸಿಕೊಳ್ಳಲಾಗದು. ತಾನು ತನ್ನ ಭೂಶಕಾಲದಿಂದ 
ಸ ಹೊರಗೆ ಬಂದಿದೆ. ef ಹೇಳಿಕೊಳು ವುದು ಸಾಧ್ಯವೇ Se ಭೂತಕಾಲವನ್ನು 
| ಸಂಪೂರ್ಣವಾಗಿ "ಅಲ್ಲಗಳೆಯುವುದು ಸಾಧ್ಯ ಎಲ್ಲ. ಗಿ ನೋಡಿದರೆ ಸಾವಿನಲ್ಲಿ 
. “ನಾನು ನನ್ನ ಭೂತಕಾಲ ಮಾತ್ರವಾಗಿ ಉಳಿಯಂತ್ತಜ್‌' ಎನ್ನುತ್ತಾನೆ ಸಾರ್ತ್ರ. 
ಇಲ್ಲಿ ಸಾರ್ತ್ರ, ಸೋಫೋಕ್ಲಿಸ್‌ನನ್ನೂ ಉದಾಹರಿಸುತ್ತಾನೆ. “ಜನಸಾಮಾನ್ಯರಲ್ಲಿ 
' ಬಹಳ ದಿನಗಳಿಂದ ಪ್ರಚಲಿತವಿರುವ ಡು ಗಾದೆಯ ಮಾತು ಏನೆಂದರೆ, ಮತ್ಯ ೯ 
 ನೊಬ್ಬನ ಜೀವನ ಸುಖಮಯವಾಗಿತ್ತೇ ಇಲ್ಲ ದುಃಖಮಯವಾಗಿತ್ತೇ, ಎಂದು 
| ಅವನು ಸಾ ಸಾಯುವುದಕ್ಕಿಂತ ಮೊದಲು ಹೇಳುವುದು ಸಾಧ್ಯವಲ್ಲ.'* 


ಕಾಲದ ಅಮೂರ್ತತೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿಯೂ ಸಾರ್ತ್ರ ತನ್ನ 
ಸ್ತಿತ ವಾದಿ ತತ್ವ್ವಚಿಂತನೆಯನ್ನು ವಿವರಿಸುವಾಗ ಬಳಸುವ "ತನ್ನಲ್ಲಿ ತಾನು? 
4 Mons. in-itseif) ಹಾಗೂ “*ತನಗಾಗಿ-ತಾನು' (being-for-itself) ಈ ಎರಡು 
ಪೆರಿಕಲ್ಪ ನೆಗಳನ್ನು ಬಳಸುತ್ತಾನೆ. ಮೇಲೆ ಹೇಳಿದ ರೀತಿಯಲ್ಲಿ “ತನಗಾಗಿ-ತಾನು' 
ಭೂತಕಾಲದಲ್ಲಿ * ತನ್ನಲ್ಲಿ-ತಾನು' ಆಗಿ ಪರಿಣಮಿಸುತ್ತದೆ. ಭೂತಕಾಲದಲ್ಲಿ ವ್ಯಕ್ತಿ 
ತನ್ನನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಆದುದರಿಂದ ಸಾವಿನಲ್ಲಿ ತನಗಾಗಿ- 
ತಾನು ಸಂಪೂರ್ಣವಾಗಿ ತನ್ನಲ್ಲಿ-ತಾನು. ಆಗಿ ಪರಿಣಮಿಸುತ್ತದೆ. ಒಬ್ಬ ವ್ಯಕ್ತಿ 
ಸಾಯುವವರೆಗೆ ಅವನು ಏನಾಗಿದ್ದಾನೆ ಎನ್ನುವುದನ್ನು "ತನಗಾಗಿ-ತಾನು”. ನಿರ್ವಚಿಸ 
ಬಲ್ಲುದು, ಆದರೆ ಇದು "ಸಾವಿನೊಂದಿಗೆ' ಅವನ ಬಗ್ಗೆ ಇರುವ ದ್ವೇಷ ಹೊರಟು 
ಹೋಗುವಂತೆ, ಅವನ ಸಾವಿನೊಂದಿಗೆ ನಿಂತು ಹೋಗುತ್ತ ದೆ. "ಅವನು ಜೀವಂತ 
ಇರುವಷ್ಟು ದಿನ ಅವನನ್ನು ನಿಂದಿಸಲಾಗುತ್ತದೆ, ಏಕೆಂದರೆ ತನ್ನ ಭೂತಕಾಲದ 


70 ಸಾಧನೆ 


'ಕಾರಣದಿಂದ ಅವನು ಆ ದ್ವೇಷವನ್ನು ಉಳಿಸಿಕೊಂಡು ಬಂದಿರುತ್ತಾನೆ. ಆದರೆ 
ಆತ ಸತ್ತನಂತರ ಅವನನ್ನೂ ನಿಂದಿಸಲಾಗುವುದಿಲ್ಲ, ಏಕೆಂದರೆ ಆತ ತಾನೇನಾಗಿ 


ದ ನೋ ಹಾಗೆ ಉಳಿಯುವುದಿಲ್ಲ. ಜಗತ್ತಿನಲ್ಲಿ ಭೂತಕಾಲದ ಅಸ್ತಿತ್ವವನ್ನೇ 
ಈ ಕ್ಕಿ ದ 

ಎಲ್ಲರೂ ಪ್ರ ಸ ರೆ ಎಂದಲ್ಲ. ಆದರೆ ಈ ಮೊದಲೇ ಹೇಳಿದಂತೆ ಎಲ್ಲರೂ 
ತಮ್ಮ ತವ “ಭೂತಕಾಲ” ಗಳಾಗಿಯೇ ಇರುತ್ತಾರೆ. "ನನ್ನ ಸತ್ವ ಭೂತಕಾಲ 


ದಲ್ಲಿದೆ, ಮಿ ಅದರ ಅಸಿ ತ್ವದ ನಿಯಮವಾಗಿದೆ'* nM. ತತ್ವ ಚಿಂತಕ 
ಹೆಗೆಲ್‌ ಸಹ ಹೇಳುತ್ತಾನೆ. 


ಭೂತಕಾಲ, ವರ್ತಮಾನದ ಒಂದು ವಿಧಾನವಾದುದರಿಂದ, ವರ್ತಮಾನದ 


ಅಸ್ತಿತ್ವ ಎಂದರೇನು ಎಂಬುದನ್ನು ನಾವು ನಿರ್ವಚಿಸಬೇಕಾಗುತ್ತದೆ. ಶ್ಯ ನ 
ವನು ಭೂತಕಾಲದ ಎರುದ್ದ ತತ್ತ ಎಂದು ಅರ್ಥ ವತಾಡಿಕೊಳು ವುದು, " 


ಎ 


ನ ತಾನಾಗಿ ಪರಿದ ರ್ತಿತವಾಗುತ್ತದೆ ಎಂಬುದನ್ನು ಈಗಾಗಲೇ ನೋಡಿ 
ವೆ. ಆದುದರಿಂದ ಸಾರ್ತ್ರ ವರ್ತ ಮಾನವನ್ನು ತನ್ನಲ್ಲಿ. ತಾನಿ'ನ ಎದುರು 
"ತನಗಾಗಿ-ತಾನಿ'ನ ಸಾನಿಧ್ಯ ಎಂದು ನಿರ್ವಚಿಸುತ್ತಾನೆ. ತನಗಾಗಿ-ತಾನಿನ' 
ಮೂಲಕವೇ ವರ್ತಮಾನ “ಜಗತ್ತಿನಲ್ಲಿ ಪ್ರವೇಶಿಸುತ್ತದೆ'. ತನಗಾಗಿ-ತಾನು, 
"ಸಾನಿಧ್ಯದ ಶಕ್ತಿ'ಯನ್ನು ಪಡೆದಿರುತ್ತದೆ, ಅದು ಯಾವುದಾದುದರ ಎದುರಿಗೆ ಇರ 
ಬೇಕು. “ಯಾವುದಾದುದರ ಎದುರಿಗೆ ಇರುವ” ಈ ಶಕ್ತಿ ತನ್ನಲ್ಲಿ-ತಾನಿಗೆ ಇರುವು 
ದಿಲ್ಲ. “ಅದು ಮಾತ್ರ ಅಸ್ತಿತ್ವ ಹೊಂದಿದೆ. ಎರಡು ತನ್ನಲ್ಲಿ-ತಾನುಗಳು ನಡುವೆ 
ಏಕಕಾಲತ್ವದ SB  tancid) ಪ್ರಶ್ನೆಯೇ ಬರುವುದಿಲ್ಲ.  ಸಾನಿಧ್ಯದ ಶಕ್ತಿ 
ಇರುವ ಹಾ! ಎರಡು ತನ್ನ ಲ್ಲಿ ತಾನುಗಳ ಎದುರಿಗೆ ಸಹ- ಸಾನಿಧ್ಯ ಹೊಂದುವ 
ಅಸ್ತಿತ್ವದ ದೃಷ್ಟಿಯಿಂದ ಮಾತ್ರ ಈ ಏಕಕಾಲತ್ವ ಸಾಧ್ಯ'' ಅಸ್ತಿತ ಶೃಗಳು ಇರು 
ತ್ತವೆ, ಆದಿ 3.01. ತಾನು ಇಲ್ಲದೆಯೇ fe ಸಾನಿಧ್ಯದ ಕಲ್ಪನೆಯನ್ನು | 
ಮಾಡುವುದು ಸಾಧ್ಯವಿಲ್ಲ. ಏಕೆಂದರೆ ತನಗಾಗಿ-ತಾನಿನ “ಅಲ್ಲಿ ಇರುವಿಕೆ, ವರ್ತ ' 
ಮಾನವನ್ನು ಅರ್ಥಮಾಡಿಕೊಳು ವ ಒಂದು ದೃಷ್ಠಿ 7 ಕೋನವನು, ತಂದುಕೊಡು 
ತ್ತದೆ. ಇದೇ “ವರ್ತಮಾನ ಜಗತ್ತನ್ನು ಪ್ರವೇಶಿಸುವುದು” ಎನ್ನುವುದರ ಸರಿಯಾದ 


| 
ಅರ್ಥ. 


ಇ. 
ಮಾನ'ದ ಶಾಬಿಕ ಅರ್ಥಕ್ಕೆ ೦ತ ಸುಲಭವಾದುದು. ಭೂತಕಾಲದಲ್ಲಿ ಘೆ 


"ಸಾನಿಧ್ಯ' ಎನ್ನುವುದರ ಅರ್ಥ, “ಒಂದು ಅಸ್ತಿತ್ವದ ಮುಂದೆ ಸಾನಿಧ್ಯ' ' 
ಎಂದಾಗ, ಇವೆರಡರ ನಡುವೆ ಒಂದು ಕೊಂಡಿಯನ್ನು ಕಲ್ಪಿಸಿದಂತಾಗುತ್ತದೆ. 


ಇದು ನಕಾರಾತ್ಮಕ ಕೊಂಡಿ ಏಕೆಂದರೆ ತನಗಾಗಿ-ತಾನಾಗಿರದ ಅಸ್ತಿತ್ವದ ಮುಂದೆ 


* wesen ist was gemesen ist 


ಸಾತ್ರೆ ಮತ್ತು *ಕಾಲ' 71 


ಈ ತನಗಾಗಿ-ತಾನು ಸಾ ಸಾನಿಧ್ಯ ಹೊಂದಿರುತ್ತ ದೆ. ಆದುದರಿಂದ ಸಾನಿಧ್ಯ ವನ್ನು 
'ನಕಾರಾತ್ಮ ಕವಾಗಿ "ವರ್ತಮಾನವಿಲ್ಲ' ಎಂದೂ ನಿರ್ವಚಿಸಬಹುದು. 


ವರ್ತಮಾನ ಹಾಗೂ ತನಗಾಗಿ-ತಾನಿನ ನಕಾರಾತ್ಮಕತೆಯನ್ನು ಹೇಳಿದಾಗ 
ನಮಗೆ ಗೊಂದಲವೆನಿಸುತ್ತದೆ. ಆದರೆ ಬೇರೆ ವಸ್ತುಗಳಂತೆ ತನಗಾಗಿ-ತಾನೂ ಸಹ 
*ಇರುತ್ತದೆ'. ಎಂದು ಹೇಳುವುದು ತಪ್ಪಾಗುತ್ತದೆ. ಅದರ ಅಸ್ತಿತ ಓವನ್ನು "ಯಾವ 
ವಸ್ತುವಿನ ಪ ಶ್ರತಿಫಲನವೂ ಆಗಿರದೆ ಪ್ರತಿಫಲನ ಕ್ರಿಯೆಯ ಪ್ರತಿಫಲನವೇ ಆಗಿರು 
ವಂತಹ ಪ್ರತಿಫಲನದ ಜೊತೆಗಿರುವ *ತೋರಿಕೆ'ಯೊಂದಿಗೆ (appearance)S 
ಹೋಲಿಸಬಹುದು. ಹಾಗೂ ತನಗಾಗಿ ತಾನಿನ ವಿಧಾನವೇ ಇಲ್ಲಿ ಅನಸ್ತಿತ್ವದ ರೂಪ 
ದಲ್ಲಿ ಪ್ರಕಟವಾಗುತ್ತದೆ. ಈ ನಕಾರವನ್ನು "ಜಡ' ಎಂದು ಹೇಳಲಾಗುತ್ತದೆ, 
ಏಕೆಂದರೆ ತನಗಾಗಿ-ತಾನು ಅಸ್ತಿತ್ವದ ನಕಾರವಾದರೆ, ಅಸ್ತಿತ್ವದ ಪ್ರತಿ ಕ್ಷಣದ 
ನಕಾರವಾದ ವರ್ತಮಾನ ಒಂದು War "ಓಟ'ವಾಗುತ್ತದೆ. ಆದುದರಿಂದಲೇ 
*ವರ್ತಮಾನವಿಲ್ಲ' ಎಂದು ಹೇಳುವುದು. 


"“ತನಗಾಗಿ-ತಾನಿನ ರೂಪದಲ್ಲಿ ಸಾನಿಧ್ಯ, ತನ್ನಿಂದ ಹೊರಗೆ, ತನ್ನಿಂದ 
ಹಿಂದೆ ಅಸ್ತಿತ್ವ ಹೊಂದಿರುತ್ತದೆ.''' ಇವುಗಳಲ್ಲಿ ಮೊದಲನೆಯದು ಭವಿಷ್ಯ ಹಾಗೂ 
' ಎರಡನೆಯದು ಭೂತಕಾಲ. ತನಗಾಗಿ ತಾನಿನಲ್ಲಿ ಭವಿಷ್ಯ ಸುಪ್ತ ಅಸ್ತಿತ್ವ 
ಹೊಂದಿದೆ ಎಂದು ಹೇಳಲಾಗಿಲ್ಲ. ಸಾರ್ತನ ಪ್ರ ಕಾರ ತನಗಾಗಿ... ತಾನಿನಲ್ಲಿ ಭವಿಷ್ಯ 
ಪ್ರಕಟವಾಗುವ ಸಾಮರ್ಥ್ಯ ಉಳ್ಳ ಅಸ್ತಿತ್ವ ಹೊಂಡಿರಲಾರದು. ಭವಿಷ್ಯ ಪ್ರಕಟ 
ವಾಗುವ ಸಾಮರ್ಥ್ಯವನ್ನು ಹೊಂದಿರದಿದ್ದಲ್ಲಿ ಅದನು X ಪ್ರತಿನಿಧಿಸಲಾಗದು. ಸಾರ್ತ್ರ 
ಇದನ್ನು ಮನಃಶಾಸ್ತ್ರಜ್ಞ ರಿಂದ ನಿರ್ಮಿತವಾದ ಪ್ರತಿಮೆಗಳು ಪ್ರತಿನಿಧಿಸುವಂತಹ 
“ಪ್ರಾತಿನಿಧ್ಯ' ಎಂದು ಕರೆಯುತ್ತಾನೆ. ತನಗಾಗಿ. ತಾನು ಬಯಸಿದಾಗ ಭವಿಷ್ಯ 
ಅಸ್ತಿತ್ವ ಪಡೆಯುತ್ತದೆ. ಈ ಅರ್ಥದಲ್ಲಿ ಭವಿಷ್ಯ ಅಸ್ತಿತ್ವದ ಹೊರಗಡೆ ಇರುತ್ತದೆ 
ಎಂದು ಹೇಳಬಹುದು. ಉದಾಹರಣೆಗೆ "ನಾನು ಟೆನಿಸ್‌ ಕೋರ್ಟಿನಲ್ಲಿ ಅತಿ ಶೀಘ್ರ 
ಮಾಗಿ ಆಕ್ರಮಿಸುವ ಈ ಸ್ಥಾನ, ನಾನು ನಂತರ ಚೆಂಡನ್ನು ಸಿಟ್ಟಿನಿಂದ ಆಚೆ ಕಳುಹಿ 
ಸಲು ನನ್ನ ರಾಕೆಟ್‌ನಿಂದ ಮಾಡುವ ಕ್ರಿಯೆಯ ಮೂಲಕವೇ, ಅರ್ಥ ಪಡೆಯು, 
'ತ್ವದೆ.' ಚೆಂಡನ್ನು ಮರಳಿಸಲು ಮಾಡುವ ಪ್ರತಿಯೊಂದು: ಕ್ರಿಯೆಯ 
"ಯೋಜನಾಬದ್ಧ ವಾಗಿ ಸಾ ಪಿಸ'ಲಾಗಿರುವುದಿಲ್ಲ. ಈ ಪ್ರತಿಯೊಂದು ಕ್ರಿಯೆಯ 
ಮೂಲಕ ತನಗಾಗಿ-ತಾನು ಭವಿಷ್ಯದೊಂದಿಗೆ ಒಂದಾಗಿರುತ್ತದೆ ಎನ್ನುವುದೆನ್ನು 
ನಾವು ಇಲ್ಲಿ ಗಮನಿಸಬೇಕು. "ಈ ಅರ್ಥದಲ್ಲಿ, ದಾಸೀನ್‌' (Dasein)y* ಯಾವಾ. 
ಗಲೂ, ಅದನ್ನು ಬರಿ ವರ್ತವತಾನಕ್ಕೆ ಮಾತ್ರ ಸೀಮಿತಗೊಳಿಸಿದಾಗ ಇರಂವುದಕ್ಕಿ ೦ತ 


( 
ಅತ್ಯ ೦ತ ಹೆಚ್ಚಾ ಗಿರುತ್ತ ದೆ ಎನ್ನು ವಲ್ಲಿ ಹೀಡೆಗ್ಗ ರ್‌ ಸರಿಯಾಗಿಯೇ ಹೇಳುತ್ತಾ pi 


* ದಾಸೀನ್‌- -ಹಿಡೆಗ್ಗ ರನ ತತ್ವಚಿಂತನೆಯಲ್ಲಿ "ಅಸ್ತಿತ್ವ' 


72 ಸಾಧನೆ 


ಎನ್ನುತ್ತಾನೆ ಸಾರ್ತ್ರ. ಹಾಗೆಯೇ ಪ್ರಜ್ಞೆಯ ಪ್ರತಿ ಕ್ಷಣದೊಂದಿಗೆ ಭವಿಷ್ಯ 
ಒಂದು ಆಂತರಿಕ ಸಂಬಂಧವನ್ನು ಹೊಂದಿರಂತ್ತದೆ. ಏಕೆಂದರೆ, “ನಾನು ಬರೆಯು 
ವಾಗ, ಅಥವಾ ಕುಡಿಯುವಾಗ, ನನ್ನ ಪ್ರಜ್ಞಾ ಸ್ಥಿತಿಗಳ ಅರ್ಥ ಯಾವಾಗಲೂ 
ಒಂದು ಅಂತರದ ಮೇಲೆ, ಅಲ್ಲಿ ಆಚೆಗೆ' ಇರುತ್ತದೆ. 

ಆದರೆ ಭವಿಷ್ಯ "ಈಗ' ಅಲ್ಲ. ಅದಿನ್ನೂ ಸಂಭವಿಸಿರುವುದಿಲ್ಲ. ಅದು 
ಆಗಲೇ ಸಂಭವಿಸಿದ್ದರೆ, ತನ್ನಲ್ಲಿ-ತಾನನ್ನು ಸ ಅತಿಕ್ರಮಿಸಿದ ಹಾಗಾಗುತ್ತದೆ. ಆದುದ 
ರಿಂದ ಇದರ ಸರಿಯಾದ ನಿರ್ವಚನ “ನಾನು ಹಾಗೆ ಆಗುವುದರ ಅಸಾಧ್ಯತೆಯ 
ಮಟ್ಟಿಗೆ ನಾನು ಆಗಬೇಕಾಗಿರುವುದೇ ಭವಿಷ್ಯ' ಎಂದಾಗುತ್ತದೆ. ಈ ದೃಷ್ಟಿ 
ಆ 1೬ ವರ್ತಮಾನ ಒಂದು ನಿರಂತರ ಗಿದೆ. ಹಾಗೂ ಈ ಓಟ ಇನ್ನೂ 
ಆಗದೇ ಇರುವುದರ ದಿಕ್ಕಿ ನಲ್ಲಿ ನಡೆದಿರುತ್ತದೆ. ಸಾರ್ತ್ರ ಭವಿಷ್ಯ ವನ್ನು ನಿ ಣು 
ಅಸ್ತಿತ್ವ” ಎಂದು ಕಲತ. ನೆ. ಯಾಕೆಂದರೆ, ಈ ಆಸ್ತಿತದಿಂದಾಗಿ ತನಗಾಗಿ- 
ತಾನು ಅಸ್ತಿತ್ವ ಪಡೆಯುತ್ತದೆ ಹಾಗೂ ಇದಿಲ್ಲದೇ ತನಗಾಗಿ-ತಾನು “ಅಸ್ತಿ ತ್ವದಾಚೆಗೆ 
ಇರುವಂತಹದು” ಎಂದು ಅನಿರ್ವಚಿತವಾಗಿಯೇ ಉಳಿಯುತ್ತಿತ್ತು. ಏಕೆಂದರೆ 
ಇಲ್ಲಿ ತನಗಾಗಿ-ತಾನು ಬರಿ ಭವಿಷ್ಯ ಮಾತ್ರವಾಗುವುದಿಲ್ಲ. ಅದು ಅದರ 
ಅಸ್ತಿತ್ವವೇ ಆಗಬೇಕು. . ನಿಜವಾಗಿ ನೋಡಿದರೆ, ತನಗಾಗಿ-ತಾನು ಒಂದು “ಇಲ 
ದಿರುವಿಕೆ,' | “ಇನ್ನೂ ಸಂಭವಿಸದಿರುವಿಕೆ'ಯತಾಗಿ ಇರುವುದರಿಂದ ಅದು “ಆ' ನಿರ್ಣಾ 
ಯಕ ಅಸ್ತಿತ್ವವಾಗುತ್ತದೆ. ತನಗಾಗಿ-ತಾನು ಪ್ರತಿಫಲನ ಮಾಡಿದರೆ ಇದು ಸಾ 
ವಾಗುತ್ತದೆ. ತನಗಾಗಿ-ತಾನು ತನಗಾಗಿಯೇ ಪ ಪ್ರತಿಫಲನ ಮಾಡುವುದರಿಂ ೦ದ ಭವಿಷ್ಯ 
ಅರಳಿಕೊಳ್ಳುತ್ತದೆ. 


"ನಾನು ಸುಖಯಾಗಿದ್ದೇನೆ' ಎಂದು ಹೇಳಿದರೆ, ಈಗ ಇಲ್ಲಿರುವ ವಿಶಿಷ್ಟ 
ತನಗಾಗಿ-ತಾನು ಸುಖಿಯಾಗಲಿದೆ ಎಂದೇ ಅರ್ಥ. ಈ ತನಗಾಗಿ-ತಾನು, ತನ್ನಿಂದ 
ಆಚೆ ಇರುವ ಒಂದು ಅಸ್ತಿತ್ವದೆಡೆಗೆ ಮಾಡುವ ಅತಿಕ್ರಮಣವೇ ಭವಿಷ್ಯ. ಹಾಗೂ 
“ಆಚೆಗೆ? ಶಬ್ದದ ಅರ್ಥವೂ ಇದೇ. ಮೇಲೆ ಹೇಳಿದ ವಾಕ್ಯ ದಲ್ಲಿಯ “ ನಾನು', 
"ಈಗ' ಇರುವ ವರ್ತಮಾನವನ್ನಷ್ಟೇ ಪ್ರತಿನಿಧಿಸುವುದಿಲ್ಲ. ಯಿ ಭೂತಕಾಲ 
ವನ್ನೂ ಎಳೆದುತರುತ್ತದೆ. ಏಕೆಂದರೆ ಭೂತಕಾಲದೊಡನೆ ಸಂಬ ಬಂಧವಿಲ್ಲದಿದ್ದರೆ 
"ನಾನು" ಸಹ ಇರುವುದು ಸಾ ಧ್ಯವಿಲ್ಲ. ಈ “ನಾನು” ಎನ್ನುವುದು ಈ ಅಸ್ತಿ 
; ದಿಂದಾಚೆ ಇರುವ ಅಸ್ತಿತ್ವವಾಗಲು ಅಂತಹ ಅಸ್ತಿತ್ವದೆಡೆಗೆ ಎಳೆಯಲ್ಲಟ್ಟಿದೆ. 
ಆದುದರಿಂದ ಭವಿಷ್ಯ ಎನು ವುದೂ ಸಹ ರುವಿಕೆ, (ಭೂತ) ಕನಗಾಗಿ-ತಾನು 
(ವರ್ತಮಾನ) ಹಾಗೂ ಅದರ ಸಾಧ್ಯತೆ (ಒಂದು ವಿಶಿಷ್ಟ ಭವಿಷ್ಯ) ಇವುಗಳ 
ಸಮನ್ವಯವಾಗುವ ಒಂದು ಆದರ್ಶಬಿಂದು. ಹ ಇದು ತನ್ನ ಲ್ಲಿ- ಮಾ 


RE rs 


ಸಾತ್ರೆ ಮತ್ತು 'ಕಾಲ' 73 


| ಕಾಲತತ್ವದ ಬಗ್ಗೆ ಸಾರ್ತ್ತ್ರನ ವಿಚಾರಗಳು ಮೂಲತತ್ವಶಾಸ್ತ್ರದ ಮೇಲೆ 
 ಆಧಾರಿತವಾಗಿವೆ. "ಘಟನೆಗಳ ಅಥವಾ ಕ್ಷಣಗಳ ಅನುಕ್ರಮತೆಯೇ ಕಾಲ” ಎನ್ನು 
ವುದನ್ನು ಸಾರ್ತ್ಜ್ರ ಅಲ್ಲಗಳೆಯುತ್ತಾನೆ. ಹಾಗಿದ್ದಲ್ಲಿ ಕಾಲ ತನ್ನ ಕಾಲತತ್ವದ 
ಸ್ವಭಾವವನ್ನೇ ಕಳೆದುಕೊಂಡು ಬರಿ “ಅಕಾಲತತ ವಾಗಿ ಉಳಿಯುತ್ತದೆ ಎನ್ನು 
ತ್ತಾನೆ ಸಾರ್ತ್ರ. 

ಒಂದು ವಿಶಿಷ್ಟತೆಯಲ್ಲಿ, ತನಗಾಗಿ-ತಾನಿನ ವಿರುದ್ಧವಿರುವ ತನ್ನ ಲ್ಲ-ತಾನಿನ 
ಅಸ್ತಿತ್ವದ, ಕಾರಣದಿಂದ ಕಾಲ ಆಯಾಮಗಳನ್ನು ಹೊಂದುತ್ತದೆ ಹಾಗೂ ಈ 
ಆಯಾಮಗಳನ್ನು ತನಗಾಗಿ ತಾನು, ತನ್ನ ಸ್ವ ಅತಿಕ್ರಮಣದಿಂದಾಗಿ ಪಡೆದುಕೊಳ್ಳು 
ತ್ತದೆ. ಅಸ್ತಿತ್ವದ ಪಥದಲ್ಲಿಯ ಒಂದು ಸಾಧ್ಯತೆಯಾಗಿ ಪರಿಣಮಿಸಲು ತನಗಾಗಿ-- 
ತಾನು ತನ್ನನ್ನೇ ಅತಿಕ್ರಮಿಸಿದಾಗ ಕಾಲ ವಸ್ತುನಿಷ್ಠ ಕಾಲತತ್ವದ ಒಂದು ರೂಪದಂತೆ 
ಕಾಣುತ್ತದೆ. ಅಥವಾ ಕಾಲತತ್ವ ಅದನ್ನು ಉಪಯೋಗಿಸಿಕೊಳ್ಳುವ ಉದ್ದೇಶದಿಂದ 
ತನಗಾಗಿ-ತಾನು ಅದನ್ನು ಆಕ್ರಮಿಸುವ ಕ್ರಿಯೆಯಲ್ಲಿಯೇ ಅಸ್ತಿತ ಈ ಹೊಂದಿರುವಂತೆ 
' ಕಾಣುವ''1! ಒಂದು ಎಕ್ಸ್‌ಟ್ಯಾಸಿಸ್‌,* ಒಂದು "ತನ್ನಲ್ಲಿ ತಾನಿರುವ. ಶೂನ್ಯತೆ? 
ಆಗುತ್ತದೆ. ಇ. 23% _ 

ಈ ರೀತಿ ಕ್ರಿಯೆಯ ಮೂಲಕ ಕಾಲ, ವಸ್ತುನಿಷ್ಠ ಕಾಲತತ್ವದ ರೂಪವನ್ನು 
ಪಡೆಯುತ್ತದೆ. ಇದನ್ನೊಂದು ಕ್ಷೆಪಣಿ ಪಥ (1೯೩ೀಂtಂry) ಎನ್ನ ಬಹುದು. ನಮ್ಮ 
ಬಗ್ಗೆ ಇರುವ ನಿರೀಕ್ಷೆ ವಸ್ತುನಿಷ್ಠವಾಗಿ ಅಂತರ್ನಿಹಿತವಾಗಿರುವಂತಹ ಕ್ಷಿಪಣಿ ಪಥದಂತೆ 
ಜೀವನ ನಡೆಸದೇ ಇದ್ದಲ್ಲಿ ಈ ಕ್ಷಿಪಣಿ ಪಥ ಬಿದ್ದು ಹೋಗುತ್ತದೆ...... ಹಾಗೂ 
ಅಕಾಲತತ್ವದ ಅಸ್ತಿತ್ತದ ಮೇಲಿರುವ ಶೂನ್ಯತೆಯ ಪದರಿನಂತೆ ಕಾಣುತ್ತದೆ. !: 


~ 
- ೦ 
ಎನ್ನುತ್ತಾನೆ ಸಾರ್ತ್ತ್ರ 


ಟಿಪಣಿ 
& (1) ಬೀಯಿಂಗ್‌ ಎಂಡ್‌ ನಥಿಂಗ್‌ನೆಸ್‌ನಲ್ಲಿ ಉಧ್ಭತ . ಪುಟ 109. 
(2) ಬೀಯಿಂಗ್‌ ಎಂಡ್‌ ನಧಿಂಗ್‌ನೆಸ್‌ : ಪುಟ 110, 
(3) ಬೀಯಿಂಗ್‌ ಎಂಡ್‌ ನಥಧಿಂಗ್‌ನೆಸ್‌ : ಪುಟ 114. 
(4) 'ಟ್ರ್ಯಾಕಿಮ್ವೆ' ನಲ್ಲಿ 
(5) ಬೀಯಿಂಗ್‌ ಎಂಡ್‌ ನಥಿಂಗ್‌ನೆಸ್‌ : ಪುಟ 121. 
(6) ಬೀಯಿಂಗ್‌ ಎಂಡ್‌ ನಥಿಂಗ್‌ನೆಸ್‌ : ಪುಟ 123. 
(7) ಬೀಯಿಂಗ್‌ ಎಂಡ್‌ ನಥಿಂಗ್‌ನೆಸ್‌ : ಪುಟ 123. 
'(8) ಬೀಯಿಂಗ್‌ ಎಂಡ್‌ ನಧಿಂಗ್‌ನೆಸ್‌ : ಪುಟ 123. 
(9) ಬೀಯಿಂಗ್‌ ಎಂಡ್‌ ನಧಿಂಗ್‌ನೆಸ್‌ : ಪುಟ 215. 
(10) ಬೀಯಿಂಗ್‌ ಎಂಡ್‌ ನಧಿಂಗ್‌ನೆಸ್‌ ; ಪುಟ 128. 
(11) ಬೀಯಿಂಗ್‌ ಎಂಡ್‌ ನಧಿಂಗ್‌ನೆಸ್‌ : ಪುಟ 215. 
(12) ಬೀಯಿಂಗ್‌ ಎಂಡ್‌ ನಧಿಂಗ್‌ನೆಸ್‌: ಪುಟ 216. 


(ಶಿ Ekstasis : ಗ್ರೀಕ್‌ ಶಬ್ದ. ಇದನ್ನು “ಆಚೆ ನಿಂತುಕೊಳ್ಳುವಿಕೆ” ಎಂದು ರೂಪಾಂತರಿಸಬಹುದು. 


ಅಂತರರಾಷ್ಟ್ರೀಯ ಹಫಾನಷೂನು ಏಡು ಸಿಕೆ. 


ಎಂ. ಗುರುನಾಥ 


ಮಾನವನ ಇಂದಿನ ನಡವಳಿಕೆಯು ಅವನ ಹಿಂದಿನ ಅನುಭವಗಳನ್ನೂ, 
ಮುಂದಿನ ಆಶೋತ್ತರಗಳನ್ನೂ ಅವಲಂಬಿಸಿರುತ್ತದೆ. ಈ ಅಂಶವು ಇಂದಿನ 
ಕಾನೂನುಗಳಿಗೂ ಅನ ಓಯಿಸುತ್ತದೆ. 


ಮಾನವನ ಜೀವನಸ್ಥಿತಿಯ ಬೆಳವಣಿಗೆ 


ಆದಿ ಮಾನವನು ಪ್ರಕೃತಿಯ ಗುಲಾಮನಾಗಿದ್ದನೆಂದರೆ ತಪ್ಪಾಗಲಾರದು. 
ಗುಡಗು, ಮಿಂಚು, ಬೆಂಕಿ ಮತ್ತು ಇತರ ಪ್ರಕೃತಿಯ ನಿಯಮಗಳನ್ನು ನೋಡಿ ' 
ಹೆದರಿದ್ದ ಸಂದರ್ಭಗಳೂ ಉಂಟು. ಈ ಕಾಲದಲ್ಲಿ ಮಾನವನ ಬುದ್ದಿ ಶಕ್ತಿ ಕಡಿವೆಂ 
ಯಾಗಿತ್ತು; ಇದನ್ನು ಅವಲಂಬಿಸಿ ಅವನ ಜೀವನಮಟ್ಟವೂ ಬಹಳ ಚಿಕ್ಕ 
ದಾಗಿದ್ದಿತು. ಅಂಥ ಸಂದರ್ಭಗಳಲ್ಲಿ ಮಾನವನ ನಡವಳಿಕೆಯನ್ನು | ಯಾವ ಕಾನೂನೂ 


ಗೊತ್ತುಪಡಿಸಿರಲಿಲ್ಲ. 


ಮಾನವನ ಬುದ್ದಿ ಶಕ್ತಿಯು ಬೆಳೆದಂತೆ ಅವನ ಜೀವನ ರೀತಿಯೂ 
ಬದಲಾವಣೆ ಹೊಂದಿತು. ಪ್ರಕೃತಿಯನ್ನು ಅರ್ಥಮಾಡಿಕೊಂಡನಂತರ, ಮಾನವನು 
ಕುಟುಂಬಜೀವಿಯಾಗಿ ಬಾಳುವುದನ್ನು ನಾವು ಕಾಣಬಹುದು. ಇಲ್ಲಿ ಅವನ ನಡ 
ವಳಿಕೆಯು “ಕುಟುಂಬದ ಜೀವನಕ್ಕೆ ಮಾತ್ರ ಸೀಮಿತವಾಗಿರುತ್ತಿತ್ತು ಮತ 
ಕುಟುಂಬದ ನಿಯಮಗಳಿಂದ ಮಾತ್ರ ಗೊತ್ತುಪಡಿಸಲ್ಪಡುತ್ತಿತ 


2 
ಂ 


ಮುಂದಿನ ಹಂತ ಮಾನವನು ಸಂಘಗಳಲ್ಲಿ ಜೀವಿಸುವ ಕ್ರಮ. ಈ ಸಂದರ್ಭ 
ದಲ್ಲಿ ಸಂಘ ಅಥವಾ ಗುಂಪು ಮಾನವನ ನಡವಳಿಕೆಯನ್ನು ಗೊತ್ತುಪಡಿಸುತ್ತಿತ್ತು. 
ನಂತರದಲ್ಲಿ ಕಾಣುವ ಅಂಶಗಳೆಂದರೆ ರಾಜ್ಯ ಅಥವಾ ದೇಶಗಳ ಸ್ಥಾಪನೆ ಮತ್ತು 
ರಾಜ್ಯವು (ಸಮಾಜ) ಮಾನವನ ನಡವಳಿಕೆಯನ್ನು ಕಾನೂನುಗಳಿಂದ ಗೊತ್ತುಪಡಿ 


ಸಿರುವುದು. ಇಂದು ರಾಜ್ಯಗಳ ಮತ್ತು ವ್ಯಕ್ತಿಯ ನಡವಳಿಕೆಯನ್ನು ರಾಜ್ಯದ 
ಕಾನೂನು ಮತ್ತು ಅಂತರರಾಷ್ಟ್ರೀಯ ಕಾನೂನು ಗೊತ್ತುಪಡಿಸುತ್ತಿವೆ. 


ಮಾನವನ ಜೀವನದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ, 
ಮಾನವನ ಬುದ್ದಿ ಶಕ್ತಿ ಅಥವಾ ಜ್ಞಾನದ ಬೆಳವಣಿಗೆಯೊಂದಿಗೆ ತನ್ನ ಜೀವನ ಮತ್ತು 


ಜೌ UA, ಹ. ಗಹ, ಸತ 


ಅಂತರರಾಷ್ಟ್ರೀಯ ಕಾನೂನು ಏನು ? ಏಕೆ ? ೫5 


ಕಾರ್ಯರಂಗ ವಿಕಸಿಸಿಕೊಳು ವ ಅಥವಾ ಅಭಿವೃದ್ಧಿ ಗೊಳ್ಳ ಸಿಕೊಳ್ಳುವ ಮನೋಭಾವ 
(The Expansionist Tendency) ಈ ಮನೋಭಾವವನ್ನು ಮುಂದುವರಿಸಲು 
ನಡೆಸುವ ರೀತಿಯೇ ಪರಿಶೋಧಿಸುವ ಕ್ರಮ. (The Exploring Tendency). 
ಇದರ ಪರಿಣಾಮವೇನೆಂದರೆ ಪರಿಶೋಧನೆಯನ್ನು ಸ್ವಪ್ರಯೋಜನಕ್ಕಾಗಿ ಉಪ 
ಯೋಗಿಸುವಂತೆ ಮಾಡುವುದು. (The Tendency to Exploit). ಅಂದರೆ 
ಇದನ್ನು ಚಿಕ್ಕದಾಗಿ ಹೇಳುವುದಾದರೆ ಮಾನವನ ಬುದ್ದಿ ಶಕ್ತಿಯ ಬೆಳವಣಿಗೆ 
ಯೊಂದಿಗೆ ಅವನ ಜೀವನದಲ್ಲಿ ವಿಕಸನ, ಎಕಸನಕ್ಕೆ ಪರಿಶೋಧನೆ, ಪರಿಶೋಧನೆ 
ಯನ್ನು: ಸ್ವಹಿತಕ್ಕೆ ಉಪಯೋಗಿಸುವ ಮನೋಭಾವ ಬೆಳೆದುಬಂದಿದೆ. ಇದಕ್ಕೆ 
ಚರಿತ್ರೆಯ ಒಂದು ನಿದರ್ಶನವನ್ನು ನೀಡಬಹುದು : ಹಲವು ಪಾಶ್ಚಾತ್ಯರು ತಮ್ಮ 
ವ್ಯಾಪಾರ ಮತ್ತು ಕಾರ್ಯರಂಗಗಳನ್ನು ಬೆಳೆಸಲು ವಿದೇಶಯಾತ್ರೆ ಹೊರಟು ನಂತರ 
ದಲ್ಲಿ ಆ ದೇಶಗಳಲ್ಲಿ ತಮ್ಮದೇ ಆದ ವಸಾಹತುಗಳನ್ನು ಸ್ಥಾಪಿಸಿ ಆ ದೇಶಗಳನ್ನು 
ಶೋಷಿಸಿ, ದಬ್ಬಾಳಿಕೆ ಮಾಡಿದರು. ಇದೆಲ್ಲದರ ಫಲವಾಗಿ ಮಾನವನ ಕೆಲವು 


` ಸಾವಕಾನ ಹಕ್ಕು ಗಳಿಗೆ ಧಕ್ಕೆ ಯಾಯಿತು; ವರ್ಣಭೇದ ನೀತಿಯು ಸಾರ್ವತ್ರಿಕ 


ಶೆ 
ನಯಿತು, ಇದಕ್ಕೆ ಜ್‌ ಸಮಾಜವು ಒಂದು ಉತ್ತರವನ್ನು ಕೊಡಬೇಕಾಗಿದೆ. 


ವಿಜ್ಞಾನ ಮತ್ತು ತಾಂತ್ರಿಕ ಸಾಧನೆ ಒಡ್ಡಿರುವ ಪ್ರಶ್ನೆಗಳು 


ಸಮುದ್ರವು ಹಿಂದಿನ ಕಾಲದಲ್ಲಿ ಮೀನುಗಾರಿಕೆ ಮತ್ತು ಪ್ರಯಾಣಕ್ಕೆ ಮಾತ್ರ 
ಸೀಮಿತವಾಗಿತ್ತು. ಆದರೆ ಈಗಿನ ಸಂಶೋಧನೆಗಳಿಂದ ಸ ಸಮುದ್ರದ ತಳದಲ್ಲಿರುವ 
ಅಪಾರ ಅಮೂಲ್ಯ ಲೋಹಗಳ ಮತ್ತು ಖನಿಜಗಳ ಸಂಪತ್ತು ತಿಳಿದುಬಂದಿದೆ. 
ಇದರ ಉಪಯೋಗ ಹೇಗೆ ಆಗಬೇಕೆಂಬುದು ಮತ್ತು ಇದರ ಮೇಲಿನ ಹಕ್ಕು 
ಯಾರಿಗೆ ಎಂಬುದು ಇಂದಿನ ಬಹು ಮುಖ್ಯ ಪ್ರಶ್ನೆಯಾಗದೆ. 

ತಾಂತ್ರಿಕ ಮತ್ತು ವೈಜ್ಞ್ಯಾನಿಕ ಸಾಧನೆಯಿಂದ ಇಂದು ಮಾನವನು ಚಂದ್ರ 
ಲೋಕಕ್ಕೆ ಹೋಗಿರುವುದನ್ನು ಮತ್ತು ಬಾಹ್ಯಾಂತರಿಕ್ಷದಲ್ಲಿ ಹಲವು ಕೃತಕ ಉಪ 
ಗ್ರಹಗಳು, ಅಂತರಿಕ್ಷ ನೌಕೆಗಳು ಇರುವುದನ್ನು ನಾವು ನೋಡುತ್ತಿದ್ದೆ ವೆ. ಕೆಲವು 


ರಾಷ್ಟ್ರಗಳ ಈ ಸಾಧನೆಯು ಇತರ ರಾಷ ಗಳ ಮೇಲೂ ಪರಿಣಾಮ ಬೀರುವಂತ 
ಹೆದು. ಇದರಿಂದ ಬಾಹಾ ಂತರಿಕ್ಷದಲ್ಲಿ" “ರಾಷ್ಟ್ರ ಗಳು ಯಾವ ರೀತಿ ವ್ಯವಹರಿಸ 


ಬೇಕೆಂಬುದು ಮುಖ್ಯ ವಾದ ಆಶ: 

ಔದ್ಯ ಮೀಕರಣ, ವಾಹನಗಳ ಓಡಾಟ, ಸಮುದ್ರದಲ್ಲಿ ಹೆಚ್ಚೆ ನ ಸಂಚಾರ, 
ಪ್ರಪಂಚದ "ಜನಸಂಖ್ಯೆ ಯ ಹೆಚ್ಚೆ ಛೃ ಇವುಗಳ ಕಾರಣದಿಂದಾಗಿ ವಾತಾವರಣದ ಭೂ, 
ವಾಯು, ನೀರು ಮಲಿನವಾಗುತ್ತಾ ಬಂದಿರುವುದು ಇನ್ನೊ ೦ಂದು ಪ ಪ್ರಶ್ನೆ ಯನ್ನು 
ಡ್ಡಿದೆ. 


ಕ್‌ 


76 ಸಾಧನೆ 


ರಾಷ ಸಗಳ ಸೇನಾಶಕ್ತಿ, ಅಣುಶಕ್ತಿ, ಅಣ್ವಸ್ನ ಸಗಳ ಪೈಪೋಟಿ, ಮಾನವನ 
ಮೂರ್ಪತನವನ್ನು ಎತ್ತಿ ತೋರಿಸುತ್ತಿದೆ ಮತ್ತು ಇವುನಳ ಬಳಕೆ ಒಂದು ಸಪಾಲನ್ನು 
ಒಡ್ಡಿದೆ. ಖ್ಯಾತ ತಜ್ಞರ ಅಭಿಪ್ರಾಯದ ಪ್ರಕಾರ ಈಗ ಎಲ್ಲಾ ರಾಷ್ಟ್ರಗಳಲ್ಲಿರುವ 
ಸೇನಾಶಕ್ತಿ ಮತ್ತು ಅಣ್ಣಸ ಒ್ರಿಗಳನ್ನು ಬಳಸಿದಲ್ಲಿ ಭೂಮಿಯಮೇಲಿರುವ ಎಲ್ಲ ಜೀವ 
ವಸ್ತುಗಳನ್ನು ನಿರ್ನಾಮ ಮಾಡ ೫ ಆದರೆ ನಿರ್ನಾಮ ಮಾಡಲು ಆಗುವುದು 
ಒಂದೇ ಒಂದು ಬಾರಿ. ಇನ್ನೊಂದು ಬಾರಿ ನಿರ್ನಾಮ ಮಾಡಲ. ಏನೂ ಇರುವುದೇ 
ಇಲ್ಲವಾದರೂ ರಾಷ ಗಳು ತಮ್ಮ ಅಣ್ವಸ್ತ್ರಗಳ ಉಗ್ರಾ ಣವನ್ನು ತುಂಬ. ತ್ತಾ 
ಬರುತ್ತಿರುವುದು ಮೂರ್ಯತನವಲ್ಲದೆ ಮತ್ತೆ ನಂದಾ ಹೇಳುವುದಕ್ಕೆ ಸಾಧ್ಯ ಎಲ್ಲ. 


ಈಗ ವ್ಯ ಕ್ತಿಗಳ ಸಂಚಾರ ಸುಲಭವಾಗಿರುವುದು ಮತ್ತು ರಾಷ್ಟ್ರ ಗಳ ರಾಜಕೀಯ 
ಪ ಪ್ರವೃತ್ತಿ ಗಳ ಮಾನ ಅಪಹರಣ, ಕಳ್ಳಸಾಗಾಣಿಕೆ ಮುಂತಾದ “ಹೊಸ ತೊಂದರೆ 


ಕಾನೂನಿನ ಬೆಳವಣಿಗೆ 


ಮಾನವನ ನಡವಳಿಕೆಯನ್ನು ನಿಯಮಿಸಲು ಹಿಂದಿನ ಕಾಲದಲ್ಲಿ, ಇಂದಿನ 
ತರಹದ ಕಾನೂನುಗಳು ಇರಲಿಲ್ಲ. ಸಮಾಜವು ಬೆಳದಂತೆ ರಾಜ್ಯಗಳು ಅಸ್ತಿ ತ್ವಕ್ಕೆ 
ಬಂದು, ರಾಜ್ಯಗಳು ಕಾನೂನನ್ನು ಮಾಡಿ ಮನುಷ್ಯ ನ ನಡವಳಿಕೆಯನ್ನು ನಿಯಮಿ 
ಸುತ್ತಿವೆ. ' ಈ ಕಾನೂನಿನ ಉಲಂಘ 'ನೆಯನ್ನು ರಾಜ್ಯ ಗಳು ತಮ್ಮ ರಾಜಕೀಯ 
ಶಕ್ತಿಯಿಂದ ತಡೆಯಬಹುದು. ಈ ಆಧಾರದವೇಲೆ ರಾಜ್ಯ ಗಳು ಮ್ಲ 
ಸಾರ್ವಭೌಮತ್ವ ದ ಅಧಿಕಾರ ಮತ್ತು ರಾಜಕೀಯ ಶಕ್ತಿಯಿಂದ ಮಾನವನ ನಡವಳಿಕೆ 


ಯನ್ನು ಗೊತ್ತು ಪಡಿಸುವ ನಿಯಮಗಳಿಗೆ ""ಕಾನೂನು'' ಎನ್ನೆ ಬಹುದು. 


ಆದರೆ ಸುಮಾರು ಹದಿನಾರನೇ ಶತಮಾನದಿಂದ ಈಚಗೆ ಸ ತಂತ್ರ ರಾಜ್ಯ ಗಳು 
ಬೆಳೆದು ಅವುಗಳೊಡನೆ ಅಂತರರಾಜ್ಯ ವ ವ್ಯವ ವಹಾರಗಳು ಮತ್ತು. ಮಾವನ ವ್ಯವ ವ 
ಹಾರಗಳು ಹೆಚ್ಚಾ ಗಿ ಹೊಸ ನಿಯಮಗಳು ಬೆಳದಿವೆ. ಅದನ್ನು ಅಂತರರಾಷಿ ಕ್ರಯ 


ಕಾನೂನು ಎನ್ನುವರು. 


ಸುಮಾರು ಹದಿನಾರು ಮತ್ತು ಹದಿನೇಳನೆಯ ಶತಮಾನದ ಆದಿಯಲ್ಲಿ ಅಂತರ 
ರಾಷ್ಟ್ರಿ ಯು ಕಾನೂನು ಬರಿಯ ರಾಷ್ಟ್ರ ಗಳ ನಡುವಿನ ವ್ಯ ವಹಾರ ಮತ ಪ ಕೆಲವು 
ರಾಯಭಾರಿಗಳ ಏಚಾರಗಳನ್ನು ಮಾತ್ರ “ಗೂತ್ತುಪಡಿಸುತ್ತಿತ್ತು t 


: ಆದರೆ ಪ ಶ್ರಪಂಚದ ಮೊದಲನೆ ಮತ್ತು ಎರಡನೆಯ ಮಹಾಯುದ್ಧ ಗಳನಂತರ 
ಪ್ರಪಂಚದ ಸತಿಗತಿಗಳು ಬದಲಾಗಿವೆ. ಹಾಗೂ ಈಗ ಅಭಿವೃ ದ್ಧ ಹೊಂದಿರುವ 
ದೇಶಗಳ ಅಭಿವೃದಿ ಪರದೇಶಗಳನ್ನು ಕಡೆಗಾಣಿಸಲು ಆಗದೇ pe ಸ್ತಿತಿಯಲ್ಲಿ 


ಅಂತರರಾಷ್ಟ್ರೀಯ ಕಾನೂನು ಏನು? ಏಕೆ? 77 


' ರುವುದು ಮತ್ತು ಮೇಲೆ ವಿಚಾರ ಮಾಡಿರುವ ಹಲವು ಪ್ರಶ್ನೆಗಳಿಗೆ ಇಂದಿನ ಅಂತರ 


ರಾಷ್ಟ್ರೀಯ ಕಾನೂನು ಓಂದು ಸಮಾಧಾನ ರುವದು ಅಂತರ ರಾಷ್ಟ್ರೀಯ 
 ಕಾನೂನನ ಪಾತ್ರ ವನ್ನು ಎತ್ತಿ ತೋರಿಸುತ್ತದೆ. 

ಈ ದಿನದಲ್ಲಿ ರಾಷ್ಟ್ರ ಗಳ, ಅಂತರರಾಷ್ಟ್ರೀಯ ಸಂಸೆ ಗಳ ಮತ್ತು ವ್ಯಕ್ತಿಗಳ 
ನಡವಳಿಕೆಯನ್ನು ಗೊತ ್ಸಿಪಡಿಸುವುದೇ ೬ ೫ಜಿ ಯ ಕಾನೂನು. ಎಂದರೆ 
| ಹೆಚ್ಚಾ Re ಒಂದು ಅಂಶವೆಂದರೆ ಮಾನವನ ಅಶೋತ್ತ ರಗಳನ್ನು ಈಡೇರಿಸಲು 
ಅಂತರರಾಷ್ಟ್ರೀಯ ಕಾನೂನು ಬೆಳಯಬೇಕಾದರೆ ಎಲ್ಲರ ಒಮ್ಮತ ಮತ್ತು ಸಹಕಾರ 


ಅಗತ್ಯ. 


ಉದಾರ ಚರಿತಾನಾಂತು ವಸುದೆ ವ ಕುಟುಂಬಕಂ” 


ಇಮ್ಮಡಿ ಹರಿಹರ ಹಾಗೂ ಇಮ್ಮಡಿ ದೇವರಾಯ-ಕೊನೆಯ 
ವರ್ಷಗಳು 


a 1. 


ಬಿ. ವಸಂತ ಶೆಟ್ಟಿ 


ಇಲ್ಲಿಯವರೆಗೆ, ವಿಜಯನಗರ ಸಾವ್ರಾಜ್ಯವನ್ನಾ ಳಿದ ಸಂಗಮ ವಂಶದ ದೊರೆ 
ಇಮ್ಮ ಡಿ ಹರಿಹರನ ಮರಣ ಯಾವಾಗ ಮಿತ ಬಗ್ಗೆ ಭಿನ್ನಾ ಭಿಪ್ರಾಯ 
ವದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಶೋಧಿಸ ಲಾದ. ಒಂದು ಶಾಸನವು 
ಬೀರುವ ಹೊಸ ಬೆಳಕಿನಡಿಯಲಿ ಆ ಸಮಸ್ಯೆ ಯನ್ನು ವಿವೇಚಿಸಲಾಗಿದೆ. ಅಂತೆಯೇ 
ಇನೊ ಬ್ಬ ಅರಸು ಇಮ್ಮ ಡಿದೇವ . ಕೊನೆಯ ದಿನಗಳ ಬಗ್ಗೆ ಅಸ್ಪಷ್ಟ 
ಅಭಿಪ್ರಾ ಯಗಳಿದ್ದ F 1446 ರಲ್ಲೆ € ಮಲ್ಲಿಕಾರ್ಜುನನು ಪಟ್ಟ ವೇರಿದ್ದ ರೂ 1447 
ರಲ್ಲಿಯೂ ಸಹ ಇಮ್ಮ ಡಿ ದೇವರಾಯನೇ ರಾಜನೆಂದು ತಿಳಿಸುವ ಇನ್ನೊ ೦ದು ಹೊಸ 
ಸನವು, ಈ ಪ ಬಗ್ಗೆ ನೀಡುವ ಹೊಸ ಅಂಶಗಳನ್ನೂ ಈ ಲೇಖನದಲ್ಲಿ 
ಸಲಾಗಿದೆ. 


ಬುಕ್ಕ ರಾಯನನಂತರ ಪಟ್ಟವೇರಿದ ಇಮ್ಮ] ಡಿ ಹರಿಹರನು 1399ರ ಕೊನೆ 
ಯಲ್ಲಿ ಮರಣ ಹೊಂದಿದನೆಂಬುದಾಗಿ er ಸ್ಕ್ಯ ಯೆಲ್‌ ಬರೆದಿದ್ದು , ನಂತರದ 
ಹರಿಹರನ ಶಾಸನಗಳಿಂದಾಗಿ ಅದು ಸುಳ್ಳಾಯಿತು. ಆ. ಕ್ರಿ. ಶ. “1404ರಲ್ಲಿ 
ಮರಣಹೊಂದಿದನೆಂದೂ ಅನಂತರ ಅವನ ಮಕ್ಕಳಾದ ವಿರೂಪಾಕ್ಷ ಇಮ್ಮಡಿ 
ಬುಕ್ಕ ಹಾಗೂ ಒಂದನೆಯ ದೇವರಾಯ ಇವರಲ್ಲಿ ಸಿಂಹಾಸನಕ್ಕಾಗಿ ಕಚ್ಚಾಟ 
ಪ್ರಾರಂಭವಾಯಿತೆಂದೂ ಇತಿಹಾಸಕಾರರು ಅಭಿಪ್ರಾಯಪಟ್ಟಿ ದ್ದಾರೆ. 
1404ರಲ್ಲಿ ಇಮ್ಮ! ಡಿ ಹರಿಹರನು ತೀರಿಕೊಂಡನೆಂಬ ಬಗ್ಗೆ ವಿದ್ವಾಂಸರಲ್ಲಿ 
ಒಮ್ಮ ತವಿದ್ಧ ರೂ, ಮರಣ ಹೊಂದಿದ ದಿನದ ಬಗ್ಗೆ ಭಿನ್ನಾ ಭಿಪ್ರಾಯವಿದೆ. 
ಅವನು ತಾರಣನಾಮ ಸಂವತ್ಸರದಲ್ಲಿ ಕ್ರಿ. ಶ. 1404ರ ಆಗಸ್ಟ್‌ 31 ರಂದು 
ಭಾನುವಾರ ವಿಧಿವಶನಾದನೆಂದು ಬಿ. ಎಲ್‌. ರೈಸ್‌ ತೀರ್ಮಾನಕ್ಕೆ ಬಂದಿದ್ದರೆ, 
ಡಾ| ಎನ್‌. ವೆಂಕಟ್ಟಮಣಯ್ಯ ನವರು ಇಮ್ಮಡಿ ಹರಿಹರನು ಕ್ರಿ. ಶ. 1403ರ 
ಉತ್ತರಾರ್ಧದಲ್ಲಿ ಅಸ್ವಸ್ಥ ನಾಗಿ 1404ರ ಆಗಸ್‌ 16 ರಂದು ಸ ಸ್ವರ್ಗಸ್ಥ ನಾದನೆಂದು 
ಅಭಿಪ್ಪಾಯಪಟ್ಟಿ ದ್ರ ಜ್‌ 


ಇತ್ತೀಚೆಗೆ ದಕ್ಷಿಣ ಕನ್ನಡದ ಕುಂದಾಪುರದಲ್ಲಿ ಅಸಿಸ್ಟೆಂಟ್‌ ಕಮಿಷನರ್‌ರವರ 


೧೨ 


ಬಂಗಲೆಯ ಸಮೀಪ ದೊರೆತಿದ್ದು ಈಗ ಆಫೀಸಿನಲ್ಲರಿಸಲ್ಪಟ್ಟಿ ಕರುವ ಒಂದು ಶಾಸನ 


Aa Ts ಕ್‌ ಹತ ಕೆ 


ಇಮ್ಮಡಿ ಹರಿಹರ ಹಾಗೂ ಇಮ್ಮಡಿ ದೇವರಾಯ- ಕೊನೆಯ ವರ್ಷಗಳು 79 


| ವನ್ನು ಡಾ॥ ಪಿ. ಗುರುರಾಜಭಟ್ಟರು ಹಾಗೂ ನಾನು ಅಚ್ಚು ತೆಗೆದು ಅಭ್ಯಸಿಸಿದೆವು 


ಈ ಶಾಸನವು ಒಂದನೆ ದೇವರಾಯನ ಕಾಲದ್ದಾಗಿದ್ದು 1413ರಲ್ಲಿ ಬರೆದದ್ದಾಗಿದೆ. 
ಇಮ್ಮಡಿ ಹರಿಹರನು ವಿಜಯನಗರಿಯಲ್ಲಿದ್ದು ರಾಜಾಧಿರಾಜ ತೀರ್ಥ ಶ್ರೀಪಾದಂಗಳಿಗೆ 
ಕೊಟಿ ತ ದಾನವನು ಈ ತಿಳಿಸುವುದು ಈ ಶಾಸನದ ಉದ್ದೇಶ. ಈ ಶಿಲಾಲೇಖದಿಂದಾಗಿ 
ಇಲ್ಲಿಯವರೆಗೆ ತಿಳಿದಿದ್ದಂತೆ 1404ರಲ್ಲಿ ಹರಿಹರನು ತೀರಿಕೊಂಡಿರಲಿಲ್ಲ, ಅವನು 
1413ರಲ್ಲೂ ಬದುಕಿದ್ದ ನೆಂಬುದು ಸ್ಪಷ್ಟ ವಾಗುತ್ತದೆ. ಆದ್ದರಿಂದ ಹರಿಹರನು 
ಬದುಕಿರುವಾಗಲೇ ಅವನ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಚ್ಚಾಟ ನಡೆದಿತ್ತೆಂಬುದು 
ವಿದಿತವಾಗುತ್ತದೆ. 1399ರ ವೇಳೆಗಾಗಲೇ ಹರಿಹರನು ಬಹಳ ಮುದುಕನಾಗಿದ್ದ 
ನೆಂಬುದಾಗಿ ರಾಬರ್ಟ್‌ ಸ್ಕುಯುಲ್‌ ಆಭಿಪ್ರಾಯಪಟ್ಟಿ ದ್ದಾರೆ. ವಯಸಾ ಗಿದ್ದು ದ 
ರಿಂದಲೂ, ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ತಿಕ್ಕಾಟ ವ್ಹಾ ್ರಿರಂಭವಾದ್ದರಿಂದಲೂ, ಹರಿ 
ಹರನು ಸಿಂಹಾಸನವನ್ನು ಬಿಟ್ಟು ಕೊಟ್ಟು ವಿಶ್ರಾಂತಿಜೀವನ ನಡೆಸುತ್ತಿದ್ದಿರಬೇಕು. 


ಸಂಗಮ ವಂಶದ ಇನ್ನೊಬ್ಬ ದೊರೆ ಇಮ್ಮಡಿ ದೇವರಾಯನು 1446ರಲ್ಲಿ 
ಮರಣ ಹೊಂದಿದನೆಂದೂ ತರುವಾಯ ಅವನ ಜ್ಯೇಷ್ಠ ಪುತ್ರ ವಿಜಯರಾಯನು 
ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದನೆಂದು ತಿಳಿಯಲಾಗಿತ್ತಾದರೂ ಅದು ಸರಿಯಲ್ಲ 
ವೆಂಬುದು ಈಗ ಸ್ಪಷ್ಟವಾಗಿದೆ. 1442ರ ನವೆಂಬರ್‌ ಮತ್ತು ಏಪ್ರಿಲ್‌ 1443ರ 
ಮಧ್ಯೆ ಇಮ್ಮಡಿ ದೇವರಾಯನನ್ನು ವಿಷವುಣಿಸಿ ಕೊಲ್ಲುವ ಪ್ರಯತ್ನ ಅವನ ತಮ್ಮ 
ನಿಂದಲೇ ನಡೆಯಿತು. ಇದಾದ ಕೆಲವು ತಿಂಗಳನಂತರ ದೇವರಾಯನು ತೀರಿಕೊಂಡ 
ನೆಂದು ನುನಿಸ್‌ ಹೇಳುತ್ತಾನೆ. ಅಬ್ದುಲ್‌ ರಜಾಕ್‌ ತಾನು 1443ರ ಡಿಸೆಂಬರ್‌ನಲ್ಲಿ 


'  ದೇವರಾಯನನ್ನು ಕಂಡೆನೆಂದು ಹೇಳಿರುವುದರಿಂದ ರಾಬರ್ಟ್‌ ಸ್ಕುಯೆಲ್‌ರು 1444ರ 


ಪ್ರಾರಂಭದಲ್ಲಿ ದೇವರಾಯನು ತೀರಿಕೊಂಡಿರಬೇಕೆಂದು ಹೇಳಿರುವುದು ಈ ರಾಜನ 
ನಂತರದ ಶಾಸನಗಳಿಂದ ಸುಳ್ಳಾಗಿದೆ. 1444 ಹಾಗೂ 1449ರ ಮಧ್ಯೆ 
ಮುಮ್ಮಡಿ ದೇವರಾಯನು ಆಳಿರಬೇಕೆಂಬ ಊಹೆಯೂ ಸಮಂಜಸವಲ್ಲ. 


ಇತ್ತೀಚೆಗೆ ನಾನು ಡಾ| ಪಿ. ಗುರುರಾಜಭಟ್ಟರ ನೇತೃತ್ವದಲ್ಲಿ ಅಚ್ಚು ತೆಗೆದು 
ಅಭ್ಯಸಿಸಿದ ಇಮ್ಮಡಿ ದೇವರಾಯನ ಒಂದು ಹೊಸ ಶಾಸನದಲ್ಲಿ ಅವನಿಗೆ ಸಂಪೂರ್ಣ 
ರಾಜಬಿರುದುಗಳನ್ನೀಯಲಾಗಿದ್ದು, ಇದು 1447ರಲ್ಲಿ ಬರೆಯಲ್ಪಟ್ಟದ್ದಾಗಿದೆ. 
1449ರ ಬಾರಕೂರಿನ ಒಂದು ಶಾಸನದಲ್ಲಿ ಇಮ್ಮಡಿ ದೇವರಾಯನಿಗೆ ಬಂದಂತಹ 
ಕಂಟಕ ನಿಷ್ಕಂಟಕವಾಗಿ ಸಕಲ ಸಾಂಬ್ರಾಜ್ಯವಾಗಿ ಆಯುಷ್ಯಾಭಿವ್ಯ ದ್ಧಿ ಯಾಗಬೇಕೆಂದು 
ದಾನಬಿಟ್ಟಿದ್ದನ್ನು ನಮೂದಿಸಿರುವುದನ್ನು ಆಧಾರವಾಗಿಟ್ಟುಕೊಂಡು ಡಾ| ಕೆ. ಎ. 
ರಮೇಶ್‌ರವರು ಪ್ರಾಯಶಃ ಅವನು ವಿಷಪ್ರಯೋಗ (ಮೇಲೆ ಹೇಳಿದ್ದು )ದಿಂದಾಗಿ 
ನರಳುತ್ತಿದ್ದಿರಬೇಕೆಂಬ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ನಮಗೆ ದೊರೆತ 


.. ತಡವಸೆಯ 1447ರ ಶಾಸನವೂ ಇದನ್ನೇ ಪ್ರತಿಪಾದಿಸುವಂತಿದೆ. ಯಿಂಮಡಿ 


80 ಸಾಧನೆ 


ದೇವರಾಯ ಮಹಾರಾಯ ಒಡೆಯರು ಆಳುವಾಗ ಬಾರಕೂರ ರೂಪಂಣ ಒಡೆಯರು 
ಕಡವಸೆಯ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಗಂಗಾಧರ ಪುರಿ ಶ್ರೀಪಾದಂಗಳಿಗೆ 50 
ಕಾಟಿ ಗದ್ಕಾ ಕರ ತೆ 'ದಾನವಾಗಿತು, ಆ ದೇವಾಲಯಕ್ಕೆ ಐವರು ಬ್ರಾಹ್ಮಣರು 
ಯಿಂಮಡಿ ರಿಗ ನಿರೋಗ ಶತಾಯುಷ್ಯ ವಾಗಬೇಕೆಂದು ಪ್ರಾರ್ಥಿಸಿಕೊಂಡು 
ಪ್ರದಕ್ಷಿಣಿ ಬರುವ ವ್ಯ ವಸೆ ಯನ್ನು ಮಾಡಿದ ವಿವರ ಇಲ್ಲಿ ನೀಡಲಾಗಿದೆ. ರೋಗ 
ಇಲ್ಲವಾಗಬೇಕೆಂದು ಈ ವಿಶೇಷ ಪ್ರಾರ್ಥನಾ ವ ವ್ಯವಸ್ಥೆ ವ ಮಾಡಿರಂವುದರಿಂದ ಇಮ್ಮ! ಡಿ 
ದೇವರಾಯನು ಖಾಹಿಲೆಯಿಂದ '[ವಿಷಪ್ರಯೋಗದಿಂದಾಗಿ ?) ನರಳುತ್ತಿದ್ದ ನೆಂದು 
ತಿಳಿಯಬಹುದು. ಆಲ್ಲದೆ ಇತ್ತೀಚೆಗೆ ದೊರೆತ 1447ರ ಮಲ್ಲಿಕಾರ್ಜುನನ ಒಂದು 
ಶಾಸನದಲ್ಲಿ: ಅವನ ಹೆಸರು ಸಂಪೂರ್ಣ ರಾಜ ಬಿರುದುಗಳೊಂದಿಗೆ ಉಲ್ಲೇಖಿಸಲ್ಪಟ್ಟಿ ದೆ 
ಯೆಂಬುದು, ಇಮ್ಮ]! ಡಿದೇವರಾಯನು ಆಡಳಿತ ಜವಾಬ್ದಾರಿ ಹೊರುವ 
ಸ್ಸ ತಿಯಲ್ಲಿರಲಿಲ್ಲ ಎಂಬುದನ್ನೆ ೇ ಸೂಚಿಸುತ್ತದೆ. 


ಎ. ಎಸ್‌. ವೇಣುಗೋಪಾಲರಾವ್‌ 


ಬಾಳಬಾವಿಯ ಆಳ ನೋಡುವ ಬಯಕೆಯಲ್ಲಿ 
ಶಿಖ-ನಖಾಂತ ತೀರ್ಥಯಾತ್ರೆಗೆ ತೊಡಗಿದ್ದೇನೆ. 
ಬೆಟ್ಟಗಳ ಹಾದು, ಕಣಿವೆಗಳಲ್ಲಿ ಜಾರಿ, ಖುಷಿಪಟ್ಟು 
ಕೆ ಬೀಸಿ-ಬಿಡು ಬೀಸಾಗಿ ಸಾಗಿದ್ದೇನೆ. 
ನಾಭ್ಯಾಲವಾಲ ರೋಮಾಳಿ ಲತೆಯ ತಾಯ ಬೇರನೆ 
ತಡಕಿ ಹುಡುಕಿ ಬಿಟ್ಟಿ ದ್ದೇನೆ. 
ಅವರೋಹಣ ಕ್ರಮದಲ್ಲಿ ಹಾದಿ ಸವೆಸಿದ್ದೇನೆ. 


ಹಚ್ಚ ಹಸಿಹುಲ್ಲಮೇಲೆ ಬೆಚ್ಚನೆ ಮಲಗಿ ಉಬಿ } 
ಪುಲಕಿತನಾಗಿ ಮೊರೆದಿದ್ದೇನೆ 

ಉಕ್ಕಿ ಚಿಮ್ಮುವ ಹರ್ಷದೊರತೆಯ ತಡೆ- 

ಯದೆ ಹೀರಿ ಬಿಟ್ಟಿದ್ದೇನೆ. 

ವಕ್ರವಿನಾ ಸದಲಿ ಸುತ್ತಿ ಸುಳಿಯುವ ಕಂಡ- 
ಹಾದಿಯಲಿ ಧಿಗ್ಗನೆ ನುಗ್ಗಿ ದ್ದೆ ನೆ. 

ಉಕ್ಕಿ ಬರುವ ಬಯಕೆ 'ಹಾಲನ್ನೆ' "ಲ ಲ್ಲ 
ಸುರಿದು ಕಂಗೆಟ್ಟು ಬಿಟ್ಟೆ ನ್‌ ನೆ. 

ಸೋತು, ಮುದುಡಿ, ಮುಸು 'ಹೊದ್ದು ಮಲಗಿದ್ದೆ ನೆ. 

ಆದರೂ 

ಹೆಡೆಯೆತ್ತಲಾರದ ಅಭಿಮಾನ ಫ ಫಣಿಯ ಬಚ್ಚಿಟ್ಟು ಲ 
ಬುಸುಗುಟ್ಟು ತ್ತಲೇ ಇದ್ದೆ ನೆ. 

ಬದುಕ ಬಗೆದಾಯೆ. ಬಾವಿಯ ಆಳ ದಕ್ಕಿತೆ ? 

ಎಂದು ಕೆಣಕು ನುಡಿವ ಸ ಷ್ಟಿ ಯಮ್ಮ ನ ಹಡ: 
ಕೋಪದಲಿ ಕುದಿದಿದ್ದೆ ನೆ 

«ನಾ ಬಗೆದದ್ದೆ ಬದುಕು, ಕೌಡದ್ದೆ ಆಳ”? 
ಎಂದು "ಕಡಿಗುಟ್ಟಿ ಬಿಟಿ ದ್ದೇನೆ. 

ಆಕೆಯ ಮಂದಹಾಸದ 'ಮರುಪ್ಪ ಶ್ಲ ಗಳು 

ಕೇಳಿಸದ ಜಾಣ ಕಿವುಡ ತಂದುಕೊಂಡಿದ್ದೇನೆ. 


ಇ 


ರೂಪಕ (Metaphor) 


ಕೃಷ್ಣ ಪರಮೇಶ್ವರ ಭಟ್ಟ 


[ಸಾರಾಂಶ - ಪ್ರಬಂಧದ ಮೊದಲಭಾಗದಲ್ಲಿ ರೂಪಕದ ವ್ಯಾಖ್ಯೆ, ಪ್ರಭೇದಗಳ, 
ಗುಣಗಳ ವಿವರಣೆಯಿದೆ. ಎರಡನೇ ಭಾಗದಲ್ಲಿ ಕನ್ನಡದ ಕೆಲವು ಕವಿಗಳ 
ಆಯ್ದ ಕಾವ್ಯಭಾಗದಿಂದ ರೂಪಕದ ಬಳಕೆಯ ಪ್ರಮಾಣವನ್ನು ನಿರ್ಧರಿಸಿ 
ಅವುಗಳ ಅಂಕಿ-ಅಂಶಗಳನ್ನು ಕೊಡಲಾಗಿದೆ. ಹಾಗೂ ಅದಕ್ಕೆ ಸಂಬಂಧಿಸಿದ 
ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ ಮೂರನೇ ಭಾಗದಲ್ಲಿ, ಮೊದಲೆರಡು 
ಭಾಗಗಳಲ್ಲಿಯ ವಿವರಣೆಯನ್ನು ಆಧರಿಸಿ ಕಾವ್ಯದ ಬಗೆಗಿನ ಧೋರಣೆ, 
ಕವಿಯ ವೈಯಕ್ತಿ ಕತೆ ಮತ್ತು ಧಡಿ ಬಳಕೆಗೆ ಸಂಬಂಧಿಸಿದಂತೆ ವಿವರಣೆ 
ಇದೆ]. 


I 
ಆಡುಮಾತಿನಲ್ಲಿ ಬಳಕೆಯಾಗುವ ಪ್ರತಿಶಬ್ದಕ್ಕೂ ನಿರ್ದಿಷ್ಟ ಅರ್ಥಗುಣ 


ಗಳಿರುತ್ತವೆ. ಉದಾಹರಣೆಗೆ, “ಕಮಲ' ಎಂಬುದು ಭೌತತ್ವ, ನಿರ್ಜೀವತ್ವ, 
ವೃದುತ್ವ, ನಿರ್ದಿಷ ಬಣ್ಣ, ಆಕಾರ - ಈ ಅರ್ಥಗುಣಗಳಿಂದ ಕೂಡಿರುತ್ತದೆ. 


"ಗಾಳಿ' ಎಂಬುದು ಅಮೂರ್ತತೆ, ಚಲನಶೀಲತೆ, ನಿರ್ಜೀವತ ದ ನಿರಾಕಾರ, ನಿರ್‌ಬಣ್ಣ- ' 
ಈ ಅರ್ಥಗುಣಗಳಿಂದ ಕೂಡಿರುತ್ತದೆ. ಹೀಗೆ ಬೇರೆ ಬೇರೆ ಅರ್ಥಗುಣಗಳಿರುವ 


ಶಬ್ದ ಗಳನ್ನು ಒಟ್ಟೆ ಗೆ ತಂದು ಒಂದರ ಸಾಹಚರ್ಯದಿಂದ ಇನೊ ಸಂದು ಶಬ್ದವನ್ನು 


ಮಾರ್ಪಡಿಸಿಡ ಅರ್ಥದಲ್ಲಿ ಬಳಸುವುದೇ ರೂಪಕ. ಮುಖಕಮಲ, ಗಾಳಿಗೂಳಿ ; ' 
ಹೂವು ನಕ್ಕಿತು, ಅರಳುವುದು ಗೀತದುರುಳು ; ಕತ್ತಲೆಯ ಹಿಂಡು, ಉರಿಯನುಗಿ - | 


ಇವು ರೂಪಕಕ್ಕೆ ಉದಾಹರಣೆಗಳು. ಇವುಗಳಲ್ಲಿ ಮೊದಲ ಎರಡು ಉದಾಹರಣೆಗಳು ' 


ನಾಮಪ ದೂ ಭಜ ದದಿಂದಾದವುಗಳು ; ಇದೊಂದು ಜಾತಿ. ಇದರಲ್ಲಿ ಎರಡು ' 


ಒಳಪ್ರಭೇದಗಳನ್ನು ಕಲ್ಪಿಸಿಕೊಳ್ಳಬಹುದು. ಎರಡೂ ನಾಮಪದಗಳು ಮೂರ್ತ | 
ರೂಪವನ್ನು ಹೇಳಬಹುದು (ಉದಾ--ಮುಖಕಮಲ, ಕಡಲಕೊಪ್ಪರಿಗೆ) ಅಥವಾ ' 
ಅವು ಅಮೂರ್ತ + ಮೂರ್ತವನ್ನು ಹೇಳಬಹುದು. (ಉದಾ. _ಜೀವನದಹೊಳೆ, | 


ಕರುಣರಸ). ಮೇಲಿನ ಉದಾಹರಣೆಗಳಲ್ಲಿ ಕೊನೆಯ ನಾಲ್ಕು ನಾಮಪದ--ಕ್ರಿಯಾ 
ಪದದಿಂದಾದವುಗಳು. ಇವುಗಳಲ್ಲಿ ಮೊದಲೆರಡು ಉದಾಹರಣೆಗಳಲ್ಲಿ ನಾಮಪದ ' 
ಕತೃ ೯ವಾಗಿ ಬಂದಿದೆ. ಇದು ರೂಪಕದ ಎರಡನೇ ಜಾತಿ. ಕೊನೆಯೆರಡು ' 
ಉದಾಹರಣೆಗಳಲ್ಲಿ ನಾಮಪದ ಕರ್ಮವಾಗಿ ಬಂ ಇದು ರೂಪಕದ ಮೂರನೇ ' 


\ 


ರೂಪಕ 83 


ಜಾತಿ. "ನಾದದಲಿ ಜಾಲಿಸಿದಳು' "ರಾಗದಿಂದ ಉರಿದೇಳು' ಮುಂತಾದ ರೂಪಕ 
ಗಳನ್ನೂ ಇಲ್ಲಿ ಅನುಕೂಲಕ್ಕೋಸ್ಕರ ಮೂರನೆಯ ಜಾತಿಗೇ ಸೇರಿಸಬಹುದು. 
ರೂಪಕದ ಈ ಮೂರು ಜಾತಿಗಳನ್ನು ಇಲ್ಲಿ ರೂಪಕ-1, ರೂಪಕ-]] ಹಾಗೂ 
ರೂಪಕ-111 ಎಂದು ಕರೆಯಬಹುದು. 


ಎರಡು ಶಬ್ದಗಳ ಸಾಹಚರ್ಯದಿಂದ ಹೊಸ ಅರ್ಥವೊಂದನ್ನು ಸೃಷ್ಟಿಸುವುದಷ್ಟೇ 
ರೂಪಕದ ಉದ್ದೇಶವಲ್ಲ. ಈ ಕೆಲಸವನ್ನು ಸಾಂಕೇತಿಕರಣವೇ ಮಾಡಬಲ್ಲುದು. 
ಆದರೆ ರೂಪಕದಲ್ಲಿ ಎರಡೂ ಶಬ್ದಗಳು ಪ್ರತ್ಯೇಕವಾಗಿ ಪ್ರತೀತಿಗೊಳ್ಳುತ್ತಲೇ 
ಒಟ್ಟಿನ ಹೊಸ ಅರ್ಥವನ್ನೂ ಸೂಚಿಸುತ್ತವೆ. ಹಾಗಿಲ್ಲದೇ ಅದು ಒಟ್ಟಿನಲ್ಲಿ ಒಂದೇ 
ಅರ್ಥವನ್ನು ಸೂಚಿಸುವಂತೆ ಬಳಕೆಯಾಗುತ್ತಿದ್ದರೆ ರೂಪಕ ಸತ್ರುಹೋಗಿದೆ 
ಯೆಂದರ್ಥ. ಆಡುಮಾತಿನಲ್ಲಿ ಬಳಕೆಯಾಗುತ್ತಿರುವ ಕಲ್ಲೆದೆ, ಕಡ್ಡಿಪೈ ತನ್‌ - 


ಮುಂತಾದವು ಸತ್ತುಹೋದ ರೂಪಕಗಳು ಅಥವಾ ಅವು ರೂಪಕಗಳಲ್ಲ. 


ವಿಭಿನ್ನವಾದ ಅರ್ಥಗುಣಗಳಿರುವ ಶಬ್ದಗಳನ್ನು ಒಟ್ಟಿಗೆ ತರುವುದು ರೂಪ 
ಕದ ವೈಶಿಷ ಶೆ $ವಾದರೂ ಹೀಗೆ ಸೇರುವ ಶಬ್ದಗಳು ಯಾವುದೇ ಶಬ್ದಗಳಾಗಿರಲು 
ಸಾಧ್ಯವಿಲ್ಲ. ಉದಾಹರಣೆಗೆ, ಮರಗಾಳಿ, ಕಮಲನದಿ, ಭಕ್ತಿದೇಹ, ಕತ್ತಲೆಬೆಳಕು 
ಮುಂತಾದ ರೂಪಕಗಳ ಸೃಷ್ಟಿಯಾಗಿಲ್ಲ ಹಾಗೂ ಆಗುವುದಿಲ್ಲ ಎಂದು ಧೈರ್ಯವಾಗಿ 
ಹೇಳಬಹುದು. ಆದ್ದರಿಂದ ರೂಪಕದ ಸೃಷ್ಟಿಯಲ್ಲಿ ಸ್ವಚ್ಛಂದತೆಯಿಲ್ಲ ; ಅದರ 
ಹಿಂದೆ ನಿಯಮವೊಂದಿದೆ ಎಂಬುದು ಸ್ಪಷ್ಟ ಸ ಆರ್ಥಾತ್‌ ಅದು ನಿಯಮಾನುಬದ್ಧ 
(rule guided). ಕೆಲವು ರೂಪಕಗಳಲ್ಲಿ ಈ ನಿಯಮ ಸ್ಪಷ್ಟವಾಗಿಯೆ ಗೋಚರಿಸು 
py ತ್ತದೆ. ಸಿದ್ಧ ರೂಪಕವೊಂದರ ಮಾದರಿಯಮೇಲೆ ಇತರ ರೂಪಕಗಳು ಹುಟ್ಟುತ್ತವೆ. 
ಉದಾಹರಣೆಗೆ, ಬಳಿ ಕೈಯನ್ನು ಹೆಂಗಸೆಂದು ಕಲ್ಪಿಸಿದ ರೂಪಕವನಾ ಧರಿಸಿ, ಅಥವಾ 
ಇಂತಹ ಕಲ್ಪನೆಯನ್ನಾಧರಿಸಿ ಲತಾನಟಿ, ಬಳಿ ಮುಗುದೆ, ಲತಾಸುಹಾಸಿನಿ 
ಇತ್ಯಾದಿ ರೂಪಕಗಳು ಹುಟ್ಟಬಹುದು. ಹಾಗೂ ಜೀವಾರೋಪಣೆಮಾಡಿದ 
| ರಸೋಲ್ಲಾ ಸಿನಿ, ಕೋಮಲೆ, ಚದುರೆ ಮುಂತಾದ ಪ್ರಯೋಗಗಳು ಕಾಣಿಸಿಕೊಳ್ಳೆ 
' ಬಹುದು. ಇವು ನಿಜವಾಗಿಯೂ ಸಂಪೂರ್ಣವಾಗಿ ಹೊಸ ರೂಪಕಗಳಲ್ಲ; ಹೊಸ 
| ರೂಪ ಪಡೆದ ಹಳೆಯ ರೂಪಕಗಳು. 

ಕೆಲವು ರೂಪಕಗಳು ಹಿಂದಿನಿಂದಲೂ ಮತ್ತೆಮತ್ತೆ ಬಳಕೆಯಾಗುತ್ತ 
ಬಂದಿರುತ್ತವೆ. ಇವು ಆಡುಮಾತಿನಲ್ಲಿ ಕಾಣಿಸಿಕೊಳ್ಳದೇ ಕಾವ್ಯದಲ್ಲಿ ಹಾಗೂ 
ಉದ್ದೀಪ್ತ (elevated) ಭಾಷೆಯಲ್ಲಿ ಮಾತ್ರ ಕಾಣಿಸಿಕೊಳು ತ್ತವೆ. ಇವುಗಳನ್ನು 
ಸಾಂಪ್ರದಾಯಿಕ ರೂಪಕಗಳೆಂದು ಕರೆಯಬಹುದು. ಮುಖಕಮಲ, ಭಕ್ತಿರಸ, 
' ಅಮೃತಫಲ ಮೊದಲಾದವು ಇಂತಹ ರೂಪಕಗಳು. ಬಹುತೇಕವಾಗಿ ಇವು 
4 ಧಾರ್ಮಿಕ ಕೊಡುಗೆಗಳು. ಇವುಗಳಲ್ಲಿಯೂ ಹೊಸತನವಿಲ್ಲ. ಆದ್ದರಿಂದ ಮೇಲೆ 


84 ಸಾಧನೆ 


ಹೇಳಿದ ಲತಾನಟಿ, ಬಳಿ ಮುಗುದೆ ಮುಂತಾದ ರೂಪಕಗಳನ್ನೂ ಇದೇ ಸಾಂಪ್ರ 
ದಾಯಿಕ ರೂಪಕವರ್ಗಕ್ಕೇ ಸೇರಿಸಬಹುದು. 


ರೂಪಕದ ಬಳಕೆಗೆ ಸಂಬಂಧಿಸಿದ ಒಂದು ಸಂಗತಿಯನ್ನೂ ಇಲ್ಲಿಯೆ ಗಮನಿಸ 
ಬೇಕು. ಆಡುಮಾತಿನಲ್ಲಿ ರೂಪಕದ ಬಳಕೆ ಆಗುವುದಿಲ್ಲ. *ಕಲ್ಲೆದೆ' "ನೋವು 
ತಿನ್ನುತ್ತಿದೆ? ಇವು ಮೂಲತಃ ರೂಪಕಗಳಾಗಿದ್ದರೂ ಆಡುಮಾತಿನಲ್ಲಿ ಅವು 
ರೂಪಕ ಗುಣವನ್ನು ಕಳೆದುಕೊಂಡು ಸಾಮಾನ್ಯ ಶಬ್ದ ದಂತೆ ಬಳಕೆಯಾಗುತ್ತವೆ ಎಂದು 
ಹಿಂದೆಯೇ ತಿ ~~ ಕಲಿಹೆಳಿಜಾಗ ಶಬ್ದ ಕೋಶ, ವ್ಯಾ ಕರಣಗಳನ್ನು 
ಕಲಿತಂತೆ. ರೂಪಕವನು ಮಿ ಬ ಸುವುದನ್ನು ಕಲಿಯುವುದಿಲ್ಲ. ಭಾಷೆಯನ್ನು ಕಲಿ 


ತೊಡನೆ ರೂಪಕವನ್ನು 4 ಸಾಮರ್ಥ್ಯವಾಗಲೀ ಅದನ್ನು ಅರ್ಥವ 
ಸಾಮರ್ಥ್ಯವಾಗಲೀ ಬರುವುದಿಲ್ಲ. ಆದ್ದರಿಂದ ರೂಪಕದ ಬಳಕೆಯನ್ನು ಸಂಪೂರ್ಣ 
ವಾಗಿ ಭಾಷೆಯ ಒಂದು ಭಾಗವಾಗಿ ಪರಿಗಣಿಸಲು ಸಾಧ್ಯ ಎಲ್ಲ. ತರ್ಕಜ್ಞಾನ 
ಹುಟ್ಟುವುದು ಭಾಷೆಯನ್ನು ಕಲಿತ ಅನಂತರದಲ್ಲಿಯೇ ಎನ್ನು ತ್ತಾರೆ. ಅನುಭವದ 
ಬಲದಿಂದ (ಇಂದ್ರಿಯಾನುಭವವೇ ಆಗಬೇಕೆಂದು ಅರ್ಥವಲ್ಲ) ಸಿದ್ದಿಸುವ ತರ್ಕ 
ಜ್ಞ್ಯಾನ ರೂಪಕಸೃಷ್ಠಿ ಗೆ ಅಗತ್ಯ. ಹಾಗೆಂದಮಾತ್ರಕ್ಕೆ ತರ್ಕಜ್ಞಾನ ಲಭಿಸಿದ 
ಕೂಡಲೇ ಎಲ್ಲರಿಗೂ ರೂಪಕದ ಸೃಷ್ಟಿಯ ಸಾಮರ್ಥ್ಯ ಬಂದಿತೆಂದು ಹೇಳ 


ಲ 
ಬಾಗನು. ವಾಸ್ತವವಾಗಿ ರೂಪಕದ ಸೃಷ್ಟಿ-ಹಾಗೂ ಗ್ರಹಣಕ್ಕಿಂತ ಉಪಮೆಯ 


ಸೃಷ್ಟಿ, ಅರ್ಥಗ್ರಹಣ ಮೊದಲಾಗುತ್ತ ಹ “ಹಾಗೆ? "ಅಂತೆ? ಮುಂತಾದ ಶಬ್ದಗಳ 
ಬಳಕೆಯೂ ಅದಕ್ಕಾಗಿಯೇ ಇದೆ ಎಂಬುದನ್ನು ಗಮನಿಸಬೇಕು. ಉದಾಹರಣೆಗೆ, 
“ಅಕ್ಕಿ ಮಲ್ಲಿಗೆಹೂವಿನ ಹಾಗೆ ಇದೆ' ಎಂದು ಹೇಳುವುದನ್ನು ಕೇಳಿರಬಹುದು. 
ಆದರೆ “ಅಕ್ಕಿ ಮಲ್ಲಿಗೆಹೂವು' ಅಥವಾ "ಮಲ್ಲಿಗೆಹೂವಿನಕ್ಕಿ' ಎಂದು ಆಡುಮಾತಿನ 
ಹೇಳುವುದನ್ನು ಕೇಳಿಲ್ಲ. ಒಟ್ಟಿ ನಲ್ಲಿ ಅದು ಕೇವಲ ಭಾಷೆಗೆ ಸಂಬಂಧಿಸಿದುದಲ್ಲ; 
ಅದೊಂದು ಅಧಿಭಾಷಿಕ (metalingual) ಪ್ರಕ್ರಿಯೆ. 

ಲ 


ರೂಪಕಗಳು ಕೇವಲ ಒಂದು ಭಾಷೆಯ ಅಂಗವಲ್ಲ ಎಂಬುದಕ್ಕೆ ಇನ್ನೊಂದು 

ದಿಕ್ಕಿ ನಿಂದ ಪುರಾವೆಗಳನ್ನೊ ದಗಿಸಬಹುದು. ರೂಪಕಗಳು ಒಂದೇ ಸಂಸ್ಕೃತಿಗೆ ಸೇರಿದ 
ಎಲ್ಲ ಭಾಷಾ ಸ ಮಾಜಗಳಲ್ಲಿಯೂ ಪ ರ್ರತೀತಿಗೊಳ್ಳು ೃತ್ತ್ವವೆ. ಹಾಗೂ ಅವುಗಳಿಗೆ (ಆ 
ಸಂಸ್ಕೃತಿಗೆ ಸೇರಿದ) ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಾದೇಶಿಕ ರೂಪಗಳು (೧೩0೪೦ 
nts) ಇರುವುದೂ ಸಾಧ್ಯ. ಉದಾಹರಣೆಗೆ, “ಕಮಲಮುಖ', “ಅಗ್ನಿ 
ಪ್ರವಾಹ'. ಎಂಬಿವು ಸಂಸ್ಕೃ ತಶಬ್ದ ಗಳಿಂದಾಗಿದ್ದ ರೂ ಈ ರೂಪಕಗಳು ಕನ್ನಡದ 
ಸಂದರ್ಭದಲ್ಲಿಯೂ ಗ ್ರತೀತಿಗೊಳ್ಳುತ್ತ ತ್ತವೆ. ಹಾಗೆಯೇ ಇವುಗಳಿಗೆ 
ಪ್ರತಿಯಾಗಿ ಕನ್ನಡದಲ್ಲಿ "ತಾವರೆಮೊಗ', "ಬೆಂಕಿಹೊಳೆ, -ಎಂಬ ಪ್ರಾದೇಶಕ ರೂಪ 
ಗಳೂ ಹುಟ್ಟಿಕೊಂಡಿವೆ. ರೂಪಕ ಒಂದು ಸಂಸ್ಕೃತಿಯ ಹೊರಗೆ ಇಷೆ ಸ್ರೀ ಅನುಭವ 


ರೂಪಕ “ 5 


ತೀವ್ರತೆಯನ್ನು ಒದಗಿಸಲಾರದೆಂಬುದಕ್ಕೆ “ಅರಿವಿನ ಸೆರಗು ಜಾರಿತು” ಎಂಬಲ್ಲಿಯ 
ರೂಪಕವನ್ನು ಪಾಶ್ಚಾತ್ಯ ಸಂಸ್ಕೃತಿಯ ಹಿನ್ನೆ ಲೆಯಲ್ಲಿಟ್ಟು ಗಮನಿಸಬಹುದು. ಹೀಗೆ 


ಸಂಸ್ಕೃತಿಯೇ ರೂಪಕ ನಿರ್ಮಿತಿಗೆ ಕಾರಣವಾದ ಘಟಕ ಎನ್ನಬಹುದು. 


1] 

ಇಲ್ಲಿ ಕನ್ನಡದ ಕೆಲವು ಪ್ರಮುಖ ಕವಿಗಳ ಕಾವ ಭಾಗಗಳನ್ನು ಆಯ್ದು ಕೊಂಡು 
ಅವುಗಳಲ್ಲಿ ಬಳಕೆಯಾದ ರೂಪಕದ ಪ್ರಮಾಣವನ್ನು (ಈ ಭಾಗಗಳಲ್ಲಿ ಬರುವ) ವಾಕ್ಯ 
| ಸಂಖ್ಯೆಯನ್ನು ಆಧರಿಸಿ ನಿರ್ಧರಿಸಿದೆ. ಕಾವ್ಯದ ಸಾಲುಗಳ ಆಯೆ ಯಂ ಹಿಂದೆ 
ಯಾವುದೇ ನಿರ್ದಿಷ್ಟ ಸೂತ್ರವನ್ನೂ ಇಟ್ಟುಕೊಂಡಿಲ್ಲ. ಈ ಕೆಳಗೆ ಕೊಟ್ಟ ಕೋಷ್ಟಕದ 
 ಕಾಲಮ್ಮುಗಳಲ್ಲಿ ಕ್ರಮವಾಗಿ ಕವಿಯ ಹೆಸರು, ಕಾವ್ಯದ ಹೆಸರು, ಪರಿಶೀಲನೆಗೆ 
ತೆಗೆದುಕೊಂಡ ಕಾವ್ಯಭಾಗದಲ್ಲಿಯ ಒಟ್ಟೂ ವಾಕ್ಯಸಂಖ್ಯೆ, ಅವುಗಳಲ್ಲಿಯ ರೂಪಕ 
ಗಳ ಒಟ್ಟೂಸಂಖ್ಯೆ, ರೂಪಕದ ಪ್ರತಿಶತಪ್ರಮಾಣ, ಹಾಗೂ ರೂಪಕದ ಮೂರೂ 
ಪ್ರಭೇದಗಳ (ಈ ಹಿಂದೆ ಹೆಸರಿಸಿದ ರೂಪಕ 1, ರೂಪಕ 11 ಹಾಗೂ ರೂಪಕ-111) 
& ಸಂಖ್ಯೆ... ಇವುಗಳನ್ನು ಶೆ ಕೊಡಲಾಗಿದೆ. ಇಲ್ಲಿಯ ಅಂಕಿಸಂಖ್ಯೆಗಳು ಆಯಾ ಕವಿ 
ಗಳ ರೂಪಕದ ಬಳಕೆಯ ಪ್ರಮಾಣವನ್ನು ತಕ್ಕಮಟ್ಟಿಗೆ ಚೆನ್ನಾಗಿ ಪ್ರತಿಫಲಿಸುತ್ತವೆ 
ಎಂದು ಊಹಿಸಬಹುದು. 


<0 
CME ಸ ಬಹ 
ಹ 2 RE ಜಾ 
ಇ ಕ pA Ho 
ತ ್ಡ ತ್ರೆ HB 8 ಇ 4 ಇ 
ತೆ is 
I 2 3 4 5 
ಪಂಪೆ ಆದಿಪುರಾಣ SY 32.212 53.98 Sa 
ವಿಕ್ರಮಾರ್ಜುನ ವಿಜಯ 150 43 [28.66] 21 18 4 
ಸರಾಸರಿ 
40.00 
ದಾಸಿಮಯ್ಯ ವಚನಗಳು 100 2 RE 1 1 
ಮಡಿವಾಳಯ್ಯ 4 "50. : 18: Ra 6 4231.18 
ಬಸವಣ ಇ. 1071113110... 3 
ಇ 4 
ಅಲ್ಲಮ ಪ್ರಭು ಇ 94 IIT ಗ ಇ. ಟು ಟ್ಲ 
ಹರಿಹರ ಬಸವರಾಜದೇವ ರಗಳೆ 100 16 16.00 9 2 5 


ರಾಘವಾಂಕ ಹರಿಶ್ಚಂದ್ರ ಕಾವ್ಯ 60 25 41.66 1211 2 


1 2 3 4 5 ರ್ರ್‌ 8 
SEES 39 
8, ಚಾಮರಸ ಪ್ರಭುಲಿಂಗಲೀಲೆ 40 1 ಈ 2000 18 ೪. 3 
9. ಕುಮಾರವಾಸ ಕರ್ನಾಟಕ ಭಾರತ 
ಕಥಾಮಂಜರಿ 150 106 70.66 75 21 10 
10. ಲಕ್ಷ್ಮೀಶ ಜೈಮಿನಿ ಭಾರತ 507 4%. 22.00 MEA 1 
11. ಕುವೆಂಪು ಪಕ್ಷಿಕಾಶಿ 79 64 “000 4715 2 
12. ಬೇಂದ್ರೆ, ನಾದಲೀಲೆ 150 126 8400 6949 8 
13, ಶಿವರುದ್ರಪ್ಪ ದೀಪದ ಹೆಜ್ಜೆ 74 42 56.75 2021 1 
14, ಚೆನ್ನವೀರ ಕಣವಿ ಮಣ್ಣಿನ ಮೆರವಣಿಗೆ 105 61 58.10 3324 4 
15. ಪುತಿನ ಹಣತೆ 152 104 68.42 3161 12 
16: ಗೋ. ಅಡಿಗ ನವೋದಯ ಕವನಗಳು 72 65 ೨೦28 2734 4 
17. ಕೆ. ಎಸ್‌, ನ. 4s 150. 93 60.00 5428 11 
18. ಗೋ. ಅಡಿಗ ನವ್ಯಕವನಗಳು 200 209 105.00 104 83 22 
19. ಕೆ. ಎಸ್‌, ನ. 4 175 134 76.29 8730 17 
20. ಚಂದ್ರಶೇಖರ 
ಪಾಟೀಲ ಗಾಂಧೀಸ್ಮರಣೆ 150 60 4000 30 22 8 
ಹಳಗನ್ನ ಡಕಾವ್ಯ, ವಚನಕಾವ್ಯ, ನಡುಗನ್ನಡಕಾವ್ಯ, ನವೋದಯಕಾವ್ಚ 


ನವ್ಯಕಾವ್ಯ ಹಾಗೂ ಇತ್ತೀಚಿನ ನವ್ಯೇತರ ಕಾವ್ಯ ಎಂಬ ವರ್ಗೀಕರಣವನ್ನು ಗಮನ 
ದಲ್ಲಿರಿಸಿ ಕನ್ನಡಕಾವ್ಯಗಳನ್ನು ಇಲ್ಲಿ ಪಟ್ಟಿ ಮಾಡಿದೆ. ಈ ವರ್ಗೀಕರಣ ಕೆಲವು 


(ಚ 


ಇತಿ ಕವಾದ. ತೊಡಕುಗಳನ್ನೊ ಡ್ದ್ಪ ಬಹುದಾಹ್‌ ಸದ್ಯ ಅನುಕೂಲಕ್ಕಾ ಗಿ ಹೀಗೆ 
'ಡಿಸಿ ಕೊಳ್ಳ ಲಾಗಿದೆ. 


L 


ತ) 
ಲ್ಪ 


ಮೇಲಿನ ಕೋಷ್ಟಕವನ್ನಾ ಧರಿಸಿ ರೂಪಕದ ಬಳಕೆಯ ಪ ರ್ರಮಾಣಕ್ಕೆ ಸಂಬಂಧಿಸಿ 
ದಂತೆ ಕೆಲವು ತೀರ್ಮಾನಗಳನ್ನು, ಇಲ್ಲಿ ಕೈ ಗೊಳ್ಳ ಬಹುದು : 1) ತುಲನಾತ್ಮ ಕವಾಗಿ 
ವಚನಕಾವ್ಯ ದಲ್ಲಿ ಹಾಗೂ ಈಚಿನ ನನ್ಯ ತರೆ ಕಾವ್ಯ ದಲ್ಲಿ ರೂಪಕಗಳ ಕ ತೀರ 
ಕಡಿಮೆ; 2) ಹಳಗನ್ನಡ ಹಾಗೂ ನಡುಗನ್ನ ಡಕಾವ್ಯ ಗಳಲ್ಲಿ ಬಹುಮಟ್ಟಿಗೆ 
ರೂಪಕದ ಬಳಕೆಯ ಪ್ರಮಾಣ ಒಂದೇ ರೀತಿಯಾಗಿದೆ (- ಕುಮಾರವ್ಯಾಸನೊಬ್ಬ 
ಇಲ್ಲಿ ಅಪವಾದ-) ಹಾಗೂ ಇದು ವಜಚನಕಾವ್ಯಗಳಲ್ಲಿಗಿಂತ ಹೆಚ್ಚಾಗಿದೆ; 
3) ನವೋದಯ-ನವ ಕಾವ್ಯಗಳು ತುಲನಾತ್ಮಕವಾಗಿ ಹೆಚ್ಚು ಪ್ರಮಾಣದಲ್ಲಿ 
ರೂಪಕವನ್ನು ಬಳಸಿವೆ; 4) ನವೋದಯ ಕಾವ್ಯದಲ್ಲಿ ಕರ್ತೃ-ಕ್ರ್ರಿಯಾ ಸಂಬಂಧಿತ 


ಕ್‌ 


ರೂಪಕ 87 


ರೂಪಕಗಳ (ರೂಪಕ-[॥) ಬಳಕೆ ಉಳಿದ ಕಾವ್ಯ ವರ್ಗಗಳಲ್ಲಿಗಿಂತ ಹೆಚ್ಚು - (ಹಾಗೂ 
ವಿಶೇಷಣ-ವಿಶೇಷ್ಯ ಸಂಬಂಧಿತ ಅಥವಾ ಜಪ ಪಕ-1 ರ ಜಾತಿಯ "ರೂಪಕಗಳಲ್ಲಿ 

ಹೆಚಿ ನವು ಸವೆದ ಆಧ ಸಾಂಪ್ರದಾಯಿಕ ರೂಪಕಗಳು. ಉದಾ :- ಲತಾನಟಿ, 
ಅಮ್ಭ ತದ ಹಣ್ಣು, ಹೂವಿನ ಕೈ “ಅಸುರರ ಸವಿ) ;5) ನವ್ಯಕಾವ್ಯದಲ್ಲಿ ರೂಪಕ-[ 
ರ £೫ ಹೆಚ್ಚಾಗಿದೆ ಹಾಗೂ "ಅವುಗಳಲ್ಲಿ ಹೆಚ್ಚಿನವು ಹೊಸದಾಗಿ ಬಳಕೆಗೆ ಬಂದಂಥ 
ವುಗಳು. ಇವುಗಳ ಜೊತೆಗೆ 6) ಜನಪದ ಕಾವ್ಯದಲ್ಲಿ ರೂಪಕದ ಬಳಕೆ ಇಲ್ಲವೆನ್ನು 
ವಷ್ಟು ಕಡಿಮೆ..ಎಂಬುದನ್ನೂ ಗಮನಿಸಬೇಕು. ಈ ಸಂಗತಿಯನ್ನು ಗಮನಿಸಿದ್ದೇನಾ 
ದರೂ ಇಲ್ಲಿ ಅದರ ಅಂಕಿ-ಸಂಖ್ಯೆಯನ್ನು ಕೊಟ್ಟಿಲ್ಲ. 


Ill 

ಈ ಹಿಂದಿನ ಭಾಗದಲ್ಲಿ ಕ್ರೈ ಗೊಂಡ ತೀರ್ಮಾನಗಳನ್ನು ಆಧರಿಸಿ ರೂಪಕದ 
ಬಳಕೆಗೂ ಕಾವ್ಯದ ವಸ್ತು, ಅದರ ಗು ಧೋರಣೆ ಜಾ. ಅಭಿವ್ಯಕಿ $ ವಿಧಾನ 
ಗಳಿಗೂ ಇರಬಹುದಾದ ಸಂಬಂಧವನ್ನು ಕುರಿತು, ಹಾಗೂ ರೂಪಕದ ಬಳಕೆಯಲ್ಲಿ 
ವೆ ೈಯಕ್ತಿಕಪ್ರತಿಭೆ ಹಾಗೂ ಸಮಕಾಲೀನ ಪ್ರಜ್ಞೆ ಗಳ ಪಾತ್ರವನ್ನು ಕುರಿತು ಇನ್ನು 
ಮುಂದೆ ವಿವೇಚಿಸಹೊರಡಬಹುದುಂ. 
ಈ ವಿವೇಚನೆಗೆ ಬರುವುದಕ್ಕೆ ಮುಂಚೆ ಈ ಪ್ರಬಂಧದಲ್ಲಿ ಕಾವ್ಯಪ್ರಕಾರವನ್ನು 
ತ್ರ ಆಯ್ದು ಕೊಂಡದ್ದರ ಬಗೆಗೆ ಕೆಲವು ಮಾತುಗಳನ್ನಿ ಲ್ಲಿ ಹೇಳಬೇಕು. ಕತೆ, 
ಕಾದಂಬರಿ, ನಾಟಕ ಮೊದಲಾದ ಇತರ ಪ್ರಕಾರಗಳನ್ನು -ಗದ್ಯಪ್ಪ ಕ್ರಕಾರಗಳನ್ನು 
ಇಲ್ಲಿಯ ವಿವೇಚನೆಗೆ ಒಳಪಡಿಸಿಲ್ಲ. ಕಾರಣ 1). ಭಾಷೆಯನ್ನು ಕಾಂತ ವಿವೇಚನೆ 
ಕಾವ್ಯದ ಸಂದರ್ಭದಲ್ಲಿ ಕಟ್ಟು ನಿಟ್ಟಾ ಗಿ. ನಡೆಯುವಂತೆ ಇತರ ಪ್ರಕಾರಗಳಲ್ಲಿ 
ನಡೆಯುವುದು ಸಾಧ್ಯವಿಲ್ಲ. hes ಶ್ರಕಾರಗಳಲ್ಲಿ ಭಾಷೆಯ ಜೊತೆಗೆ ಅದಕ್ಕಿ ೦ತ 
ಮುಖ್ಯವಾಗಿ ಶಿಲ್ಪ ಕೆಲಸಮಾಡುತ್ತದೆ. ಆದ್ದರಿಂದ ಅಲ್ಲಿ ಜಾಜಿಯವೆ 
ಒತ್ತು ಕಡಿಮೆ; 2) ಇತರ (ಗದ್ಯ) ಪ್ರಕಾರಗಳಲ್ಲಿ ರೂಪಕದ ಬಳಕೆ ಇಲ್ಲವೆನ್ನು 
ವಷ್ಟು ಕಡಿವೆಂ. ನಾಟಕಕ್ಕೆ ಸಂಬಂಧಿಸಿದಂತೆ ಈ ಮಾತು ಹೆಚ್ಚು ನಿಜ. ಸಂವಹನದ 
ಜರೂರು ಹಾಗೂ ಸಾಹಿತಿಯ ವೈ ಯಕ್ತಿಕತೆಯ ಪ್ರದರ್ಶಕ್ಕಿ ರುವ ಅಭಾವ ಇದಕ್ಕೆ 
ಕಾರಣ; 3) ಕನ್ನಡದ ಸಂದರ್ಭದಲ್ಲಿ ಗದ್ಯಪ್ಪ ಕಾರಗಳಿಗೆ ಹೆಚ್ಚ ನ ಇತಿಹಾಸವಿಲ್ಲದ. 

ರಿಂದ ರೂಪಕದ ಬಳ ಕೆಯ ಐತಿಹಾಸಿಕ ಎವೇಜನೆ. ಸ :ಧ್ಯವಿಲ್ಲ. 
ಪಕಕ್ಕೆ ಸಂಬಂಧಿಸಿದಂತೆ ಪ್ರಬಂಧದ ಮೊದಲಭಾಗದಲ್ಲಿ ಹೇಳಿದ ಎರಡು 
ಸಂಗತಿಗಳನ್ನು "ಲಿ ನೆನ ಶಪಿಸಿಕೊಳ್ಳ ಬೇಕು: 1) ಆಡುಮಾತಿನಂತೆ ರೂಪಕದ 
ಸ.ಷಿ ಸಾಮರ್ಥ್ಯ ಕಲಿತು ಬರುವಾಥದಲ್ಲ. ಆದ್ದರಿಂದ ರೂಪಕ ಆಡುಮಾತಿನ 
ವ ್ಯವಹಾರಕ್ಷೇತ್ರ ದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. 2) ರೂಪಕದ ಸೃಷ್ಟಿ ನಿಯಮ 

ಬದ್ದ ವಾದದ್ದು ಕ | 


ಛೈ 


88 ಸಾಧನೆ 


ರೂಪಕವನ್ನು ಬಳಸುವುದನ್ನು ಕಲಿಯಲು ಸಾಧ್ಯ ವಿಲ್ಲವೆಂದಮೇಲೆ ಅದು 
ಭಾಷೆ ವ್ಯ i ಎಲ್ಲ ಸಂದರ್ಭಗಳಲ್ಲಿ ಹಾಗೂ ಎಲ್ಲರನ್ನೂ ಒಳಗೊಳ್ಳು ವ 
ಸಂದರ್ಭಗಳಲ್ಲಿ ಬಳಕೆಯಾಗುವುದು ಸಾಧ್ಯ ಎಲ್ಲವೆಂದಾಯಿತು ಭಾ ಸಾ 
ಜನಿಕವಾಗಿ (ಸಾಮಾಜಿಕವಾಗಿ) ಅದರ ಬಳಕೆಯ ಅವಶ್ಯಕತೆ ಇಲ್ಲವೆಂದು ಅರ್ಥ. 
ಇದರ ಅರ್ಥ ರೂಪಕದ ಸ ಷಿ ಗೆ ಸ್ವಾನುಭವ ಅಥವಾ ಪ್ರತಿಭೆ ಯಾವುದೋ ಒಂದು 
ಅಥವಾ ಎರಡೂ ಕಾರಣ- ಎ ಅದರ ಸ ಸೃಷ್ಟಿವೆ ವೈಯಕ್ತಿ ಕ. ವಾಸ್ತವವಾಗಿ ಭಾಷೆಯ 
ಸ ಸೃಷ್ಠಿ ಸಿಗೆ ಕಾರಣವಾಗುವ ಅನುಭವಗಳೆಲ್ಲವೂ ವೈ ಯಕ್ತಿಕವೇ. ಆದರೆ ಆಡುಮಾತಿನಲ್ಲಿ 
ಅದನ್ನು ವ್ಯ ಕೃಪಡಿಸುವ ಶಬ್ದ ಹಾಗೂ ಹೆ ಶಬ್ದ ವನ್ನು ಕೇಳಿಸಿಕೊಳ್ಳುವ ವ ವ್ಯಕ್ತಿ ಕ್ರ 
ಸ್ವೀಕರಿಸುವುದು ಸರಳೀಕೃತ ಅನುಭವವನ್ನೆ ಕಿ, "ನನಗೆ ನೋವಾಗುತ್ತಿ ದ” ಹಾಗೂ 
ನನ್ನನ್ನು ನೋವಿನ ಚೇಳು ಕುಟುಕುತ್ತಿದೆ' ಎಂಬ ಎರಡು ಉಕ್ತಿಗಳಿಗೂ "ಈ 
ಔಷಧವನ್ನು ತೆಗೆದುಕೋ” ಎಂಬುದೇ ಪ್ರತಿಕ್ರಿಯೆಯಾಗಬಹುದು. ಹೀಗೆ 
"ನೋವಿನ ಅನುಭವ” ಅದರ ಸಾರ್ವತ್ರಿಕ ಬಳಕೆಯಿಂದಾಗಿ ಒಂದು ನಿರ್ದಿಷ್ಟ 
ಆಕಾರವನ್ನು ಪಡೆದಿರುತ್ತದೆ ಹಾಗೂ ಅದ ದಕ್ಕೆ ನಿರ್ದಿಷ್ಟ ವಾದ ಸಾಮಾಜಿಕ ಅಥವಾ 
ವ್ಯಾವಹಾರಿಕ ಪ್ಪ ಪ್ರತಿಕ್ರಿ ಯೆ ಇರುತ್ತದೆ. ಅನುಷ ಈ ಆಕಾರದಿಂದ ಭಿನ್ನವಾದ, 
ವೈಯಕ್ತಿಕವಾದ ಸೂಕ್ಷ ೬ವಾದ ಅನುಭವಗಳು ವ್ಯವಹಾರದಲ್ಲಿ (ಸಮಾಜದಲ್ಲಿ) 
ಪುತಿಕ್ರಿಯೆ ಪಡೆಯುವುದಿಲ್ಲ, ಅರ್ಥಾತ್‌ ಅವುಗಳ ಬಳಕೆ ನಿಷ್ಟ ಲವಾಗುತ್ತದೆ. 
ಆದ್ದ ರಿಂದ ಸಾಮಾಜಿಕ ಪ್ರತಿಕ್ರಿಯೆನ್ನು ೦ಟುಮಾಡದ ಅನುಭವಗಳ, ಅವುಗಳ 
ರೂಪ ಪದ ಬಗೆಗೆ ಸಾಮಾನ್ಯ ವ್ಯಕ್ತಿ ಕ್ತಿ ಸೂಕ್ಷ್ಮ ನಾಗಿರುವುದಿಲ ಹಾಗೂ ಈ ಸೂಕ್ಷ್ಮಾ: ನು 
ಭವ ಅವನಿಗೆ ಸಂಘಕ್ಕೆ 10ವ ಸಂಭವ ಕಡಿಮೆ. ಆಡುಮಾತಿನಲ್ಲಿ ಭಾಷೆ 
ಕೇವಲ ಸಾಧನವಾಗಿ ಕೆಲಸಮಾಡುತ್ತದೆ; ಅರ್ಥವನ್ನು ಸೂಚಿಸಿದಕೂಡಲೇ 
ರೂಪ ಮರೆಯಾಗುತ್ತದೆ. ಆದರೆ ರೂಪಕದಲ್ಲಿ ಕೇವಲ ಒಟ್ಟಿನ ಅರ್ಥಮಾತ್ರ 
ಸೂಚಿತವಾದರೆ ಅದು ಪೂರ್ಣವಾಗಿ ಸಂವಹನವಾದಂತಾಗಲಿಲ್ಲ. - ಉದಾಹರಣೆಗೆ, 
"ಕಮಲಮುಖ' ಎಂಬುದನ್ನು ಸುಂದರವಾದ ಮುಖ ಎಂದು ಸ 
ಬಹುದು. ಹೀಗಾದಾಗ ಕನಿಪಕದ Wr ನಿಷ್ಟ ಯೋಜಕವಾಗುತ್ತದೆ. ಇ 
ಎರಡೂ ಶಬ್ದ ಗಳ ಅರ್ಥಗಳೂ ಪ್ರತ್ಯೆ "ಕವಾಗಿ ಪ್ರತೀತಿಗೊಳ್ಳು ವುದು ಮುಖ್ಯ. 
ಇದು ಸಾಧ ವಾಗುವುದು ಕೂಪದ ಅರ್ಥ-ರೂಪಗಳೆರಡನ್ನೂ ES 
ಮಾತ್ರ. ಆಂದರೆ ರೂಪದ ಮೇಲೆ ಹೆಚ್ಚಿನ ಗಮನ ಹರಿಯಬೇ ಕು. ಶಬ್ದದ 
ಅರ್ಥ ಕೇವಲ ಸಾಧನವಾಗಿ ಬಳಕೆಯಾದಾಗ ಇದು ಸಾಧ್ಯವಾಗುವುದಿಲ್ಲ 
ರೂಪ. ಅರ್ಥಗಳೇ, ಅವುಗಳ ಅನುಭವವೇ ಗುರಿಯಾಗಬೇಕು. ಸಹಜವಾಗಿ ಈ 
ಅನುಭವ ಭಾಷೆಯ ವಾ 6ವಹಾರಿಕ ಅನುಭವಕ್ಕಿ ೦ತ ಭಿನ್ನ ವಾದದ್ದು. ಆದ್ದ ರಿಂದ 
ಭಾಷೆ ಕೇವಲ ಮಾಧ್ಯ ಹ ಎಂದು ಪರಿಗಣಿಸುವ ಹಾಗೂ ಅದು ಎಲ್ಲರಿಗೂ 
ತಲುಪಬೇಕೆನ್ನು ವ ವ ಧೋರಣೆ ಕಾವ್ಯ ದಲ್ಲಿ ರೂಪಕ ಬಳಕೆಯಾಗುವುದನ್ನು ಪರೋಕ್ಷ 


i > 


ರೂಪಕ 89 


ವಾಗಿ (iMplciy) ವಿರೋಧಿಸುತ್ತದೆ. ವಚನಸಾಹಿತ್ಯದಲ್ಲಿ, ಇತ್ತೀಚಿನ ನವೆ ತರ 
ಕವನಗಳಲ್ಲಿ ಹಾಗೂ ಜನಪದ ಕಾವ್ಯ ದಲ್ಲಿ ರೂಪಕದ ಬಳಕ ಕಡಿಮೆಯಾಗಿ ಕೋ 
ದಕ್ಕೆ ಕಾರಣ ಇದು- "ಮುಖ್ಯವಾಗಿ. 


ರೂಪಕದ ಸ ಷ್ಟಿ ನಿಯಮಬದ್ಧ ವಾಗಿರುವುದರಿಂದ ಭನ ಎರಡು ವಸ್ತು- 
ಎಚಾರಗಳನ್ನು ಒಟ್ಟ ಗಿರಿಸಿ ರೂಪ ಕ ಸಾಧಿಸಲು ಸಾಧ್ಯ ಎಲ್ಲ. "ಮುಖಸಾಗರ', 
"ದೋಣಿಮರ” - ಇತಾದಿ ರೂಪಕಗಳಿಲ್ಲ. ಇದಕ್ಕೆ ಕಾರಣ ಇಲ್ಲಿಯ ಎರಡೂ 
ವಸ್ತುಗಳ ನಡುವೆ ಸಂಬಂಧವನ್ನು ಕಲ್ಪಿಸಲು ಸಾಧ್ಯವಾಗಿಲ್ಲ ಎಂಬುದೇ. ಆದರೆ 
ರೂಪಕದ ಸೃಷ್ಟಿಯಾದಲ್ಲೆಲ್ಲ ಸಂಬಂಧವನ್ನು ವಿವರಿಸುವುದು ಸಾಧ್ಯ ಎಂದು 
ಹೇಳುವುದೂ ಕಷ್ಟವೇ. ಉದಾಹರಣೆಗೆ, ಬಳಕೆಯಾದ *ಕತ್ತಲಗಾಳಿ' ಎಂಬ 
ರೂಪಕವನ್ನು ನೋಡಬಹುದು. ಆದ್ದರಿಂದ ರೂಪಕಸೃಷ್ಟಿಯ ಈ ಮಿತಿ ನಮ್ಮ 
ಗ್ರಹಣಸಾಧ್ಯತೆಯ ಮಿತಿಯನ್ನು ಹೇಳುತ್ತದೆಯೇ ? 


ಎರಡನೇ ಮತ್ತು ಮೂರನೇ ಜಾತಿಯ ರೂಪಕಗಳ ಸೃಷ್ಟಿಯ ಹಿಂದೆಯೂ 
ನಿಯಮವೊಂದಿದ್ದ ರೂ ಅದು ತೀರ ಸರಳವಾದದ್ದು. ಇಲ್ರಿ" ಮೂರ್ತ /ಅಮೂರ್ತೆ 
ವಸ್ತುವಿಗೆ ಜೀವಾರೋಪಣ ಮಾಡುವುದರಿಂದ “(ಅಥವಾ ಕ್ವಚಿತ್ತಾಗಿ, ಇದಕ್ಕೆ 
ಎರುದ್ಧವಾಗಿ, ಜೀವಿಗೆ ಅಜೀವಾರೋಪಣ ಮಾಡುವುದರಿಂದ) ರೂಪಕ 
ಹುಟ್ಟುತ್ತದೆ. ಈ ಸರಳ ನಿಯಮವನ್ನುಗ್ರಹಿಸಲು ವಿಶೇಷವಾದ ಸಾಮರ್ಥ್ಯ - 
ತಿಳುವಳಿಕೆ ಅನಗತ್ಯ... ಆದ್ದರಿಂದ ಸ ರೀ ತಿಯ ರೂಪಕಗಳ ಬಳಕೆ ಕವಿಯ 
ಸಾಮರ್ಥ್ಯವನ್ನು ಹೇಳುವುದಿಲ್ಲ; ಬದಲು ಇವು ಕವಿಯ ಆಶಯ - ಅನುಭವ 
ಗಳನ್ನು ಹೇಳುವ, ಅವುಗಳನು ಸ ತೀವ್ರವಾಗಿ ಹೇಳುವ ರೂಪಕಗಳು. ನವೋದಯ 
ಕಾವ್ಯದಲ್ಲಿ (ಹಾಗೂ ಹೋಲಿಸಿದಲ್ಲಿ, ಉಳಿದ ಕಾವ್ಯವರ್ಗಗಳಲ್ಲಿಗಿಂತ ನವ್ಯ ಕಾವ್ಯ 
ದಲ್ಲಿಯೂ) ಎರಡನೇ ಜಾತಿಯ ರೂಪಕಗಳ ಬಳಕೆ ಹೆಚ್ಚಾ ) ಗಿರುವುದನ್ನು ಗಮನಿಸ 
ಬಹುದು. ಅ ಈ ವರ್ಗದ ಕಾವ್ಯ ದಲ್ಲಿ ಉತ್ತಮ ಪರುಷ ಏಕವಚನದ ಅರ್ಥ 
ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ("ನಾನು' ಎದ ಬಳಕೆಯ ಮೂಲಕ) ಅಥವಾ 
ಪರೋಕ್ಷವಾಗಿ 'ಸೂಚಿತವಾಗಿದ್ದು ಕಾವ್ಯದ ಅನುಭವವೆಲ್ಲ ಇದಕ್ಕೆ ಸಂಬಂಧಿಸಿದಂತೆ 
ಬಂದಿರುತ್ತವೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇಲ್ಲೆಲ್ಲ ವೈಯಕ್ತಿಕತೆ 
(individualist) ಪ್ರಧಾನ ಅಂಶವಾಗಿ ಕಾಣಿಸಿಕೊಳ್ಳುತ್ತ ದೆ. ನ 
ಕಾವ್ಯದಲ್ಲಿ ಜೀವಾರೋಪಣಕ್ತಿ೦ ಶಿ ಬಹುಮಟ್ಟಿಗೆ ಒಂದು ಫ್ಯಾ ಶನ್ನಿನಂತೆ ಪ್ರವೃತ್ತ 
ವಾಗಿದ್ದು ದರಿಂದ ಎರಡನೇ ಜಾತಿಯ ರೂಪಕಗಳ ಬಳಕಿ ಬಜಂ ಹೆ ಗಿದೆ. 
ಕಾವ ದಲ್ಲಿ ವೈ ಯಕ್ತಿಕತೆ ಪ್ರಧಾನ ಅಂಶವಾಗಿ ಕಾಣಿಸಿಕೊಳ್ಳು ್ಸವುದಕ್ಕೂ ಎರಡನೇ 
ಜಾತಿಯ ರೂಪಕದ ಬಳಕೆಗೂ ಸಂಬಂಧವಿದೆ ಎಂಬುದು ಇಲ್ಲಿಸ್ಟ ಪ ವಾದಂತಾಯಿತು: 
ವೆ ್ರಯಕ್ವಿಕತೆಯ ಪ್ರ ದರ್ಶನಕ್ಕೆ ಅವಕಾಶ ಕಡಿಮೆ ಇರುವ ಅನೇಕ ಹಳಗನ್ನ ಡ ವಸ್ತ್ರುಕ 


೨೦ ಸಾಧನೆ 


ಕಾವ್ಯ ಗಳಲ್ಲಿಯೂ ಭಾವುಕಸನ್ನಿ ವೇಶಗಳನ್ನು ವರ್ಣಿಸುವ ಭಾವಗೀತೆಗಳಂತಹ ಕಾವ್ಯ 
ಭಾಗದಲ್ಲಿಯೇ ಈ ಜಾತಿಯ ಆಪ ಕಗಳ ಬಳಕೆ ಹೆಚ್ಚಾ ಗಿ ಕಾಣಿಸಿಕೊಳ್ಳುತ್ತ ದೆ ಎಜೆ 
ಸಂಗತಿಯನ್ನು ನೆನಪಿಸಿಕೊಳೆ ಬೇಕು. ಹೀಗೆ ಈ ಎರಡನೇ ಹಾ ರೂಪಕಗಳ 
ಬಳಕೆಯನ್ನು ನಿಯಂತ್ರಿಸುವುದು ಕವಿಯ ಸಾಮರ್ಥ (Potentiality) ಅಲ; 
ಕಾವ್ಯ ಮಾರ್ಗವೇ (1801688368) ಇದನ್ನು ನಿಯಂತ್ರಿಸುತ್ತದೆ. 


ಎರಡನೇ ಜಾತಿಯ ರೂಪಕಗಳ ಬಳಕೆ ವ ಸ್ತುಕ ಕಾವ್ಯ ದಲ್ಲಿ ಕಡಿಮೆಯಾಗುತ್ತದೆ 
ಎಂದತಕ್ಷಣ ಮೊದಲನೇ ಜಾತಿಯ ರೂಪಕಗಳ ಬಳಕೆಗೆ ಅವಕಾಶ ಹೆಚ್ಚಾ ಗಿದೆ 
ಎಂದಾಗಲೀ ಅವು ಬಳಕೆಯಾಗುತ್ತವೆ ಎಂದಾಗಲೀ ಅರ್ಥವಲ್ಲ. ಅವು ಬಳಕೆಯಾಗ 
ಬೇಕಾದರೆ (1) ಮೊದಲು ಕವಿ ಸ್ವಂತವಾಗಿ ಆ ಸಾಮರ್ಥ್ಯ ಪಡೆದಿರಬೇಕು 
(11) ಕಾವ್ಯದ ವಸ್ತು ಹಾಗೂ ಅದರ ಸಂವಹನವೇ ಮುಖ್ಯ ಗುರಿಯಾಗಬೇಕು 
ಎಂಬ ಧೋರಣೆ ಇರಬಾರದು ಹಾಗೂ (111) ಸಮಕಾಲೀನ ಪರಿಸರ ಕವಿಗೆ 
ತಿಳುವಳಿಕೆಯನ್ನು -ಹಾಗೂ. ಅದರಿಂದಾಗಿ ಅವಕಾಶಗಳನ್ನು ಹೆಚ್ಚಿಸಿಕೊಡುವಂಥ 
ದಾಗಿರಬೇಕು. 
ಮೇಲೆ ಹೇಳಿದ ಎರಡನೇ ಕಾರಣ ವಚನ ನ ಕಾವ್ಯದಲ್ಲಿ ಹಾಗೂ ಇತ್ತೀಚಿನ 
ನವ್ಯೆ €ತರ ಕಾವ ವ್ಯದಲ್ಲಿ ಹಾಗೂ ಜನಪದ ಕಾವ್ಯ ದಲ್ಲಿ ವೈಯ ಯಕ್ತಿಕತೆಯ ಪ್ರದರ್ಶನಕ್ಕೆ 
ಅವಕಾಶವಿದ್ದ ರೂ ರೂಪಕದ ಬಳಕೆ ಇತ Re ಎಂಬುದಕ್ಕೆ ವಿವರಣೆ ನೀಡು 
ತ್ತದೆ. ಇದರೆ. ಜೊತೆಗೆ ಸಾಮರ್ಥ್ಯದ ದ ಅಭಾವವೂ ಕಾರಣವಾಗಿರಬಹುದು. _ಜನಪದ 
ಕಾವ್ಯ, ವಚನಕಾವ್ಯ ಗಳಮಂಟ್ಟಿ ಗೆ ಈ ಮಾತು ಹೆಚ್ಚು : ನಿಜ. ಹಳಗನ್ನ ಡದ ಕಾವ್ಯ 
ಗಳಲ್ಲ ರೂಪಕದ ಬಜೆ ಕೆಡಿಮೆಯಾಗಿರುವುದಕ್ಕೆ ವಸ್ತುವಿಗೆ ಪ್ಲಾ ಧಾನ್ಯ ಇರುವುದೂ 
ರೂಪದ ವಿಷಯದಲ್ಲಿ ಅನುಕರಣಶೀಲವಾಗಿರುವುದೂ ಕಾರಣ. ಇವುಗಳಲ್ಲಿ ಬರುವ 
ರೂಪಕಗಳಲ್ಲಿ ಹೆಚ್ಚಿನವು ಕಮಲಮುಖ. ಬೆಳುದಿಂಗಳೊಳಳ್ಳು ಸಾ ಧರಾವನಿತೆ- 
ಮುಂತಾದ ಸಾಂಪ್ರ ದಾಯಿಕ ರೂಪಕಗಳಾಗಿವೆಯೆಂಬುದನ್ನೂ ಹೆಚಿ ನ ರೂಪಕಗಳಲ್ಲಿ 
ಎರಡೂ ಶಬ್ದ ಗಳ ಮೂರ್ತವಸ್ತು ವನ್ನು ಸೂಚಿಸುವುದನ್ನೂ ಗಮನಿಸಬೇಕು. 


ಈ ಮೇಲಿನ ವಿವರಣೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ ರೂಪಕ್ಕೆ 
ಪ್ರಾಧಾನ್ಯವಿತ್ತ ನವ್ಯಮಾರ್ಗದ ಕವನಗಳಲ್ಲಿ ರೂಪಕಗಳ ಬಳಕೆ ಒಟ್ಟಿನಲ್ಲಿ ಹಾಗೂ 
ರೂಪಕ - | ರ ಬಳಕೆ ವಿಶೇಷವಾಗಿ ಹೆಚ್ಚಾಗಿರುವುದು ತೀರ ಅಚ್ಚರಿಯೇನೂ ಇಲ್ಲ. 
ಹೊಸ ಹೊಸ ರೂಪಕಗಳು ಚಲಾವಣೆಗೆ ಬಂದಿರುವುದನ್ನೂ ಈ ರೂಪಕಗಳು 
ಸಾಕಷ ಷ್ಟು ಸಂಖ್ಯೆ ಯಲ್ಲಿ ಮೂರ್ತ - ಅಮೂರ್ತ ವಿಚಾರ-ವಸ್ತು ಗಳನ್ನು ಸೂಚಿಸುವ 
ಶಬ ಗಳಿಂದಾಗಿರುವುದನ್ನೂ ನೋಡಬಹುದು. (ಉದಾ: ಪೊರಕೆನುರೆ. ಅಗ್ನಿನುಡಿ, 
ಜಾಮೂನುನಾದ, ಕನ ಸುನವೆ, ಹಗಲದೊಣ್ಣೆ ಇತ್ಯಾದಿ) ಅಮೂರ್ತವನ್ನು 


ರೂಪಕ 91 


 ಮೂರ್ತವಾಗಿ ಹೇಳುವ ರೂಪಕಗಳು ಹುಟ್ಟುವುದಕ್ಕೆ ವಿಶೇಷವಾಗಿ ಸುತ್ತಲಿನ 
ಬದಲಾದ, ಸಂಕೀರ್ಣವಾದ ಪರಿಸರ ಕಾರಣ. 


| ಈಗ ಮೇಲೆ ಹೇಳಿದ ಮಾತುಗಳನ್ನು ಹೀಗೆ ಸಂಗ್ರಹಿಸಬಹುದು : 
(1) ರೂಪಕ - (ರ ಸೃಷ್ಟಿಗೆ ಮುಖ್ಯವಾಗಿ ಸ್ವಂತ ಪ್ರತಿಭೆ ಕಾರಣ. ಸುತ್ತಲ ಜಗತ್ತಿನ 
ಸಂಕೀರ್ಣ ಅನುಭವ ಇದನ್ನು ಕೆಲಮಟ್ಟಿಗೆ ನಿಯಂತ್ರಿಸುತ್ತದೆ. (2) ರೂಪಕ - ॥ರ 
4 ಬಳಕೆ ಮುಖ್ಯವಾಗಿ ಕಾವ್ಯಮಾರ್ಗಕ್ಕೆ ಸಂಬಂಧಿಸಿದ್ದು. (3) ಕಾವ್ಯದಲ್ಲಿ 
ವೈಯಕ್ತಿಕತೆಯ ಪ್ರದರ್ಶನಕ್ಕೂ ರೂಪಕದ ಬಳಕೆಗೂ ಸಂಬಂಧವಿದೆ. (4) ಕಾವ್ಯದ 
ಶೆ ವಸ್ತು, ಅದರ ಬಗೆಗಿನ ಧೋರಣೆ - ಇವೂ ರೂಪಕದ ಬಳಕೆಯನ್ನು ನಿಯಂತ್ರಿಸುವ 
ಸಂಗತಿಗಳು. | 
ಇಲ್ಲಿಯವರೆಗೆ ರೂಪಕದ ಮೊದಲೆರಡು ಜಾತಿಯ ಬಗೆಗೆ ಪ್ರತ್ಯೇಕವಾಗಿ 
ಚರ್ಚಿಸಿದಂತೆ ಅದರ ಮೂರನೇ ಜಾತಿಯ ಬಗೆಗೆ ಚರ್ಚಿಸಿಲ್ಲ. ಕಾರಣ ಇದರ 
ಬಳಕೆಯನ್ನು ಯಾವುದರ ಜೊತೆಗೂ ಸಂಬಂಧಿಸುವುದು ಕಷ ವೆಂದೇ. = 
ಜಾತಿಯ ರೂಪಕದ" ಬಳಕೆ ತುಲನಾತ್ಮಕವಾಗಿ ಕಡಿಮೆಯಾಗಿರುವುದನ್ನೂ ಅದರ 
ಪ್ರಮಾಣ ಅನಿಯತವಾಗಿರುವುದನೂ ಕ ಮೇಲಿನ ಕೋಷ್ಟಕದಿಂದ ತಿಳಿಯಬಹುದು. 


1 


ಕೇಸಿ'/4ಕೇರಿ' ರೂಪಗಳ ಲಕ್ಷಣವೇನು? 


ಎ. ಶಿವಾನಂದ 


ಕರ್ನಾಟಕ ಭಾರತಿಯ ಸಂಪುಟ 10, ಸಂಚಿಕೆ 2 ರ “ಒರೆಗಲ್ಲು” ವಿಭಾಗದಲ್ಲಿ 
ಡಾ| ಎಂ. ಎಂ. ಕಲಬುರ್ಗಿಯವರು ಕೇಸಿ-ಕೇರಿ ಎಂಬ ರೂಪಗಳ ಬಗೆಗೆ 
ಬರೆದಿದ್ದಾರೆ. ಅವರ ವಿವೇಚನೆಯಲ್ಲಿನ ಕೆಲವು ಸಂದಿಗ್ಧ ವಿಚಾರಗಳ ಪ್ರಸ್ತಾಪ 
ಇಲ್ಲಿದೆ. 


ಕೇಶ ಕೇತ ಸಹಾರ? ಪ್ರತ್ಯಯಗಳನ್ನು ಕುರಿತು ಹೇಳಲು. ಹೊರಟ 
ಅವರು ಆನುಷಂಗಿಕವಾಗಿ “ಕಲಬುರ್ಗಿ ಕನ್ನಡ'ದಲ್ಲಿ ಪ್ರಚಲಿತವಿರುವ “ಹಾನ-ಹೀನಿ' 
"ಕಲ್ಲಿ-ಕಿಲ್ಲಿ' ರೂಪಗಳನ್ನು ಸಹ ಉಲ್ಲೇಖಮಾಡಿದ್ದಾರೆ. -ಇಆದರೆ “ಅಹವ್‌' 
ರ ಸಣ್ಣಿ ಸಿದ ಹಾ “ಹಾನ', ಕೋ--ಅಲ್ಲಿ- ಕಲ್ಲಿ ಎಂದಾಗಿ ಅ 

ತ್ತಿಯನ್ನು ತೀರ ಮೊಟಕಾಗಿಸಿ ಹೇಳಿದ್ದಾ ರೆ. ಹಳಗನ್ನ ಡದ “ಅಪ್ಪನ್‌' ಇದು 
ಜರ > ಇ > ಹನ » ಹಾನ ಎಂದಾಗುವದಕ್ಕೆ ಕೆಲವೊಂದು ಧ್ವ ನಿಮಾತ್ಮ: ಕ 
ವ್ಯತ್ಯಾಸ ತತ್ತ್ವ “ಗಳು ಕಾರಣವಾಗಿವೆ. (1) ವಣ ಜಟ ತತ್ತ , (Metathesis) 


(i) ಸ ಸ್ವರಾಘಾತವಿಲ್ಲದ ವರ್ಣಲೋಪ (Loss of Initial aid vowel) 
ಇವೆರದನ್ನೂ ನಾವು ಕ್ರಮವಾಗಿ ಇಲ್ಲಿ ಕಾಣಬಹುದರ. 


(1) ವರ್ಣಪಲ್ಲಟ : ಅಹನ್‌ > ಹಲನ್‌ 
(1) ಪದಾದಿಹ್ರಸ್ವವರ್ಣ : ಅಹನ್‌ ಹಅನ್‌ » ಹನ» ಹಾನ ಲೋಪ : 


ಮೇಲಿನ ಇವೆರಡೂ ಲಕ್ಷಣಗಳನ್ನು ನಾವು ಇಲ್ಲಿನವರ ಆಡುಮಾತಿನ 
ಪ್ರಯೋಗಗಳಲ್ಲಿ ಕಾಣುತ್ತೇವೆ. ಉದಾ : 


ಅಪ್ಪ ಹನಿಯೇನ ಮನ್ಯಾ ಗ 9 
ಅಪ್ಪ ಹ ಹಾನೇನ ಮನ್ಯಾಗ ? 


1 (2) ಇದೇ ರೀತಿ ಡಾ॥ ಕಲಬುರ್ಗಿಯವರು ಹೇಳಿರುವ ಕೋ 1 ಅಲ್ಲಿ 
ಎಂಬುದರ ಸಣ್ಣಿಸಿದ ರೂಪ “ಕಲ” ಎಂಬುದನ್ನು ನಾವು ವಿಚಾರಿಸಿದರೆ ಇದರ 
ಪೂರ್ವದಲ್ಲಿ ಸೇರುವದು ಕೇವಲ “ಕೋ' ಅಲ್ಲ. *ಅಕ್‌', "ಇಕ್‌' ಎಂಬ ಸಂಬೋಧ 


ನಾತ್ಮಕ ಅವ್ಯಯಗಳು ಅಕೋ, ಇಕೋ ಎಂದು ಸ್ವರಾಂತ್ಯವಾಗಿ "ಅಲ್ಲಿ', “ಇಲ್ಲಿ 


EE 


"ಕೇಸಿ' "ಕೇರಿ' ರೂಪಗಳ ಲಕ್ಷಣವೇನು? 93 


' ಎಂಬ ದಿಗ್ಲರ್ಶಕ ಸರ್ವನಾಮಗಳನ್ನು ಪೂರ್ವದಲ್ಲಿ ಹತ್ತುವಾಗ ಸಂಧಿ ಪ್ರಕ್ರಿಯೆ 


ಯಿಂದಾಗಿ “ಕಲ್ಲಿ” “ಕಿಲ್ಲಿ' ರೂಪ ಸಿದ್ಧವಾಗುತ್ತದೆ. ಉದಾ: 


ಶ್ರ 


ಅಕೋ * ಅಲ್ಲಿ - ಅಕ-- ಅಲ್ಲಿ » ಕಲಲ್ರಿ ಎ್‌ ಕಲ್ಲಿ 
ಇಕೋ + ಇಲ್ಲಿ - ಇಕ-. ಇಲ್ಲಿ» ಕಣಲ್ಲಿ- ಕಿಲ್ಲಿ 


ಮೇಲಿನ ಅಕ್‌, ಇಕ್‌ಗಳಲ್ಲಿ ಕೊನೆಯ ಕ್‌” ವ್ಯಂಜನವು ಮುಂದಿನ ಸ್ವರ 

| ದೊಡನೆ ಸೇರಿ ಸಂಧಿಯಾಗುವಾಗ ಪದಾದಿ ಹ್ರಸ ಬವರ ಅ'ದ ಮೇಲೆ ಸ ಸ್ವರಾಘಾತ 
(Stress) ಬೀಳದೆ ಅದರ ಮುಂದಿನ “ಕ್‌' ವ್ಯಂಜನ ಸ ಸರದೊಡನೆ ಸೇರಿ ಉಚ್ಚಾರಣೆ 
ಯಲ್ಲಿ ಮಹತ್ವದ್ದಾಗಿ ಕೇಳುತ್ತದೆ. ಕಾರಣ ಇದಿಯೂ ಸಹ ವರ್ಣಪಲ್ಲಟ, 
ಹಾಗೂ ಸ್ವರಾಘಾತವಿಲ್ಲದೆ ವರ್ಣಲೋಪ ತತ್ತ್ವಗಳ ಅನುಸಾರವಾಗಿ *ಕಲ್ಪಿ,-ಕಿಲ್ಲಿ' 
ರೂಪಗಳು ಆಡುಮಾತಿನಲ್ಲಿ ಪ್ರಯೋಗಗೊಳ್ಳುವ ರೀತಿಯನ್ನು ನಾವು ತಿಳಿಯ 
ಬಹುದಾಗಿದೆ. “ಕಲಬುರ್ಗಿ ಕನ್ನಡ'ದಲ್ಲಿ ಇವು ವಿಶಿಷ್ಟ ಪರಿಸ ರದಲ್ಲಿ ಬಳಕೆಗೊಳ್ಳು ವ 
ವಿಧಾನವೂ ಅಷ್ಟೇ ಗಮನಾರ್ಹ. ಅಲ್ಲಿ, ಇಲ್ಲಿ 2 ಸಾಮಾನ್ಯ ಸರ್ವ ಇದು 
ಗಳನ್ನು ಹೆಚ್ಚು ನಿರ್ಧಾರಣಗೊಳಿಸುವಲ್ಲಿ ಅವಕ್ಕೆ ಪರ್ಯಾಯವಾಗಿ, “ಕಲ್ಲಿ-ಕಿಲ್ಲಿ' 


ರೂಪಗಳಲ್ಲಿ ಪ ಸ್ರಯೋಗಿಸುವ ಪ ಪ್ರ ವೃ ತ್ತಿ ಇಲ್ಲಿಹೆ ಚಿದ. ಉದಾ : 


(1) ಅಲ್ಯಲ ಕಲ್ಲಿ 
(9) ಇಲ್ವಲ್ಲ ಕಿಲಿ 


| ಅದೇ ರೀತಿ ಕದು-ಕಿದು ಕಾಕಡಿ-ಕಿಕಡಿ, ಕಂವ-ಕಿಂವ, ಕಕಿ-ಕಿಕಿ ಇವು ಹೆಚ್ಚು ನಿರ್ದಿಷ್ಠ py 
ವಸ್ತು, ವ್ಯಕ್ತಿ ನಿರ್ದೇಶನಕ್ಕೆ ಸಂಬಂಧಿಸಿದ ರೂಪಗಳಾಗುತ್ತವೆ. 

11: 1 *ಕೇಸಿ'-"ಕೇರಿ' ಇವು ಪರ್ಯಾಯವಾಗಿ ಬಳಕೆಗೊಳ್ಳುವ ಎರಡು 
ಪೂರ್ಣ ಭೂತಕಾಲ ಪ್ರ ತ್ಯ ಯಗಳು ಎಂದಿದ್ದಾ ರೆ ಡಾ॥ ಕಲಬುರ್ಗಿ (ಪು. 165). 
ಆದರೆ ಇವೆರಡೂ [ಪೂರ್ಣ ?] ಭೂತಕಾಲದಲ್ಲಿ ಮಾತ್ರವಲ್ಲ; ಕನ್ನಡದ ಮೂರೂ 
 ಕಾಲವಾಚಕಗಳಲ್ಲಿ ಪ್ರಯೋಗವಾಗಬಹುದಾದ ಭೂತ ನ್ಯೂನ 'ಕೃದಂತಾವ್ಯಯ 
(Past Particle) ಗಳಾಗುತ್ತವೆ. ಉದಾ: 


ಭೂತಕಾಲ 4 ಹೋಗಿ ಕೇಸಿಬಂದೆ 
ವರ್ತಮಾನಕಾಲ : ಕೇಳಕೋತ ಕೇಸಿ ಕುಂತೀನು 
ಭವಿಷ್ಯತ್‌ಕಾಲ ನೋಡಿ ಕೇಸಿ ಬರುವೆ 


ಮೇಲಿನ ಮೂರೂ ಕಾಲಗಳಲ್ಲಿ "ಕೇಸಿ” ಎಂಬ ರೂಪ ಯಾವುದೇ ವಿಕಾರವಿಲ್ಲದೆ 
ಬಳಕೆಯಾಗಿರುವುದು ಸ್ಪಷ್ಟ. ಅಲ್ಲದೆ ಈ ಮೂರೂ ಕಡೆಗಳಲ್ಲಿ ಅದು ಸಮನಾಗಿ 
ಭೂತ ನ್ಯೂನ, ವರ್ತಮಾನ ನ್ಯೂನ, ಭವಿಷ್ಯತ್‌ ನ್ಯೂನ ಕ್ರಿಯಾರ್ಥಕಾವ್ಯಯ 


p. ಈ 


ಬ ಟಕ್‌ al ai 


೨4 ಸಾಧನೆ 


ವಾಗಿ ತೋರಿದೆ. ಇಲ್ಲಿ ಈ ಮೂರೂ ಕಾಲಗಳು “ಬಂದೆ” ಕೇಳಕೋತ ಹಾಗೂ 
ಬರುವೆ ಎಂಬಲ್ಲಿ ಗ್ರಹೀತವಾಗುತ್ತವೆಯೇ ಹೊರತು “ಕೇಸಿ” ಪ್ರಯೋಗ ಮಾತ್ರ 
ದಿಂದಲೇ ಇದು ಸ್‌ ಕಾಲದ್ದು ಎಂದು ಖಚಿತವಾಗಿ ತಿಳಿಯಲು ಸಾಧ್ಯ ne. 
ಆದರೆ “ಕೇಸಿ” ಎಂಬುದು ಹತ್ತಿದಾಗ ಆಯಾ ಕಾಲದ ಕ್ರಿಯಾಪದದ ಅರ್ಥವು ಹೆಚ್ಚ 
ನಿರ್ಧಾರಣ (Empಗsis) ಕ್ಕೊಳಗಾದಂತೆ ಕಂ ದೆ. 


ಉದಾ: 
ಸಾಮಾನ್ಯ ಭೂತಕಾಲ ನಿರ್ಧರಣಾರ್ಥಕ ಭೂತಕಾಲ 
(ಅ) ಹೋಗಿ ಬಂದೆ. (ಬ) ಹೋಗಿ ಕೇಸಿ ಬಂದೆ 


ಇಲ್ಲಿ ಎರಡನೆಯ ವಾಕ್ಯದ ಕ್ರಿಯೆಯು ಮೊದಲನೆಯ ವಾಕ್ಯಕ್ಕಿಂತ ಹೆಚ್ಚು ನಿಶ್ಚಿತ ತೆ 4 
ಯನ್ನು ಹೇಳುತ್ತದೆ. ಇದಕ್ಕೆ ಅಲ್ಲಿ *ಕೇಸಿ' ಪ್ರತ್ಯಯ ಸೇರಿರುವದೇ ವದು | 
ಬೇರೆ ಹೇಳಬೇಕಿಲ್ಲ. ಈ ದೃಷ್ಠಿ ಯಿಂದ “ಕೇಸಿ? ಪ್ರತ $ಯವು ಭೂತನ್ಮೂ ನಕ್ಕ ದಂ 

ತಾವ್ಯಯವಾದರೂ ನಿರ್ಧಾರಣಾರ್ಥವನು ಹೇಳುವ ಕಡೆಗಳಲ್ಲಿ ಮಾತ್ರ ಹಡುವದು 
ಒಂದು ನಿಯಮ (೧/16) ವಾದಂತೆ ತೋರುತ್ತದೆ: ಇದೇ ಹೇಳಿಕೆ ಇದರ 


ಪರ್ಯಾಯವಾಗಿ ಬರುವ “ಕೇರಿ” ಪ್ರತ್ಯಯಕ್ಕೂ ಅನ್ವಯವಾಗುತ್ತದೆ. 


' 

VES *"ಶೆಯ್‌? (70 60) ಎಂಬರ್ಥದ ಧಾತುವಿನ ಪೂರ್ಣಭೂತಕಾಲದ | 
ರೂಪವೇ *ಕೆಯ್ಸಿ' (ಪು. ಸ ಎಂದಿರುವ ಡಾ| ಕಲಬುರ್ಗಿಯವರು *ಕೆಯ್ಸಿ' 
ಅದು ಹೇಗೆ ಭೂತಕಾಲದ ಪ ಪ್ರತ್ಯಯ ಘಟಕವಾಗಿ ಸೇರಿತೆಂಬುದನ್ನು ಅನ್ಲೇಷಿಸ | 
ಹೋಗಿಲ್ಲ. ಇಲ್ಲಿ ಅದು ಸಾಧು ಬಗೆ ಇಂತಿದೆ. | 


ಕ್ರಿಯಾಧಾತು -- ತದ್ದಿತ ಪ್ರ ಪ್ರತ್ಯಯ -- ಭೂತಕಾಲ ವಿಕರಣ + ಕಾಲವಾಚಿಪ್ರತ್ಯಯ | 


(Derivatix Suffix) 
ಕೆಯ್‌ + ಇಸು--ಇ--ದಂ-ಕೆಯ್ಸಿದಂ. ಕ್ಕ 


"ಕೆಯ್ಸಿ' ಎಂಬ ಪ್ರತ್ಯಯವೇ “ಕೇಸಿ” ಎಂದಾಗಿರುವದು ನಿಜ. ಆದರೆ ಇದು : 
ಅದರ ಶಬ್ದಾಂಗಯೋಜನೆ (word form) ಅರ್ಥಾತ್‌ ಅದರ ರೂಪ ಪ್ರಕ್ರಿ ಯೆ 
ಯೊಡನಿರುವ ಸಂಬಂಧ. ಆದರೆ *ಕೇಸಿ' ಪ ತ್ಯ ಯದ ಅರ್ಥ (Meaning) ಮತ್ತು 
ಪರಿಸರ ಸಂದರ್ಭಗಳೇ ಬೇರೆ. ಹಳಗನ್ನ ಡಕಾಲಕ್ಕಾ ಗಲೇ *ಕೇಸಿ' ಪ ಪ್ರತ್ಯಯ | 
ಪ ಶ್ರಯೋಗಗೊಂಡುದಕ್ಕೆ ಶಬ್ದ ಮಣದರ್ಪಣ ಸೂತ್ರ 76ರಲ್ಲಿ ಕೊಟ್ಟಿರುವ ' 
“ಬಕ್ಕೆ ೯ಸಿ' ಎಂಬುದರ ಆಧಾರವನ್ನು ಡಾ| ಕಲಟಗ ವರು ಒದಗಿಸಿಕುತಕಾದರೂ | 
ಅದು ಮೇಲೆ ವಿವರಿಸಿದ ಕೆಯ್‌ 4 ಇಸು ಎಂಬುದಕ್ಕೆ ಉದಾಹರಣೆಯಾಗುತ್ತದೆಯೇ 


ಹೊರತು ಇಂದಿನ ಕಲಬುರ್ಗಿ ಕನ್ನಡ (ಬಿಜಾಪುರ, ಬೆಳಗಾವಿ ಜಿಲ್ಲೆಯ ಕನ್ನಡದಲ್ಲೂ 


x 


"`ಕೇಸಿ' "ಕೇರಿ' ರೂಪಗಳ ಲಕ್ಷಣವೇನು? 95 


ಈ ಪ್ರಯೋಗವಿದೆ) ದಲ್ಲಿ ವಿಶಿಷ್ಠ ವಾಗಿ ಸೇರಿರುವ “ಕೇಸಿ? ಪ್ರತ್ಯಯದ ರೂಪ 
ವೇನೂ ಅಲ್ಲ. “ಒಕ್ಕೆ ೯ಸಿ 5 ರೂಪವೇ ಆಗಲಿ ಹರಿಹರನ ರಗಳೆಗಳಲ್ಲಿ 
ಉದಾ : ಶಂಕರದಾ ನಿಮಯ್ಯನ ರಗಳೆಯಲ್ಲಿ "ಮುಂಡಾಡಿ ಕೊಂಡಾಡಿ ತಳ್ಳೆ ಸ 
ಎಂಬಲ್ಲಿನ ತಳ್‌ --ಕೆಯ್ಸಿ ಸಿಇ ಸ್ರತ $ಮೀಕರಣವೇ ಇರಲಿ ಇವೆಲ್ಲವು ಈಗಿನ Wi ; 
ಪ್ರತ್ಯಯ _ಹತ್ತುವದಕ್ಕಿಂತ ಭಿನ್ನ ಪರಿಸರದಲ್ಲಿ ಹತ್ತುತ್ತವೆ. ಏಕೆಂದರೆ ಇವೆರಡೂ 
ಉದಾಹರಣೆಗಳು ಭಾವವಚನಗಳಿಗೆ "ಇಸು? ಪ್ರತ್ಯಯ ಹಚ್ಚಿ ಅವನ್ನು ಕ್ರಿಯಾತ್ಮಕ 
ವಾಗಿಸುವ ವಿಧಾನಕ್ಕೆ ನಿದರ್ಶನಗಳಾಗಿವೆ. "ಶಬ್ದ ಮಣಿದರ್ಪಣ'ದ ಧಾತು 
ಪ್ರಕರಣದಲ್ಲಿ ಬರುವ ಇನ್ನಷ್ಟು ಉದಾಹರಣೆಗಳನ್ನಿಲ್ಲ ಕೊಟ್ಟು “ಕೆಯ್‌? 
ಧಾತ್ಸ ೦ತ್ಯ ದ ಕನ ಡಡ ಭರ ಛ ಬಗೆಗೆ ಪರಿಶೀಲಿಸಬಹುದು. 


ಕಡುಗೆಯ್‌ (ಶ. ಮ. ದ. ಧಾ. ಪ್ರ. ನಂ. ೨29) 
ಒಳಕೆಯ್‌ (ಶ.ಮ. ದ. ಧಾ. ಪ್ರ. ನಂ. ೨35) 
ಕೆಯ್‌ಗೆಯ್‌ (ಶ. ಮ. ದ. ಧಾ. ಪ್ರ. ನಂ. 536) 
ಎಂಬುಕೆಯ್‌ (ಶ. ಮ. ದ. ಧಾ. ಪ್ರ. ನಂ. 536) 
ಇಂಬುಕೆಯ್‌ (ಶ. ಮ. ದ. ಧಾ ಪ್ರ. ನಂ. 531) 
ಅಪ್ಪುಕೆಯ್‌ (ಶ. ಮ. ದ. ಧಾ. ಪ್ರ. ನಂ. ೨38) 


ಇಲ್ಲಿ "ಕಡು' "ಒಳ್‌' “ಬಳ್‌” "ಕೆಯ್‌' “ಎಂಬು' "ಇಂಬು' "ಅಪ್ಪು? ಈ ಪದಗಳು 
ಭಾವವಚನಗಳು. “ಕೆಯ್‌? ಸೇರಿರುವುದರಿಂದ ಇವೆಲ್ಲವು ಕ್ರಿಯಾತ್ಮಕವೆನಿಸಿವೆ 

ಸು” ಪ್ರತ ಯವನು ಮುಂದೆ ಹಚು ವದರಿಂದ ಇವನ್ನು ಕ್ಷಂಲಿಂಗವಾಗಿಸಿ 

ಶಿ ಎ ಚ ಲ್ಲ ಬ್ರ 

ಕೊಳ್ಳು ತ್ತೇವೆ. ಕೇಶಿರಾಜನು ಜಾ ಕ್ರಿಯಾತ್ಮಕ ರೂಪದ ಭಾವ, 
ವಚನಗಳಿಗೆ "ಇಸು? ಎಂಬ ಕನ್ನ ಡದ ಪ ಶ್ರತ್ಯ ಯ ಹಚ್ಚೆ ಕೃ ಲ್ಲಿಂಗವಾ ಗಿಸುವ ವಿಧಾನ 
: ಹಳಗನ್ನಡದಲ್ಲಿತ್ತೆಂಬುದಕ್ಕೆ ಉದಾಹರಣೆಗಳನ್ನು ಭಡುತ್ತಾನೆ (ಸೂ. 17). ಇಲ್ಲಿ 
ಆ ರೂಪಗಳನ್ನೂ ನಾವು ತೌಲನಿಕವಾಗಿ ಪರ್ಯಾಲೋಚಿಸಬಹುದು. 


ಉದಾ: 

ಪ್ರಯೋಗ 
ಭಾವ- ಇಸು .... ಭಾವಿಸಿದಂ 
ಭೋಗ -. ಇಸು ... ಭೋಗಿಸಿದಂ 
ಪ್ರೇರ + ಇಸು ಹಾ ಪ್ರೇರಿಸಿದಂ 
ವರ್ಣ + ಇಸು .... ವರ್ಣಿಸಿದಂ 
ಚರ + ಇಸು 4.  ಚೆರಿಸಿದಂ 


ಧರ + ಇಸು  ರಿಸಿದಿಂ 


96 ಸಾಧನೆ 


«ಇಸ್ಟು? ಪ್ರತ 


ಇವೆರಡೂ ಕಡೆಗಳಲ್ಲಿ 


ಣೆ 


ಪ್ರತ್ಯಯ ಕು ಸೇರುವ ತತ್ವ ಬೇರೆಬೇರೆಯಾಗಿದೆ. 


ಖಯ ಕನ್ನ ಡ._ಸಂಸ್ಕೃತವೆರಡೂ ಪದಗಳಿಗೆ ಹತ್ತುವದಾದರೂ 
ಆ 


ಯಾತ್ಮಕ ಭಾವವಚನ ರೂಪವು *ಕೆಯ್‌' ಎಂಬ 
ಡೆದಿರುತ್ತದೆ. ಇದಕ್ಕೆ ಮುಂದೆ "ಇಸು? ಪ್ರತ್ಯಯ 


ಉದಾ: ಒಳ್‌ಕೆಯ್‌ (ಕ್ರಿ.ಭಾ.ವ.) ಒಳ್ಳೆ, ಸಿದಂ (ಕೃಲ್ಲಿಂಗ.) 


(2) ಸಂಸ್ಕೃ ತದಲ್ಲಿ ಕ್ರಿಯಾತ್ಮಕಭಾವ ವಚನ ಸ್ವಾಭಾವಿಕವಾಗಿಯೇ ಕ್ರಿಯಾ 
ರ್ಭಕವನ್ನೊಳಗೊಂಡಿದ್ದು “ಇಸು ಪ ತ್ಯ ವನ್ನು ನೇರವಾಗಿ ಪಡೆಯುತ್ತ ತ 

ಉದಾ: ಚರ... ಇಸು - ಚರಿಸು (ಕ 'ಭಾ.ವ.) ಚರಿಸಿದಂ (ಕೃಲಿಂಗ). 

(3) ಕನ್ನಡದಲ್ಲಿ “ಇಸು” ಪ್ರತ್ಮಯ ಭಾವವಚನಕ್ಕೆ ಹೊರತಾಗಿ ಪದವೇ 


ಶಿ 


ಇದ್ದ ಕಡೆಗಳಲ್ಲಿ ನೇರವಾಗಿ ಹತ್ತುತ್ತದೆ. 


ಉದಾ : ತರು ಇಸು. ತರಿಸುು, ಬರು4 ಇಸು. ಬರಿಸು 


ಇವು ಅನ್ಯಕರ್ತೃಕ ಅಥವಾ ಪ್ರೇರಣಾರ್ಥಕಕ್ಕೆ ಉದಾಹರಣೆಗಳು. ಸ್ವಯಂ 
ಕರ್ತೃನಿರ್ದೇಶನವಿದ್ದ ಕಡೆಗಳಲ್ಲೂ "ಇಸು' ಪ್ರಯೋಗವಾಗುತ್ತದೆ 


ಉದಾ : 
ನಿಟ್ಟು 4+ ಇಸು = ನಿಟ್ಟಿ ಸು. ನೋ + ಇಸು ಇ ನೋಯಿಸು. 


IW ಗ್ರಂಥಸ್ಥ ಕನ್ನಡ ಭಾಷೆಯಲ್ಲಿ ಕೆಯ್ಸು / ಕೆಯ್ಸಿ ರೂಪವು “ಇಸು” 
ಪ್ರತ ;ಯದಿಂದ ಹೇಗೆ ಸಾಧಿತವಾಗುವದೆಂಬ ಬಗೆಗೆ ಇಷ್ಟು ವಿವರಣೆ ಸಾಕು. ಇನ್ನು 
ಇದಕ್ಕೆ ಭಿನ್ನ ಪರಿಸರದಲ್ಲಿ ಆಡುಮಾತಿನ ಪ ನ್ರತ್ಯ ಯ ದಾದಿ "ಕೇಸಿ' ಎಂಬುದು 
ಸ್‌ ಸೇರುವ ರೀತಿಯನ್ನಿ ಲ್ಲಿ ಹುದು ಮೊದಲಿಗೆ ಹಳಗನ್ನ ಡಗ ಗ್ರಂಥಸ್ಥ 
ರೂಪವಾದ 4ಕೆಯ್ಸಿ'ಗೂ. ಗ್ರಾಮ್ಕ್ಯೋಚ್ಚಾರಣೆಯ *ಕೇಸಿ'ಗೂ ಪ್ಲೆಯೋಗದಕಿ 
ಯಾವ ಅಂತರವಿದೆಯೆಂಬುದನ್ನು ಕೆಲವೊಂದು ನಿಯಮಗಳಲ್ಲಿ ಹೀಗೆ ಹೇಳಬಹುದು. 


(1) ಅಚ್ಚಗನ್ನಡದ ಕ್ರಿಯಾತ್ಮಕ ಭಾವವಚನಗಳ ಕೊನೆಯಲ್ಲಿ *ಕೆಯ್ದಿ' 


ಎಂಬ ಪ )ತ್ಯಯ ಸ್ವಾಭಾನ 1 ೫೫6 ಇರುವದರಿಂದ ಅಂಥ ಪ ಶ್ರಯೋಗಗಳಿದ್ದ ಲ 


ಆಡು ಮಾತಿನಲ್ಲಿ ಪ್ರಚಲಿತವಿರುವ *ಕೇಸಿ' ಪ್ರತ ಶಯವು ಅಲ್ಲಿ ಬರುವದಿಲ್ಲ. ಉದಾ: 
ಒರ್ಕ್ರೈಸಿ ಕೇಸಿ, ತಳ್ಳೈ ಸಿ, ಕೇಸಿ ಒಳ್ಳೆ ಪಸ ಕೇಸಿ ಅಪ್ಪುಕೆಯ್ಲಿ ಕೇಸಿ” ಎಂಬಂತೆ 
ಪ್ರಯೋಗಿಸುವ ಪ್ರಸಕ್ತಿ ಜ್ಜ ತಗ 


"ಕ್ಷೇಸಿ' "ಕೇರಿ' ರೂಪಗಳ ಲಕ್ಷಣವೇನು? 97 


(2) ಕ್ರಿಯಾತ್ಮಕ ಭಾವ ವಚನವನ್ನುಳಿದು ಯಾವುದೇ ಕ್ರಿಯಾಪದಗಳಿದ್ದಲ್ಲಿ 
*ಕ್ರೇಸಿ' ಪ್ರತ್ಯಯ ಹತ್ತುತ್ತದೆ. ಉದಾ: ಹೋಗಿ ಕೇಸಿ, ಕೇಳಿ ಕೇಸಿ, ನೋಡಿ ಕೇಸಿ, 
ಮಾಡಿ ಕೇಸಿ, ಇವಿಷ್ಟು ರೂಪುಗಳಲ್ಲದೆ "ಇಸು' ಪ್ರತ್ಯಯಾಂತ್ಯವಾದ ಕ್ರಿಯಾಪದಗಳ 
ಮುಂದೆಯೂ “ಕೇಸಿ” ಪ್ರತ್ಯಯ ಸೇರಿ ಕ್ರಿಯಾರ್ಥವನ್ನು ಹೆಚ್ಚು ನಿರ್ಧಾರಣಗೊಳಿಸು 
ತ್ತದೆ. ಉದಾ: ನಿಲ್ಲಿಸಿ ಕೇಸಿ, ಒಣಗಿಸಿ ಕೇಸಿ, ಒಪ್ಪಿಸಿ ಕೇಸಿ ಇವು ಕನ್ನಡ ಏಕಕ್ಷರ 
ಧಾತು (11070518010) ವಿನಿಂದ ಮೊದಲಾಗಿ ತ್ರ್ಯಕ್ಷರ (7/19/1800) ಇಲ್ಲವೆ 
ನಾಲ್ಕಕ್ಷರದ ಅನುಕರಣವಾಚಿ ಪದಗಳ ಮುಂದೆಯೂ ಸೇರುತ್ತವೆ. ಉದಾ: 
ನೋಯಿಸು, ನಗಿಸು, ಒಣಗಿಸು, ಗುಡುಗುಡಿಸು. ಕೆಲವೆಡೆ ಇಸು” ಪ್ರತ್ಯಯ 
ಒಂದೊಂದು ವಾಕ್ಯಘಟಕವಾಗುವಷ್ಟು ಲ ಪದಪುಂಜಗಳಿರುವಲ್ಲಿಯೂ ಸಹ ಪ್ರಯೋಗ 
ವಾಗುತ್ತದೆ. ಉದಾ: "ನಿಂದ್ರಸಕೊಂಡ ಕೇಸಿ” ಇಂಥ ಕಡೆಗಳಲ್ಲಿ "ಕೇಸಿ? ಪ್ರತ್ಯಯವು 
Verbal Compound ಗಳ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಆದರೆ ಈ 
ಪ್ರತ್ಯಯ ಸೇರುವ ಕಡೆಗಳಲ್ಲಿ ಕ್ರಿಯಾಪದದ ಅರ್ಥವು ಹೆಚ್ಚು ನಿಶ್ಚಯಾತ್ಮಕ 


ಬ್‌ 
ವಾಗಿ ತೋರುತ್ತದೆ ಮತ್ತು *ಕೇಸಿ' ಪ್ರತ್ಯಯ ಬರುವಲ್ಲಿ ಉಚ್ಚಾರಣೆಯ ರೀತಿ 


ಹೆಚ್ಚು ಸ್ವರಾಘಾತ (Stress) ವನ್ನು ಕಲ್ಪಿ ಸಿಕೊಳ್ಳುತ್ತದೆ. ಇದೇ ಜೋರು 
ಮೆ ಕದಲ್ಲಿ “ಹೋಗಿಬಿಟ್ಟುಬಂದೆ' ಎಂಬಲ್ಲಿ ಇರುತ್ತದೆಯೆಂದು ಹೇಳಲಾಗುವದಿಲ್ಲ. 

111: | “ಕೇರಿಿ:- *ಕೇರಿ' ಎಂಬುದರ ಮೂಲ ಉರ್ದುವಿನ"ಕರ್‌'ದಿಂದ 
ಬಂದುದೆಂಬ ಡಾ ಕಲಬುರ್ಗಿಯವರ ವಿಚಾರ ಸಮಂಜಸವೇ ಹೌದು. ಆದರೆ 
ಅದೂ ಸಹ ಪೂರ್ಣ ಭೂತಕಾಲದ್ದಾಗದೆ ಭೂತನ್ಯೂನ ಕೃದಂತಾವ್ಯಯವೇ ' 
ಆಗುತ್ತದೆ. ಕರ್ನಾಟಕದಲ್ಲಿ ಮಖ್ಯವಾಗಿ ಕಲಬುರ್ಗಿಜಿಲ್ಲೆಯಲ್ಲಿ ಉರ್ದು ಮೊದಲು 
ಪ ವೇಶಿಸಿತೆನ್ನ ಬೇಕು. ಆ ಕಾಲದಲ್ಲಿ ಉರ್ದುಭಾಷೆ ಸಾಮಾನ್ಯ ಜನತೆಯ ನುಡಿ 


ಎ) 
ಯಾಗಿರದೆ “ಲಷ್ಕರೀ ಜಬಾನ್‌' ಎಂದರೆ ಸೈನಿಕ ಭಾಷೆ (Military language) 
ಯಾಗಿತ್ತು. ಅವರಾಡುವ ಮಾತು ಹೆಚ್ಚಾಗಿ ಆಜ್ಞಾ, ವಿಧಿಗಳಿಗೆ. ಸಂಬಂಧಿ 


ದ್ವರಿಂದ ಪ್ರತಿಯೊಂದು ಮಾತು ಉಚ್ಚಾ ರಣೆಯಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು 


ಎ 
ರಾಘಾತವನ್ನು ಪಡೆದುಕೊಳ್ಳು ತ್ತಿತ್ತು. ಈಗಲೂ ಸಹ ಆ ಧಾಟಿಯನ್ನು ನಾವು 


ಅವರಾಡುವ ಯಾವುದೇ ಮಾತುಗಳಲ್ಲಿ ಗುರುತಿಸಬಹುದು. ಉದಾ: 
ಹಮ್‌ ಕರಕೆ ಆಯೆ ನಾವು ಮಾಡಿಕೇರಿ ಬಂದೆವು 
ಹಮ್‌ ಖಾಕರ್‌ ಆಯೆ ನಾವು ಊಟಮಾಡಿಕೇರಿ ಬಂದೆವು. 


| ಮೇಲೆ ವಿವೇಚಿಸಿದ "ಕೇಸಿ' ಪ್ರತ್ಯಯವು ಇಂದಿನ ಆಡು ಮಾತಿನ ರೂಪದಲ್ಲಿ 
ನಿಶ ಯಾತ್ಮಕ (Emphasis) ಅರ್ಥದಲ್ಲಿ ಬಳಕೆಗೊಳ್ಳುವ ರೂಢಿ ಬಹುಶಃ “ಕೇರಿ” 
ಚ 


CO 


೪) 


ಪ್ರತ್ಯಯದ ಅನುಕರಣದಿಂದಾಗಿರಬೇಕು. “ಕೇರಿ” ಪ್ರತ್ಯಯವು ಯಾವ ಅರ್ಥ, 


7 ಸಾ 


98 ಸಾಧನೆ 


ಪರಿಸರದಲ್ಲಿ ಉರ್ದುಭಾಷೆಯಲ್ಲಿ ಪ್ರಯೋಗವಾಗುತ್ತಿತ್ತೋ ಅಂಥ ವಾಕ್ಯಗಳನ್ನು 
ಕನ್ನಡದಲ್ಲಿ ಪ್ರಯೋಗಿಸುವಾಗ ಕನ್ನಡ ಜನ ಮೂಲತಃ ಇದ್ದ ಅಚ್ಚಗನ್ನಡ 
"ಕ್ರೈಸಿ' ಎಂಬ ರೂಪ ನ್ನ್ನು “ಕೇಸಿ' ಎಂದ ಗ್ರಾಮ್ಯವಾಗಿಸಿ ಕ್ರಿಯಾಪದಗಳ 
ಮುಂದೆ ಹಚ್ಚಿ ಅದನ್ನು ನಿರ್ಧಾರಣ ಕ್ರಿಯಾಪದಗಳಂತೆ ಬಳಸಲಾರಂಭಿಸಿರ 
“ಬೇಕು. ಉರ್ದುಭಾಷೆಯ ತೀರ ಹತ್ತಿರದ ನೆಲೆಗಳಾದ ಕಲಬುರ್ಗಿ, ಬೀದರ, 
ರಾಯಿಚೂರ, ಬಿಜಾಪುರ ಜಿಲ್ಲೆಗಳಲ್ಲಿ “ಕೇರಿ? ಪ್ರತ್ಯಯ ಹಾಗೂ "ಕೇಸಿ 
ಪ್ರತ್ಯಯಗಳಿರಡೂ ಪರ್ಯಾಯರೂಪಗಳಾಗಿ ಪ್ರಯೋಗದಲ್ಲಿರುವದು ಇದಕ್ಕೆ 
ಸಮರ್ಥನೆ ನೀಡುತ್ತದೆ. ಸುಮಾರು ಏಳುನೂರು ವರ್ಷಗಳ ಗಾಢ ಪ್ರಭಾವ 
ಬೀರಿದ ಉರ್ದುಭಾಷೆಯ ಹೊಕ್ಕು ಬಳಕೆಯಲ್ಲಿ ಮೊದಲಾದ *ಕರ್‌' ಕೇರಿ” 
ಪ್ರತ್ಯಯಕ್ಕೆ ಸಮಾನಾರ್ಥಕವಾಗಿ ಅಚ್ಚಗನ್ನಡದ “ಕೇಸಿ” ಪ್ರತ್ಯಯವನ್ನು ಇಲ್ಲಿನ 
ಜನ ರೂಪಿಸಿಕೊಂಡುದು ಅವರ ಭಾಷಾಪ್ರಯೋಗದ ಜಾಣ್ಮೆಯನ್ನು ಹಾಗೂ 
ಸ್ವಂತಿಕೆಯನ್ನು ಸೂಚಿಸುತ್ತದೆ. 


ಕ್ಸ, ಜ್ವಗಳು ವರ್ಣಮಾಲೆಯಲ್ಲಿ ಹೇಗೆ ಸೇರಿಕೊಂಡುವು? 


ಹಿ. ರಾಮಭಟ್ಟ 


' ಕ್ಷ ಜ್ಞ, ಇವೆರಡೂ ಸಂಯುಕ್ತ ವ್ಯಂಜನಗಳು. ಕ್‌--ಷ್‌ , ಅ-ಕ್ಷ. 
೫ +R +O ಜ್ಞ. ಮೂಲ ವರ್ಣಗಳಿಗಲ್ಲದೆ ಸಂಯುಕ್ತಾಕ್ಷರಗಳಿಗೆ ವರ್ಣ 
ಮಾಲೆಯಲ್ಲಿ ಪ್ರತ್ಯೆ ಆಕ ಸ್ಥಾನವಿಲ್ಲ. ಅಸಂಖ್ಯವಾಗಿರುವ ಸಂಯುಕ್ತಾಕ್ಷರಗಳಿಗೆಲ್ಲಾ 
ವರ್ಣಮಾಲೆಯಲ್ಲಿ ಅವಕಾಶವಿತ್ತ ರೆ ಅದು ತೀರಾ ಅವ್ಯವಸ್ಥೆ 2 ಅನವಶ್ಯ. ಈ 
ದೃಷ್ಟಿಯಿಂದ ಇವುಗಳೂ ವರ್ಣಮಾಲೆಯಲ್ಲಿರಲು ಸಾಧ್ಯವಿಲ್ಲ. ವ್ಯಾಕರಣಗಳಲ್ಲಿ 
ಇವುಗಳನ್ನು ಸೇರಿಸಿದಂತೆಯೂ ಕಂಡುಬರುವುದಿಲ್ಲ. ಆದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ 
ಮಾಡಿಸುವಾಗ ಇವುಗಳನ್ನು ಕಲಿಸುವ ಕ್ರಮ ನಡೆದುಕೊಂಡು ಬಂದಂತೆ ತೋರು 
ತ್ತದೆ. ಇವುಗಳಲ್ಲಿಕ್ಷವು ಅತ್ಯಂತ ಪ್ರಾಚೀನ ಕಾಲದಿಂದಲೇ ಸೇರಿಕೊಂಡಿದ್ದು 
ಜ್ಞ ವು ಇತ್ತೀಚೆಗೆ ಸೇರಿಕೊಂಡಿರಬೇಕು. ಈಗಿನ ವಯೋವೃದ್ಧರು ತಾವು ಅಕ್ಷರಾ 
ಸ ಮಾಡುವಾಗ ಕ್ಷ ವನ್ನು ಕಲಿಸುತ್ತಿದ್ದಂತೆ ತಿಳಿಸುತ್ತಾರೆ. ನಾವು ಕಲಿಯು 
ಶ್ರಿದ್ದಾಗ ಜ್ಞ ವನ್ನೂ ಕಲಿಸಿದಂತೆ ನೆನಪು. ಕ್ಷ ವಂತೂ ಕನ್ನಡದ ರೂಢಿಯ ವರ್ಣ 
ಮಾಲೆಯಲ್ಲಿ ಸಾಕಷ್ಟು ಪ್ರಾಚೀನ ಕಾಲದಿಂದಲೇ ಸೇರಿಕೊಂಡಿತ್ತೆಂಬುದನ್ನು 
ಊಹಿಸಲು ಆಧಾರವಿದೆ. ವ್ಯಾಕರಣಗಳಲ್ಲಿ ಇವಕ್ಕೆ ಸ್ಮಾನವಿ ವಿತ್ತೇ? ಅವಕಾಶವಿಲ್ಲ 
ಓ ದ್ದರೂ ಇವು ಹೇಗೆ ಏಕೆ ಸೇರಿಕೊಂಡುವು ಎಂಬುದನ್ನಿಲ್ಲ ಚ ಚರ್ಚಿಸುವ. 


ಕನ್ನಡ ವ್ಯಾಕರಣಗಳಲ್ಲಿ ಕ, ಜ್ಹ ಗಳನ್ನು ಸೇರಿಸಿಲ್ಲ: ಶಬ ಸ್ನ _ತಿಯಲಿ 
ಇ ಶಿ ಜೌ ಎ)? ಇಂ 1 ೨ ಎ ಅಲ ೧ 
ಕರಣ ವಿಚಾರಗಳು ತೀರ ಸಂಕ್ಷಿಪ್ತ ವಾಗಿದ್ದು ಅಕ್ಷರಗಳನ ಸ ಪ್ರತ್ಯೇಕವಾಗಿ 


ಹರಿಸದೆ ಮುಂದೆಸಾಗಿದ್ದರಿಂದ ಇವುಗಳ ಉಲ್ಲೆ "ಖಕ್ಕೆ ಅವಕಾಶವೇ ಇಲ್ಲ, ಭಾಷಾ 
ಭೂಷಣಕಾರನು “ಕಾದಯುಸ್ತ್ರ ಯಪ್ರಿಂಶದ್ವ ರಜನಾನಿ” ಎಂದ ಸೂತ್ರದ ಕೆಳಗೆ 
ವ್ಯಂಜನಗಳ ಪಟ್ಟಿಯಲ್ಲಿ "ಹ್‌' ವರೆಗಿದೆ. ಕ್ಷ, ಜ್ಞಗಳಿಲ್ಲ. ಮುಂದೆ 10 ನೇ 
ಸೂತ್ರದಲ್ಲಿ ೪, ಅ, ಅ ಗಳನ್ನು ಹೇಳುವಲ್ಲಿ, ವೃತ್ತಿಯಲ್ಲೂ ಳ ವನ್ನು ಹೇಳುವಲ್ಲಿ 
ಕ ೪? ವೆಂದೂ ಗುರುತಿಸಿಲ್ಲ. ಅದರ ಕನ್ನಡ ಟೀಕೆಯಲ್ಲಿಃ ""ಸಂಸ್ಕೃತಶಬ್ದ ದ ಲಕಾರಕ್ಕೆ 
ಫುಟ್ಟಿದ ಳ ಕಾರಮಂ ಕ್ಷಳನೆಂಬುದು'” ಎಂದು ಳ ಕಾರದ ಭೇದವನ್ನು ಗುರುತಿಸಿ 


1. ಕರ್ಣಾಟಕ ಭಾಷಾಭೂಷಣ, ಸಂ, ಆರ್‌, ನರಸಿಂಹಾಚಾರ" (1975) 
4 ಹೂ. 6. ಪುಟ. ತಿ 
ಶ್ವ 2, ಅದೇ, ಪುಟ. 4 


100 ಸಾಧನೆ 


ಸಳಿಳಂ, ಇಳೆ ಇತ್ಯಾದಿ ಉದಾಹರಿಸಲಾಗಿದೆ. ಈ ಕನ್ನ ಡ ಟೀಕಾಕಾರನು ವ್ಯಾ ಕರಣ 
ಗಾರನಿಗಿಂತ ಈಡಿಯವನೆಂಬುದರಲ್ಲಿ ಸಂದೇಹವಿಲ್ಲ. ಸ ಅದಕ್ಕೆ "ಕ್ಷಳ' ‘sd | 
ಹೆಸರೇಕೆಂದು ತಿಳಿಸಲೂ ಇಲ್ಲ. ಇವನು “೪? ವನ್ನು ಆ ಹೆಸರಿನಿಂದ "ುರುತಿಸಿದ್ದಾ 
ನಷ್ಟೆ. ಭಾ. ಭೂ. ಕಾರನು ಆ ಪ್ರಸ್ತಾ ಪವನ್ನೆ e "ಬಿಟ್ಟಿದ್ದಾನೆ ನೆ. ಕ್ಷಜ್ಞ ಗಳಂತೂ 
ಅವನ ವರ್ಣಮಾಲೆಯಲ್ಲಿ ಸೇರಿಲ್ಲ. | 


ಶಬ್ದಮಣಿ ಣಿದರ್ಪಣಕಾರನು “ವರ್ಣಂಗಳಕಾರಾದ್ಯಾ ಪೂರ್ಣತೆಯಂ ಪಡೆವುವಾ ' 
ಛಕಾರಂಬರೆಗಂ” ಎಂದು ವೃತ್ತಿ ಯಲ್ಲೂಳ ಕಾರದವರೆಗೆ ಮಾತ್ರ ಹೇಳಿರುವನಲ್ಲದೆ 
ಕ್ಷಜ್ಞ ಗಳನ್ನು ಸೇರಿಸಿಲ್ಲ. ಮುಂದೆ “ಸಂಸ್ಕ ತದೊಳಾಲಕಾರಕ್ಕೆ ಪೇಳೆ 3 ನದರಿಂಕ್ಷಳನಂ'” 
ಎಂದೂ ಸೂತ್ರದಲ್ಲಿ, “ಕ್ಷಳನನಿದ ರೊ ಸಿಪೇಳ್ಲಿ೦” ವ | ವೃತಿ ತ್ತಿಯಲ್ಲೂ ಳ 
ಕಾರವನ್ನು ಗುರುತಿಸುವಾಗ ಕ್ಷಳವೆಂದಿದ್ದಾನೆ... ಈ ಹೆಸರು ಆ ಟ್ರ ಕಾರಕ್ಕೇಕೆ 
ಬಂತೆಂದು ಅವನು ನಿರವಿಸುವುದಿಲ್ಲ. ವರ್ಣಮಾಲೆಯಲ್ಲಿಲ್ಲದಿದ್ದರೂ ಕ್ಷದ 
ಉಲ್ಲೇಖವು ಈ ಹೆಸರಿನಲ್ಲಿ ಮಾತ್ರವಿದೆ. ಅದೇಕೆ? 


ಕರ್ಣಾಟಕ ಶಬ್ದಾ ನುಶಾಸನಕಾರನು “ಸಿದ್ಧವಾದ ಕಸ ಗಳನ್ನು ಹೇಳು 
ವಲ್ಲಿ ಹ, ಅ, ಬ ಎಂದು ನಿಲ್ಲಿಸಿಬಿಡುತ್ತಾನೆ. ಕುಳ ಕ್ಷಳಗಳ ಪ್ರಸ್ತಾ ಪವೂ ಇಲ್ಲಿಲ್ಲ. 
ಕ್ಷ ಜ್ಞ ಗಳಂತೂ ಇಲ್ಲವೇ ಇಲ್ಲ. ಮುಂದೆ ಕೋಟು ಎಂಬ ಸೂತ್ರದ ' 
ವ್ಯಾ ಖ್ಯಾ ನದಲ್ಲಿ ಳ ಕಾರದ ಪ ಪ್ರಭೇದಗಳನ್ನು ಅಟ, ಕುಳ, ಕ್ಷಳ-ಪ್ರಸ್ತಾಪಿಸಲಾಗಿದೆ. 
(ಸು ತ್ರೆ ks ವಿಕಲ್ಪಿತಃ ಕ್ಷಳೋ ಲಃ ಕುಳಶ್ಚೆ ತಿ” ಸೂತ್ರ ಕಾಶ ವೃತ್ತಿ ೨ ಕಾರರು ಅದು 
"ಶಬ್ದ ಸಿದ್ದ ನಿಬಂಧನ”ವಾದ್ದೆ ರಿಂದ ವ್ಯಾ ಕರಣ 'ನಿಷಯವಲ್ಲದ್ದ ರಿಂದ! ಬಿಟ್ಟಿರಬೇಕೆಂದೂ ' 
ಪ್ಪಾ ಧಾದಿಗಳಲ್ಲ ಉಪಯೋಗವಿರುವುದರಿಂದ ನಾನು % ಲ್ಪ ಹೇಳಿದೆನೆಂದೂ | 
ವ್ಯಾಖ್ಯಾನಕಾರ ತಿಳಿಸುತ್ತಾನೆ. ಅಂತೂ ವ್ಯಾ ಕರಣಗಾರ ಕ್ಷಳವನ್ನಾ ಗಲೀ ಕ್ಷಕಾರ 
ವನ್ನಾಗಲೀ ಹೇಳಿಲ್ಲ. ವ್ಯಾಖ್ಯಾನಕಾರ ಕ್ಷ ಬೆ ವನ್ನು ಹೇಳುವಲ್ಲಿ *ಕ್ಷ' ವನ್ನು 
ಉಸುರಿದ್ದಾನೆ. ಆ ಹೆಸರೇಕೆಂದು ವಿವರಣೆಯನ್ನೂ ನೀಡಿಲ್ಲ. 


ಮೇಲಿನ ವಿವೇಚನೆಯಿಂದ ಹಳಗನ್ನಡ ವ್ಯಾಕರಣಗಳ ವರ್ಣಮಾಲೆಗಳಲ್ಲಿ 
ಕ್ಷ, ಜ್ಞ್ನ ಗಳನ್ನು ಸೇರಿಸಿಲ. ಕ ಳ ವನ್ನು ಹೇಳುವಲ್ಲಿ ಕ್ಷದ ಉಲೆ ಖವಿದೆ. 
ಕ್ಷ ಕಾರದ ವಿವೇಚನೆಯಲ್ಲಿ ಕ್ಷಳವನ್ನು ಕಟ್ಟಿಕೊಂಡೇನು? ಅಂದರೆ ಅದಕ್ಕೆ ಈ 
ಹೆಸರೇಕೆ ಬಂತೆಂದು ಚಿಂತಿಸಿದರೆ ಕ್ಷ ದ ಕತ್ತಲೆಗೆ ಕ್ಷ ಕಿರಣದ ಬೆಳಕು ಬೀರಬಹು 
ದೇನೋ. | 


3. ಶಬ್ದಮಣಿದರ್ಪಣ ಡಿ ಎಲ್‌.ಎನ್‌. ಸಂಪಾದಿತ, ಸೂ. 14. ಪು. 7 
4, ಕರ್ಣಾಟಕ ಶಬ್ದಾ ನುಶಾಸನ-ಆರ್‌. ನರಸಿಂಹಾಚಾರ್‌ ಸಂಪಾದಿತ (1923) 
ಸೂ, 140, ಪಟ 163, 


ಕ್ಷ, ಜ್ಞಗಳು ವರ್ಣಮಾಲೆಯಲ್ಲಿ ಹೇಗೆ ಸೇರಿಕೊಂಡುವು ?. 101 


| ಕ್ಷಳದ ಉಲ್ಲೇಖ ಕೇಶಿರಾಜನಿಗಿಂತಲೂ ಪ್ರಾಚೀನವಾದ ಹರಿಹರನಲ್ಲೇ 
' ದೊರೆಯುತ್ತದೆ. '¢ ಕಾರದ ಭೇದಗಳು ಅನಗತ 6ವೆಂಬಷ್ಟು ಏಕತೆ ಅವುಗಳೊಳಗೆ 
' ಅವನ ಕಾಲಕ್ಕಾಗಲೇ ರೂಢವಾಗಿತ್ತು. ಅವುಗಳೊಳಗೆ ಭೇದ ಬೇಡವೆಂದು 
 *ಕ್ಷವಿತತಿ ಡರ ಟಿ ಅ ಕುಳಕ್ಷಳಂಗಳನಿದರೊಳ್‌”5 ಎಂದು ಸಾರಿದ್ದಾನೆ ನೆ. 
 ಕ್ಷಳವೆಂಬ ಹೆಸರು ಹರಿಹರನಿಗಿಂತಲೂ ಪ್ರಾಚೀನವಾಗಿರಬೇಕು. 


ಕ್ಷಳ ಹೆಸರಿನ ಕುರಿತು ಚರ್ಚಿಸುತ್ತಾ ಶ್ರೀ ಸೇಡಿಯಾಪು ಕೃಷ್ಣಭಟ್ಟರು ಇದ 

ಅರ್ಥವನ್ನು ನೈಜವಾಗಿ ವಿವರಿಸಿದ್ದಾರೆ. “ವರ್ಣಮಾಲೆಯಲ್ಲಿ ಳ ಕಾರದ ನಂತರ 
| ಕ್ಷವನ್ನೂ ಸೇರಿಸಿ ಕಲಿಸುವ ರೂಢಿಯಿತ್ತು. ಇದಂ ಕೇವಲ ಇತ್ತೀಚೆಯ ರೂಢಿಯಾಗಿ 
`` ತೋರುವುದಿಲ್ಲ. South Indian Palaeography ಯಲ್ಲಿಯೂ ವರ್ಣಮಾಲೆಯ 
3 ಕೋಷ್ಟಕಗಳಲ್ಲಿಯೇ ಅದರ ಕೊನೆಯದೊಂದು ಮಣಿಯಾಗಿ ಕ್ಷ ಎಂಬುದನು ತ 
ಸೇರಿಸಲಾಗಿದೆ. “ಅಕ್ಷರಮಾಲಿಕಾಸ್ಪ್ರೋತ್ರ' ಎಂಬ ಹೆಸರುಳ ಗ ರಚನೆಗಳಲ್ಲೆಲ್ಲಾ 
.. ಕೊನೆಗೆ ಕ್ಷ ಎಂಬ ಅಕ್ಷರದಿಂದಾರಂಭಿಸುವ ಪದ್ಯ ಎದ್ದೆ € ಇದೆ. ಆದುದರಿಂದ ಕ್ಷ 
| ಸಹಿತವಾದ ವರ್ಣಮಾಲೆ ಅನೇಕ ಶತ ಮಾನೆ ಮೊದಲೇ ಜನರಲ್ಲಿ ರೂಢವಾಗಿ 
' ದ್ವಿರಬೇಕು. "ಯರಲವಶಷಸ ಹಳ ಕ್ಷ' ಕ್ಷಳವೆಂದರೆ ಕ್ಷ ಎಂಬುದರೆ ಸಮಾಪ 
ದಲ್ಲಿರುವ ಳ ಎಂದರ್ಥ? ಅಂದರೆ ಕ್ಷಳದ ಉಲ್ಲೇಖವು ಎಲ್ಲಿಂದ ದೊರೆಯುತ್ತದೋ 
ಅಲ್ಲಿಂದ ಅಥವಾ ಅದಕ್ಕಿಂತಲೂ ಹಿಂದಿನಿಂದ ರೂಢಿಯ ವರ್ಣಮಾಲೆಯಲ್ಲಿ ಕ್ಷವು 
ಸೇರಿತ್ತೆಂದಾಯಿತು. 


ಎದ್ಯಾಸ ಸಾಗರ ಕೆ. ಎಲ್‌. ಶಾಸ್ತ್ರಿಯವರು ಪ್ರಕಟಿಸಿದ (1950) ಧಾತು 
' ಮಂಜರಿಯಲ್ಲಿರುವ ಜು (1 ಪಟ್ಟಿ (ಪುಟ. 16) ಅಕ್ಷರಾನುಕ್ರಮದಲ್ಲಿದೆ. ಇದು 
 ಅಕಾರದಿಂದ ಕ್ಷಕಾರದವರೆಗಿನ ಅಕ್ಷರಗಳು ಆದಿಯಲ್ಲಿ ಕ್ರಮವಾಗಿರುವಂತಿದೆ. ಕೊನೆಯ 
ಕ್ಷ ಕಾರದಿಂದ ಆರಂಭವಾಗುವ 102ನೇ ಧಾತು ಕ್ಷರ-ಸಂಚಲನೆ (0 701109: ಭಾರತಿ 
ಎಂದಿದೆ. ಆ ವಿದ್ವಾ ೦ಸರೂ ವರ್ಣಮಾಲೆಯ ಕೊನೆಯ ಮಣಿಯಾಗಿ ಕ್ಷವನ್ನು 
ಇರಿಸಿಕೊಂಡಿರುವುದರಿಂದಲೂ ರೂಢಿಯ ವರ್ಣಮಾಲೆಯಲ್ಲಿ ಕ್ಷ ಕಾರವಿತ್ತೆಂದು 
ತಿಳಿಯುತ್ತದೆ. ಕ್ಷ ವು ನಾಗರೀವರ್ಣಮಾಲೆಯಲ್ಲಿ ಪ್ರಾಚೀನ ಕಾಲದಿಂದಲೇ 
ರೂಢಿಯಲ್ಲಿದ್ದು ಕನ್ನಡದಲ್ಲೂ ಅದರ ಮೇಲ್ಪ್ಬಂಕ್ತಿಯಿಂದ ಬಂದಿರಬೇಕು. ಜ್ಞ 
ವನ್ನೂ ಹೀಗೆಯೇ ಇತ್ತೀಚೆಗೆ ವರ್ಣಮಾಲೆಯೊಂದಿಗೆ ಮಕ್ಕ ಳಿಗೆ ಕಲಿಸುವ 
ರೂಢಿಯಾಗಿರಬೇಕು. ಜ್ಞ ವನ್ನು ಕನ್ನ ಡ ವರ್ಣಮಾಲೆಯಲ್ಲಿ ಸೇ ಕಲಿಸುತಿ ದ್ದ 
ರೆಂಬುದಕ್ಕೆ ಸ ಕ್ರೈ ಇದ್ದ ತೆ ಜ್‌ ಆಧಾರವಿಲ್ಲವಾಗಿದೆ. ಕಲಿತವರ 


 ಕಲಿಯುತ್ತಿರುವವರ ನ ನೆನಪಿಗಿಂತ ಹಿಂದಿನ ದಾಖಲೆ ಇದಕ್ಕಿಲ್ಲ. 


5. ಗಿರಿಜಾ ಕಲ್ಯಾಣ--ಸಂ. ಶಿ. ಚೆ. ನಂದೀಮಠ ಪದ್ಯ 32. ಪಟ. 12. 
6, ಕನ್ನಡ ವರ್ಣಗಳು, ಪುಟ, 118 


102 ಸಾಧನೆ 


೧ 
ಕುತೂಹ 


ದೆಯೂ ಇದ್ದಂತಿರುವ ಈ ಕ್ಷದ ಅಸ್ತಿತ್ವ ಕುತೂಹಲಕಾರಿಯಾಗಿದೆ. ಈ 


ಲ 
ಗ್‌ 
ಲದಿಂದುಂಟಾದ ತ ನೆಯೇ ಈ ಲೇಖನಕ್ಕೆ ಮೂಲ. 


ಇವು ಏಕೆ ಸೇರಿಕೊಂಡುವು ?--ಕನ್ನಡದಲ್ಲಿ ಕ್ಷ'ವನ್ನು ಕ ದೊಂದಿಗೆ ಷ 
ಒತ್ತು ಸೇರಿಸಿ ಹತ ವನ್ನು ಜ ದೊಂದಿಗೆ ಇ ಒತ್ತು ಸೇರಿಸಿ ಬರೆಯಲಾಗುತ್ತದೆ. 
ಆದರೆ ನಾಗರೀ ಲಿಪಿಯಲ್ಲಿ ಇವಕ್ಕೆ ಪ್ರ ತ್ಯೇಕ ಲಿಪಿ ಸಂಕೇತಗಳೇ ಇವೆ. (ಕ್ಷ) ಕ್‌ ೬ಹಷ್‌ 
+ ಅ ಗಳನ್ನು ಕೂಡಿಬರೆದಂತಲ್ಲ ಬ (ಜ್ಞೃ)ಜ್‌ ಇಡಾ ಅಗಳನ್ನು ಕೂಡಿಬರೆದಂತಲ್ಲ' 
ಇವುಪ್ಪ ತ್ಯೆ ಖ್‌ ಅಕ್ಷರಗಳೇ sis ಆದುದರಿಂದ ಅವನ್ನು ಕಲಿಯಲೇಬೇಕು. ಅದಕ್ಕಾಗಿ 
ಆ ವರ್ಣಮಾಲೆಯಲ್ಲಿ ಅವನ್ನು ಸೇರಿಸಿರಬಹುದು. ನಾಗರೀ ಲಿಪಿಯಲ್ಲಿರುವುದರಿಂದ 
ಕನ್ನಡದಲ್ಲೂ ಇರಲೆಂದು ಸೇರಿಸಿರಬಹುದು. ಇದಕ್ಕೆ ಲಿಪಿ ಸಂಬಂಧವಾದ ಇನ್ನೊಂದು 
ಕಾರಣವೆಂದರೆ ಕೇವಲ "ಕಕ್ಕೆ ಮಾತ್ರ ಷ ಒತ್ತುಬರುತ್ತದೆ. ಆದ್ದರಿಂದ "ಕ್ಷ? 
ಎಂಬುದು ಬೇರೆ ಒಂದು ಅಕ್ಷರವಾದಂತಾಗುತ್ತದೆ. ಇದೇರೀತಿ ಜಕ್ಕೆ ಮಾತ್ರ ಇ 
ಒತ್ತು ಬರುವುದು. ಆದುದರಿಂದ ಜ್ಞ ಬೇರೇ ಒಂದು ಅಕ್ಷರವಾ ba. ಡೆ ಅನು 
ಕರಣೆಯಲ್ಲಿ ಕೆಲವೊಮ್ಮೆ ಹ್ಲ್ಲಾ “ಎಂದು ಬರೆಯುವುದಿದ್ದ ರೂ ಅದು ನಗಣ್ಯ. 
ಹಾಗಾಗಿ "ಮಕ್ಕ ಳಿಗೆ ಈ "ಒತ್ತ ಕ್ಷರಗಳನ್ನು ತಿಳಿಯಲು ಮುಂದೆ” ಕಷ್ಟವಾಗಬಾರದೆಂಬ 
ಮುಂಜಾಗ್ರ ತಂದ ಏನೋ ರ್ಣ ಕಲಿಸುವಾಗ ಸೇರಿಸಿಕೊಂಡಿ 
ಬಹುದೇನೊ | 

ವರ್ಣಮಾಲೆಯಲ್ಲಿ ಇವೆರಡು ಒತ್ತಕ್ಷರಗಳು ಸೇರಿಕೊಳ್ಳಲು ಲಿಪಿ ಸಂಬಂಧ 
ವಾದ ಕಾರಣ ಮಾತ್ರವಲ್ಲದೆ ಉಚ್ಚಾರಣಾತ್ಮಕ ಕಾರಣವೂ ಇರಬೇಕೆನ್ನಿಸುತ್ತದೆ. 


ಕಂಠ್ಯವಾದ ಕಕಾರದೊಂದಿಗೆ ಮೂರ್ಧನ್ಯ ಷಕಾರವನ್ನು ಕೂಡಿ ಉಚ್ಚರಿಸು 
ವುದು ಪ್ರಯಾಸಕರ, ಇದಕ್ಕಿಂತಲೂ ಕಠಿಣ ಒತ್ತಕ್ಷರಗಳು ಇಲ್ಲವೆಂದಿಲ್ಲ. ಉದಾ... 
ಎಕುತ್ಸ. ಆದರೆ ಇಂತಹವು ಬಹಳ ಅಲ್ಪ ಪ್ರಯೋಗದವು. ಕ್ಷವು ಹಲವು ಶಬ್ದ 
ಗಳಲ್ಲಿ ಪ್ರಯೋಗವಾಗುಂವುದರಿಂದ ಕೆಲವರು ಕೆಲವು ರೀತಿಯಲ್ಲಿ ಕ್ಷವನ್ನು ಉಚ್ಚರಿಸು 
ರೇ: ಗಾ ಫ್ರಿ ಮ್ಯರು ತಿಳಿಯದೇ ಉಚ್ಚರಿಸುವರಾದರೂ ವಿದ್ವಾಂಸರೇ ಇರಬೇಕಾ 
ದಂತೆ ಉಚ್ಚರಿಸದೆ ಮಾರ್ಪಡಿಸುತ್ತಾರೆ. ಭಿನ್ನಸ್ಥಾನೀಯಗಳನ್ನು ಸೌಲಭ್ಯಕ್ಕಾಗಿ 
ಸಮಾನ ಸ್ಥಾನೀಯಗಳಾಗಿ ಮಾಡಿ ಉಚ್ಚರಿಸುವುದು ಜಿ. ಇದರಿಂದಲೇ ವಜಾ 
ತೀಯ ದ್ವಿತ್ವಗಳು ಸಜಾತೀಯಗಳಾಗುತ್ತವೆ. ಕ್ಷ ವನ್ನು ಕೆಲವರು ತಿಳಿದವರೇ ಟ್ಟ 
ಎಂಬಂತೆ ಚ್ಚ ರಿಸುತ್ತಾರೆ. ಏಕೆಂದರೆ ಟ್‌, ಷ್‌ ಎರಡೂ ಮೂರ್ಧನ್ಯಗಳಾಗಿ ಏಕ 
ಸ್ವಾನೀಯಗಳಾಗುತ್ತವೆ. ಇನ್ನು ಕೆಲವರು ಶ್ರುತಿ ಸಾಮ್ಯವಿರುವಂತೆ ತೀರ ಬೇರಾಗಿ 
“ಶ್ವ” ಎಂಬಂತೆ ಉಚ್ಚರಿಸುತ್ತಾರೆ, ಇಲ್ಲೂ ಶ್‌, ಟ್‌ಗಳೆರಡೂ ಸಮಾನವಾದ ತಾಲು 
ಸಾ ನೀಯಗಳು, ಪಕ್ಷವನ್ನು ಪಶ್ಚ, ದ್ರಾಕ್ಷೆಯನ್ನು ದಾ ್ರಶ್ಚೆ ಎಂಬಂತೆ ಗಾ ್ರಿಮ್ಯರು, 
ತಿಳಿಯದವರು, ಮಕ್ಕಳು ಉಚ್ಚರಿಸುವುದನ್ನು ಕೇಳಿರಬಹುದು. ಕೆಲವೊಮ್ಮೆ ಷಕಾರ 


ಕ್ಷ ಜ್ಞಗಳು ವರ್ಣಮಾಲೆಯಲ್ಲಿ ಹೇಗೆ ಸೇರಿಕೊಂಡುವು ? 103 


ವನ್ನು ಲೋಪಿಸಿ ಸಜಾತೀಯ ದ್ವಿತ್ವವಾಗಿ ಮಾಡಿ ಉಚ್ಚ ರಿಸುತ್ತಾರೆ. ಲಕ್ಷಣ_ ಲಕ್ಕ ಣ 
ಕ್ಷ ಉಚ್ಚಾ ರವೆ ವಿಧ್ಯ ವನ್ನು 8. ಜನು ಸಂಗ್ರ ಓಿಸಿಕೊಟಿ ದ್ದಾನೆ... 


ದ್ವಿತ್ವಂ ಬೆರಸಿದ ಕತ್ತಂ 

ಚತ್ವಂ ಖತ್ವಂ ಯಥಾಪ್ರಯೋಗದಿನಕ್ಕುಂ 
ಕ್ಷತ ಕ್ಕೆ ಬಹುಳದಿಂದಂ 

ಸತ ಶಂ ಕತ್ವಂ ದಿ ಿರುಕ್ತಿಯಿಲ್ಲರೆಯೆಡೆಯೊಳ್‌? 


ಕ್ಷ ಕಾರಕ್ಕೆ ದ್ವಿತ್ವಮಪ್ಪ ಕತ್ಯಂ-ರಕ್ಷೆ-ರಕ್ಕೆ,-ಪಕ್ಷಂ-ಪಕ್ಕಂ, ಅಕ್ಷರಂ-ಅಕ್ಕರೆಂ. ಕ್ಷ 


ಕಾರಕ್ಕೆ ದ್ವಿತ್ವದ ಚತ್ವಂ-ಅಕ್ಷಿ-ಅಚ್ಚಿ, ಅಕ್ಷಂ- ಅಚ್ಚು ಕ ಕಕ್ಷಂ-ಕಚ್ಚೆಂ. ಕ್ಷ ಕಾರಕ್ಕೆ 


ದಿತದಖಕಾರಂ-ಪ ಕ್ಷಾಳಂ-ಪಖಾ ಳಂ. ಬಹುಳದಿಂ ಣ ಕಾರ ವಿ:ಶ,ಮಪ ಕ್ಷ 
ವ ೬. ಖ ಲ ಜು 
ಕಾರಕ್ಕಂ ದ್ವಿತ್ವದಕ ಕಾರಮಕ್ಕುಂ-ತೀ ಕ್ಷ್ವಂ-ತಿಕ್ಕಂ. ಕ್ಷ ಕಾರಕ್ಕೆ ಸಕಾರಂ-ಕ್ಷೇಮಂ- 


'ಸೇವಂ, ಕ್ಷಪಣಂ-ಸವಣಂ. 


ಕ್ಷ ಕಾರಕ್ಕೆ ಅದ್ವಿತ್ವದಕಕಾರಂ-ಭ್ಲೆ ಕ್ಷಂ-ಭ್ಲೆ ೈಕಂ, ಪರೀಕ್ಷೆ-ಪರಿಕೆ,  ಕ್ಷಾರಂ, -ಕಾರಂ, 
ದೀಕ್ಷೆ-ದೀಶೆ. ಇಲ್ಲಿನ ಉದಾಹರಣೆಗಳನ್ನು ನೋಡಿದರೆ ಕ್ಷವನ್ನು ಹಲವು ರೀತಿಯಲ್ಲಿ 
ಮಾರ್ಪಡಿಸಿರುವುದು ಸ್ಟ ಷ್ಟ. ಷ ಕಾರವನ್ನು ಬಿಟ್ಟು ಕ ಕಾರವನ್ನು ದ್ವಿ ತ್ವವಾಗಿಸಿ ' 
ದಿ ತ್ವ ವಾಗಿಸದೆ ಷದ ಬಡ್‌. "ಸ ವನಿಟ್ಟು ಕವನ್ನು ಬಿಟ್ಟು ಹೀಗೆ ನಾನಾ ವಿಧವಾಗಿ 
ಪರಿವರ್ತನೆಯಾಗುತ್ತದೆ. ಇದರ ಮುಖ್ಯ ಕಾರಿತು ಕ ದೊಂದಿಗೆ ಷ ವನ್ನು 
ಕೂಡಿಸಿ ಉಚ್ಚರಿಸುವ ಪ್ರಯಾಸ, ಶ, ಷಗಳಿರಡೂ ಕನ್ನಡ ಜನಕ್ಕೆ ಉಚ್ಚ ರಿಸಲು 
ಷ್ಟವಾಗುವ “ರ್ಣ: ಗಳು, ಅವರಿಗೆ ಇದು ಒಗ್ಗು ವುದೇ ಇಲ್ಲ. ಸುಶಿಕ್ಷಿತರ ಇವು 
ಗಳನ್ನು ಸರಿಯಾಗಿ ಉಚ ಸರಿಸುವುದು ಅಪರೂಪ. ಇವುಗಳ ಬದಲು ಸ ಕಾರವನ್ನೇ 
ಬಳಸ ತ್ತಾರೆ. ಮೂಲತ: ದ್ರಾವಿಡ ಭಾಷೆಗಳಲ್ಲಿ, ಕನ್ನಡದಲ್ಲಿ ಈ ವರ್ಣಗಳೇ 
ಇಲ್ಲ. ಇವು ಸಂಸ್ಕೃತದಿಂದ ಬಂದವು. ಕ. ಭಾ. ಭೂಕಾರನು “*ಶಷೌಚ'-ಶಕಾರ 
ಷಕಾರೌ ದ್ವುವಪಿ ಕರ್ಣುಟಕ ವಿಷಯೇನಸ್ತಃ* ಎಂದಿದ್ದಾನೆ, ಆದ್ದರಿಂದಲೇ ಷ 
ಕಾರವನ್ನು ಬಿಟ್ಟು ಮಾರ್ಪಡಿಸಿ ಉಚ್ಚರಿಸುವುದು ಕನ ಡದ ಜಾಯಮಾನ. ಕೇಶಿರಾ 
ಜನು ಷ.ಕಾರ ಕೂಡಿಬರುವಲ್ಲಿ ""ತಳದ ಮಕಾಕ್ಷರ ರೂಪಂ ಘಳಿಯುಪುದಗ್ರದ ಷ 
ಕಾರಂ” ಎಂದು | 


೫ ಶಬ್ದಮಣಿದರ್ಪಣ ಸೂ. 176. ಪುಟ, 243, 244 
8. ಕ. ಭಾ. ಭೂ. ಸೂ 12. ಪುಟ 6 
9 ಶ್ರದ ಸೂ. 276. ಪುಟ, 246 


104 ಸಾಧನೆ 


ಮೇಗಣ ಷ ಕಾರಂ ಮಕಾರಮಪು ಎದರ್ಕೆ-ಊಷ್ಮೆ-ಉಮ್ಮೆ. 

ಮೇಗಣ ಷಕಾರಂಕ ಕಾರಮಾದುದರ್ಕೆ-ವಿಷ್ಕಿರಂ-ವಿಕ್ಕಿರಂ, ಶಷು 'ಲಿ- 
ಚಕ್ಕುಲಿ. 

ಷ ಕಾರವನ್ನು ಬಿಟ್ಟು-ಲಕ್ಷ ೬ ಲಕುಮಿ, ಸೂಕ್ಷ ಬಂ-ಸುಕುಮಂ 


ಇತರ ವ್ಯಾಕರಣಗಾರರೂ ಇಂತಹದೇ ಉದಾಹರಣೆಗಳನ್ನಿತ್ತಿದ್ದಾರೆ. ಅನು 
ಶಾಸನಕಾರನು ಷ: ಕಃ! ಕ್ಷಾರ-ಕಾರ, ಕ್ಷೀರ-ಕೀರ, ಭೈಕ್ಷ-ಬೈಕ ಎಂದುದಾಹರಿಸಿ . ' 
ದ್ದಾನೆ. ಈ ವ್ಯಾಕರಣಗಾರರೆಲ್ಲ ಕನ್ನಡಿಗರ ಜಾಯಮಾನವನ್ನ ರಿತು ಶಷಗಳು ಅವರ 1 


ಉಚ್ಚಾರದಲ್ಲಿ ಮಾರ್ಪಡುವುದನ್ನು ಗಮನಿಸಿದ್ದಾ ರೆಂಬುದು ಸೃಷ್ಟ. ಇಂದಿಗೂ ಈ 


೦ ಊಟ 
ಉಚ್ಚಾರಗಳು ಅವರಿಗೆ ಸಹಜವಾಗಿಲ್ಲ. ಆದುದರಿಂದಲೇ “ಷ' ಸಹಿತವಾದ "ಕ”- 


ಕ್ಷ ದ ಉಚ್ಚಾರ ನಾನಾ ರೀತಿಯಾಗುತ್ತದೆ. 


ಕನ್ನಡದಲ್ಲಿ ಕ್ಷದ ಉಚ್ಚಾರ ವೈವಿಧ್ಯದ ಕತೆ ಹೀಗಾದರೆ ಹಿಂದಿ ಮೊದಲಾದ 
ಔತ್ತರೀಯ ಭಾಷೆಗಳಲ್ಲೂ ಇದರ ಉಚ್ಚಾರ ಇರಬೇಕಾದಂತಿಲ್ಲ. ಕ್ಷ ದಿಂದ ಷ 
ವನ್ನು ಲೋಪಿಸಿ ಸಜಾತೀಯದ್ವಿತ್ವವಾಗಿಸಿ ಮತ್ತೆ ಓಜ್ಜಲ್ಯಕ್ಕಾಗಿಯೋ ಮಹಾ 
ಪ್ರಾಣವೆಂಬ ಭ್ರಮೆಯಿಂದಲೋ ಖಿ ಎಂಬಂತೆ ಉಚ್ಚರಿಸುತ್ತಾರೆ ಉದಾ- ಲಕ್ಷ- 
ಲಖ್ಬ (ಲಾಖ್‌.) ಪ್ರೇಕ್ಷಣ-ಪೆಖ್ಬಣ. ಷ ಕಾರವಿರುವಲ್ಲಿ ಖ ಕಾರ- ಖಷಬ್‌ 
ಚಂದ್‌-ಬುಖಬಿ್‌ ಚಂದ್‌. ಅವರಿಗೂ ಮೂರ್ಧನ್ಯ ಷ ಕಾರದ ಉಚ್ಚಾರ ಸರಿಬೀಳ 
ದುದರಿಂದ ಆ ಒತ್ತನ್ನು ಬಿಟ್ಟು ಆ ಒತ್ತಿರುವ ಪ್ರಧಾನ ಅಕ್ಷರವನ್ನೇ ಬಿತ್ತಿ 
ದ್ವಿತ ಕೈವಾಗಿಸಿ ಮಹಾಪ್ರಾಣವಾಗಿ ಉಚ್ಚರಿಸುವ ರೂಢಿ ಬಂದಿರಬೇಕು. ಕನ್ನ ಡದಲ್ಲೂ 
ಈ ರೀತಿಯ ಉದಾಹರಣೆಯನ್ನು ಕೇಶಿರಾಜನು ನೀಡಿದ್ದಾನೆ (ಪ್ರಕ್ಷಾಳಂ-ಪಖ್ಥಾ ಳಂ). 
ಜನರ ಆಡುಮಾತಿಗೆ ವ್ಯಾಕರಣದ ಮುದ್ರೆಯೂ ಬಿದ್ದಿದೆ. ಮಹಾರಾಷ್ಟ್ರದವರು 
ಖದ ಬದಲು ಷ ಹೇಳುವಂತೆ. ತೋರುತ್ತದೆ. : ರೇಖೆ- ರೇಷೆ. ಅದೇ ಕನ್ನ ಡಕ್ಕೆ 
ರೂಪ-ರೇಖೆ-ರೂಪ-ರೇಷೆಯಾಗಿ ಬಂದಿರಬೇಕು. 


ಕ್ಷವು ಉಚ್ಚಾರಣೆಗೆ ಕಷ ತವಾಗಿ ನಾನಾ ರೂಪದಿಂದ ಉಚ್ಚ ರಿಸಲ್ಪಡುವ ಅಕ್ಷರ 
ವಾದ್ದರಿಂದ ಅದಕ್ಕೆ ನಾಗರಿಯಲ್ಲಿ ಪ್ರತ್ಯೇಕಲಿಪಿ (ಕ್ಷ) ಆಗಿರಬೇಕು. ಕನ್ನಡದಲ್ಲಿ 
ಅದಕ್ಕೆ ಬೇರೆ ಲಿಪಿಯಾಗಲಿಲ್ಲ. ಅದರ ಏಕರೂಪತೆಗೆ ಭಂಗಬರಬಾರದು. ಬರಹ 
ದಲ್ಲಾ ದರೂ ಸರಿಯಿರಬೇಕು. ಒಬೊಬ್ಬರು ತಾವು ಉಚ್ಚರಿಸುವಂತೆ ಬರೆಯ ತೊಡಗಿ 
ದರೆ ಅದಕ್ಕೆ ಬಹುರೂಪವುಂಟಾಗಿ ಅವ್ಯವಸ್ಥೆ ಯಾದೀತು. ಹಾಗಾಗಬಾರದೆಂದು 
ಭಾಷೆಯನ್ನು ಕಲಿಸುವವರು ತಾವೇ ಅದನ್ನು ಮಕ್ಕಳಿಗೆ ಕಲಿಸುತ್ತಾ ಮತ್ತೆ ರೂಢಿ 
ಯಾಗಿರಬೇಕು. ವ್ಯಾಕರಣದ ವರ್ಣಮಾಲೆಯಲ್ಲಿಲ್ಲದಿದ್ದರೂ ರೂಢಿಯ ವರ್ಣ 


10. ಕಶ. ಶಾಸನ ಸೂ 155 ಪುಟ, 175 


ಕ್ಷ. ಜ್ಞಗಳು ವರ್ಣಮಾಲೆಯಲ್ಲಿ ಹೇಗೆ ಸೇರಿಕೊಂಡುವು ? 105 


ಮಾಲೆಯಲ್ಲಿ ಕ್ಷವು ಬಹಳ ಪ್ರಾಚೀನ ಕಾಲದಿಂದಲೇ ಸೇರಿಕೊಂಡಿರಬೇಕು. ಪ್ರಧಾನ 
ವಾಗಿ ಸಂಸ್ಕೃತದ ಮೂಲಕವಾಗಿಯೇ ಅದು ಕನ್ನಡವನ್ನು ಪ್ರವೇಶಿಸಿತೆಂಬುದರಲ್ಲಿ 
ಸಂದೇಹಕ್ಕೆ ಅವಕಾಶವಿರಲಾರದು. 


ಜ್ಞ ವೂ ರೂಢಿಯ ವರ್ಣಮಾಲೆಯಲ್ಲಿ ಸೇರಿಸಿಕೊಳ್ಳಲು ಇದೇ ರೀತಿ ಕಾರಣ 
ಗಳಿರಬಹುದು. ಇದು ಇತ್ತೀಚೆಗೆ ಸೇರಿದೆಯೆನ್ನುವುದಕ್ಕೆ ಕಲಿಕೆಯ ರೂಢಿಯ 
ಹೊರತು ಬೇರೆ ಆಧಾರಗಳಿಲ್ಲ. 


| ಇ” ಕಾರವು ಒತ್ತಕ್ಷರವಾಗಿ ಇತರ ಯಾವುದೇ ವ್ಯಂಜನದೊಡನೆ ಬರದೆ ಕೇವಲ 
 ಜಕಾರದೊಂದಿಗೆ ಸಂಸ್ಕೃತಶಬ್ದಗಳಲ್ಲಿ ಮಾತ್ರ -. ಜ್ಞ್ಞಾನ, ಜ್ಲ್ಲೀಯ ಇತ್ಯಾದಿಗಳಲ್ಲಿ 
ಬರುತ್ತದೆ. ಪರೂಪದ ಒತ್ತ ಕ್ಷರವಾದ್ದ ರಿಂದ ಅದನ್ನು ಮಕ್ಕ ಳಿಗೆ ಕಲಿಸುವ 
a ನಾಗರಿಯಲ್ಲಿ : ಇದಕ್ಕೆ ಪ್ರತ್ಯೇಕ ಲಿಪಿಸಂಕೇತ ( ಜ್ಞ) ಎರುವುದಿ 
ರಿಂದ ಅದೊಂದು ಬೇರೆಯೇ ಅಕ್ಷರವೆಂಬ ನೆಲೆಯಲ್ಲಿ ಕಲಿಸುವ ರೂಢಿಯಾಗಿರ 
ಬಹುದು. ಇಕಾರದ ಪ್ರಯೋಗ ಚವರ್ಗದ ಅನುನಾಸಿಕವಾಗಿ ಸಂಸ್ಕೃತದಲ್ಲಿ 
. ರುವಂತೆ ಕನ್ನಡದಲ್ಲೂ ಅತ್ಯಲ್ಪಕಡೆಗಳಲ್ಲಿ ಬರುತ್ತದೆ. ಪಣ್ಣರ (ಸಂ), ಕುಣ್ಣರ 
(ಸಂ), ಮುಇಸ್ತೆ (ಕ) ಗಣ್‌ (ಕ). ಸಣ್‌ (ಕ) ಇತ್ಯಾದಿ. ಇವನ್ನೂ 
 ಅನುಸ್ವಾರಸಹಿತ ಬರೆಯತೊಡಗಿದಂದಿನಿಂದ ಅಲ್ಲೂ ಇದಕ್ಕೆ ಸ್ಥಾನವಿಲ್ಲ. ಕನ್ನಡದಲ್ಲಿ 


ಇದುಧ ೃನಿಮಾವೇಅಲ್ಲ, ಉಪಧ್ವನಿಮಾ (ನ್‌ ಕಾರದ)!! ಎಂಬಷ್ಟು ಇದರ ಸ್ಥಾನ 
 ಲಘುವಾಗಿದೆ. ತುಳು ಮಲೆಯಾಳಗಳಲ್ಲಿ ಅದಿನ್ನೂ ಇರುವುದರಿಂದ ಕನ್ನಡದಲ್ಲೂ 
3 ಇದಿರಬಹುದೇನೋ. ಬೆಣ್ಣ್‌ಣ (ಮೊಸರು, ತುಳು). ಬಣಇ್‌ಕ್ತಿ (ಹೊಟ್ಟೆ. ತು.) 
ತ್‌ (ನಾಮಪದ, ತು.) ತೆ (ಗಂಜಿ, ಮಲಯಾಳ.) ಕುಣ (ಮಗು, 
4 ಮ.), ಇರಾಂಜುಳ್‌ (ನಾವು Exclusive. ಮ.) ಮಲಯಾಳದಲ್ಲಿ ಪ್ರಚಲಿತವಿರುವ 
ap ತುಳವಿನಲ್ಲಿ ಕಿನ್ನಿ ಕನ್ನಡದಲ್ಲಿ ಕುನ್ನಿ ಆಗಿರಬಹುದು. ಕಾಸರಗೋಡಿನ 
ಹವ್ಯ ಕರ ಆಡುನುಡಿಯಲ್ಲಿ ಕಾರಸಹಿತ ಪದಗಳಿವೆ - ಇಳಾಣು (ಹುರಿದ ಕರಿದ 
| ತಿಂಡಿ ತಣ ಗಾಗ). ಜ್ನ (ಲೋಹದ ಪಾತ್ರೆ ನಜ್ಜು ಗುಜಾ ಗು) ಇತ್ಯಾದಿ. 
ಇದು ಆ ಕಡೆಯಿಂದ ಮಲಯಾಳದ ಪ ರ್ರಭಾವವಿದ್ದ ರೂ ಇರಬಹುದು. ಅಂತೂ 
' ಗ್ರಾಂಥಿಕ ಕನ್ನಡದಲ್ಲಿ ಅದು ಮರೆಯಾಗಿದ್ದರೂ ಕನ್ನಡದ ಕೆಲವು ಉಪಭಾಷೆಗಳಲ್ಲಿ 
ಮತ್ತು ಇತರ ದ್ರಾವಿಡಭಾಷೆಗಳಲ್ಲಿ ಅದು ಉಳಿದುಕೊಂಡಿದೆ. ಕನ್ನಡದಲ್ಲಿ ಅದು 
| ಸಂಸ್ಕೃ ತಶಬ್ದ ದ ಮೂಲಕ ಬಳಕೆಯಾಗುತ್ತದೆ. ಕ್ವಾ ಚಿತ್ಕ ವಾಗಿ ಜ ದೊಂದಿಗೆ ಸೇರಿ 
| ಓತ 4 ಕರವಾಗಿ ಅತ್ಯ ಲ್ಪ ಕಡೆಗಳಲ್ಲಿ ಮಾತ್ರ ಒರುವುಶರಕದ ವರ್ಣಮಾಲೆಯಲ್ಲಿ 


ರೂಢಿಯಲ್ಲಿ ಇದನ್ನು ಹಿರಸರಬಹದು 


11 ವರ್ಣನಾತ್ಮಕ ಭಾಷಾ ವಿಜ್ಞಾನ-._ಜೆ. ಎಸ್‌. ಕುಳ್ಳಿ, ಪುಟ. 69. 


106 ಸಾಧನೆ 


ಇದು ಇದರ ಲಿಪಿಸಂಬಂಧವಾದ ಕಾರಣವಾದರೆ ಇನ್ನೊಂದು ಪ್ರಬಲವಾದ 
ಕಾರಣ ಉಚ್ಚಾರಣ ಸಂಬಂಧವಾದ:ದು. 


"ಜ್ಞ್ಗ'ದ ಉಚ್ಚಾರವು ಹಲವರಲ್ಲಿ ಹಲವು ರೀತಿಯಾಗಿದೆ. ಮೆ ಸೂರು ಕಡೆ 
ಯವರು ಜ್ಞ ವನ್ನು ಗ್ಗ ವೆಂಬಂತೆಯೂ ಮಹಾರಾಷ್ಟ್ರದವರು ದ್ನ ಸ ಎಂಬಂತೆಯೂ 
ಮದ್ರಾಸು ಕಡೆಯವರು ಗ್ದ ಆಥವಾ ಜ್ಞಾನ ಎಂಬಲ್ಲಿ ಜ ಬಿಟ್ಟು ಇಫಾನ 
ಎಂಬಂತೆಯೂ ಮಲಯಾಳಿಗಳೂ ಹ ಎಂಬಂತೆಯೂ ಹಿಂದಿ ಮಾತಾಡುವವರು ಗ್ಯ 
ವೆಂತಲೂ (ಉದಾ. ಗುಪ್ತಜ್ಞಾನ್‌-ಗುಪ್ತಗ್ಯಾನ್‌) ತೆಲುಗರು ಗ್ನ ಎಂಬಂತೆಯೂ 
ಉಚ್ಚರಿಸುತ್ತಾರೆ. ಪ್ರಸಿದ್ಧ ಕೀರ್ತನಕಾರರಾದ ತ್ಯಾಗರಾಜಸ್ವಾಮಿಗಳ ಕೀರ್ತನೆ 
ಯಲ್ಲಿ ಇದಕ್ಕೆ ಆಧಾರವಿದೆ. ಅವರ ಕೀರ್ತನೆಗಳಲ್ಲಿ ಆದ್ಯಕ್ಷರ ಅಥವಾ ದಿ _ತೀಯಾಕ್ಷರ 
ಗಳಲ್ಲಿ ಪ್ರಾಸವಿರುವುದು ಸಾಮಾನ್ಯ. ಉದಾ... 


“ವಾತಾಪಿ ಗಣಪತಿಂ ಭಜೇಹಂ 
ಡ್‌ ಡನ್‌ 2) ೨ 
ವಾರಣಾಸ್ಯಂ ವರಪ್ರದಂ... ಇತ್ಯಾದಿ. 


ಹೀಗೆಯೇ ಇನ್ನೊಂಡು ಕೀರ್ತನೆ. - 


“ಜ್ಞಾ (ಗ್ಹಾ) ನ ಮೊಸಗರಾದಾ 
ಇ ಲ್ನ 
ಗರುಡಗಮನ ವಾಸುದೇವಾ' ಎಂದಿದೆ. 


ಇಲ್ಲಿ ಎರಡನೆಯ ಪಾದ ಗಕಾರದಿಂದ ಪ್ರಾರಂಭವಾಗುವುದರಿಂದ ತ್ಯಾಗರಾಜರು 
ಅದಕ್ಕೆ ಸಮನಾಗಿ ಪ್ರಾಸವಿರುವಂತೆ ಒಂದನೆಯ ಪಾದದ ಆದ್ಯ ಕ್ಷರವನ್ನು "ಗ್ನಾನ? 
ವೆಂದೇ ಇಟ್ಟು ಕೀರ್ತನೆ ರಚಿಸಿರಬೇಕೆನ್ನಿಸುತ್ತದೆ. ತೆಲುಗರಾದ ಅವರು ಜ್ಞವನ್ನು ಗ್ನ 
ವೆನ್ನುವ ರೂಢಿಯುಳ ಕವರು. ಜ್‌ 4 ಇರ್‌ ಗಳ ಸಂಯೋಗವನ್ನು ತಿಳಿದು ಸರಿಯಾಗಿ 
ಉಚ್ಚರಿಸುವವರು ಇದನು ಲ ಜ್ಞಾನ ಎಂದೇ ಉಚ್ಚರಿಸುವುದಿದ್ದರೂ ಕೀರ್ತನಕಾರರ 
ದೃಷ್ಟಿಯಲ್ಲಿ ಇದು ಗ್ಲಾನವೇ ಆಗಿರಬೇಕಲ್ಲವೇ ? ಕೆಲವು ಕನ್ನಡಿಗರು “ಜ್ಞ್ಯಾನ'ವನ್ನು 
ಜಾನ ವೆನ್ನುವುದೂ ಇದೆ. ಜ್‌, ಇರ್‌ ಎರಡೂ ತಾಲವ್ಯಗಳು ಒತ್ತಿ ಉಚ್ಚರಿ 
ಸಬೇಕಾದವಾದ್ದರಿಂದ ಈ ಪ್ರಯಾಸ ಪರಿಹಾರಕ್ಕಾಗಿ ವಿವಿಧವಾಗಿ ತಮ್ಮ ಧ ೃನ್ಯಂಗ 
ಗಳಿಗೆ ಹೊಂದಿಕೊಂಡು ಉಚ್ಚರಿಸುತ್ತಾರೆನ್ನ ಬಹುದು. ಒಬ್ಬೊಬ್ಬರು ತಾವು 
ಉಚ್ಚರಿಸುವಂತೆ ಅದನ್ನು ಬರೆದರೆ ಅದಕ್ಕೆ ನಿಶ್ಚಿತ ರೂಪವಿಲ್ಲದೆ ಗೊಂದಲ 
ವುಂಟಾಗಬಹುದೆಂದು ಅದಕ್ಕೆ ನಾಗರಿಯಲ್ಲಿ ಬೇರೆ ಲಿಪಿಸಂಕೇತವನ್ನೇ (ಜ್ಞ) ಕೊಟ್ಟಿರ 
ಬಹುದು. ಬಾಯಲ್ಲಿ ಹೇಗೆ ಹೇಳಿದರೂ ಲಿಪಿಯಲ್ಲಿ ಏಕರೂಪತೆಯಿರಲೆಂದು . ವರ್ಣ 
ಮಾಲೆಯನ್ನು ಕಲಿಸುವಾಗಲೇ ಇದನ್ನೂ ಹೇಳಿಕೊಡುವ ರೂಢಿಯುಂಟಾಗಿರಬಹುದು. 
ಇದು ಕೂಡ ನಾಗರೀಲಿಪಿಯ ಮೂಲಕವಾಗಿ ಕನ್ನಡವನ್ನು ಪ್ರವೇಶಿಸಿರಬಹುದು. 


ಲ ಲ AS «ಶಾ 


ಕ್ಷ. ಜ್ಞಗಳು ವರ್ಣಮಾಲೆಯಲ್ಲಿ ಹೇಗೆ ಸೇರಿಕೊಂಡುವು ? 107 


R ಕೆಲವೆಡೆ ಮಕ್ಕಳಿಗೆ ತ್ರ ವನ್ನೂ 3 ವರ್ಣಮಾಲೆಯಲ್ಲಿ ಕಲಿಸುವುದು ಕಂಡುಬರು 
| ತ್ತಿದೆ. ನಾಗರಿಯಲ್ಲಿ ಇದಕ್ಕೆ ಪ್ರತ್ಯೇಕಲಿಪಿ ತ್ರ ಇದೆ. ಆದ್ದರಿಂದ ಕನ್ನಡದಲ್ಲೂ 
ಇರಲೆಂದು ಸೇರಿಸುತ್ತಿರಬೇಕು. ಇದು ಅನವಶ್ಯ. 
ಒಟ್ಟಿನಲ್ಲಿ ಅಪರೂಪದ ಒತ್ತಕ್ಷರಗಳಾಗಿರುವುದು, ಉಚ್ಚಾರಣೆಯಲ್ಲಿ ವೈವಿಧ್ಯ 
ವಿರುವುದು, ನಾಗರಿಯಲ್ಲ ಪ್ರತ್ಯೇಕ ಲಿಪಿಸಂಕೇತಗಳಿರುವುದು ಕಾರಣವಾಗಿ ವರ್ಣ 
ಮಾಲೆಯಲ್ಲಿ ಕ್ಷ, ಜ್ಞ ಗಳು ಸೇರಿಕೊಂಡಿರಬಹುದು. ಕನ ಗಡ ವ್ಯಾಕರಣಗಳ ವರ್ಣ 


 ಮಾಲೆಗಳಲ್ಲಿ ಇವಕ್ಕೆ ಹಿಂದೆಯೂ ಸ್ಥಾನವಿರಲಿಲ್ಲ. ಇನ್ನೂ ಸ್ಥಾನಬೇಕಿಲ್ಲ. ಇವು 
ಪ್ರತ್ಯೇಕ ವರ್ಣಗಳೇ ಅಲ್ಲ. ಕನ್ನಡದಲ್ಲಿ ಇವನ್ನು ಪ್ರತ್ಯೇಕ ಕಲಿಸುವ ಆವಶ್ಯ 
ಕತೆಯೂ ಇಲ್ಲ. 


ಮಾಳ 
PE SE TTS ASAE TRE AEE ETE 


ಎಂ. ಎನ್‌. ಜೈಪ ಕಾಶ್‌ 


ನಾಳೆ ಬರುವೆನೆಂದು ನುಡಿದು ಅವನಂ 

ನನ್ನ ಬಿಟ್ಟು ತೆರಳಿದ. 

“ನಾಳೆ” ಎಂಬ ಮಾತ ಬರೆದು ನಾನು 

ನನ್ನ ಮನೆಯ ನೆಲವನ್ನೆಲ್ಲ ತುಂಬಿದೆ. 
ಬೆಳಗಾದಾಗ, ಅವರೆಲ್ಲರು ನನ್ನ ವಿಚಾರಿಸಿದರು : 
ಗೆಳತಿ, ಹೇಳು ನಮಗೆ, 

ನಿನ್ನ ಆ "ನಾಳೆ' ಎಂದು ಬರುವುದು ? 

ನಾಳೆ_ ನಾಳೆ _ನಾಳೆಯೆಂದು ಕಾದು 

ನನ್ನ ನಂಬಿಕೆಗಳೆಲ್ಲ ಹಾರಿಹೋದವು-- 
ಹಿಂದಿರುಗಲೇ ಇಲ್ಲ ನನ್ನ ನಲ್ಲ. 


ವಿದ್ಯಾಪತಿ ಹೇಳುತ್ತಾನೆ : ಸುಂದರಿ, ಕೇಳು, 
ಬೇರೆ ಸ್ತ್ರೀಯರು ಅವನನ್ನು ತಡೆಹಿಡಿದಿರಬಹುದು ! 


ಅಮರತ್ವ ಸಾಧ್ಯವೇ ? 


ಡಿ. ಎಸ್‌. ಶಿವಪ್ಪ 


ಅಮೆರಿಕದ ಕ್ಯಾಲಿಫೋರ್ನಿಯದ ಒಂದು ವಿಸ್ತರಣದಲ್ಲಿ 1974ರ ಫೆಬ್ರುವರಿ 
24 ರಂದು ಒಂದು ಬಾಡಿಗೆಯ ಮನೆಯ ಹಿತ್ತಲಿನಲ್ಲಿ, 65 ವರುಷದ ಒಬ್ಬ 
ಗಂಡಸು, 74 ವರುಷದ ಒಬ್ಬ ಹೆಂಗಸು ಮಂಜು ಕವಿದ ಇಬ್ಬರೂ ಬಾಡಿಗೆ 
ಹಿಡಿದರಂ. ಇವರು ಹೀಗೆ ನೆಲೆಸಿದ್ದ ನಂ _ ಪ್ರಚಾರ ಮಾಡಬಯಸದುದರಿಂದ ಅವರ 
ಹೆಸರುಗಳ ನ್ನ್ನ ಗುಟ್ಕಾ ಗಿರಿಸಿರುವರು. 


ಪ್ರಪಂಚದಲ್ಲಿ ಮತ್ತೆಲ್ಲೂ ಇಲ್ಲದಷ್ಟು ತಣ್ಣಗಿರುವ ಈ ಜಾಗದಲ್ಲಿರುವ 
ಇವರಿಬ್ಬರೂ ಈ ಬಾಡಿಗೆ ಹಿಡಿಯುವ ಮುಂಚೆ ಹಿಂದೆಂದೂ ಒಬ್ಬರನ್ನೊಬ್ಬರು 
ಕಂಡಿರಲೂ ಇಲ್ಲ, ಮಾತಾಡಿರಲೂ ಇಲ್ಲ. ಈಗಲೂ ವರುಷಗಳೇ ಉರುಳಿದರೂ 
ಅವರು ಒಬ್ಬರಿಗೊಬ್ಬರು ಮಾತಾಡಿಸಿಲ್ಲ, ಗೊತ್ತೂ ಇಲ್ಲದಂತಿರುವರು. ಇನ್ನು 
ಮುಂದೂ ಎಂದಾದರೂ ಅವರು ಮಾತಾಡುವರೆಂಬ ಭರವಸೆಯೂ ಇಲ್ಲ. ಅವರು 
ಹಾಗೇನಾದರೂ ಮಾತಾಡಿಬಿಟ್ಟರೆ ಅದೊಂದು ಅದ್ಭುತ ಸೋಜಿಗವೇ ಆಗುತ್ತದೆ. 
ಏಕೆಂದರೆ ಅವರಿಬ್ಬರೂ ಫೆಬ್ರುವರಿ ಮೊದಲಲ್ಲೇ ಬೇರೆ ಬೇರೆ ಊರುಗಳಲ್ಲಿ ಲಕ್ವ 
ಹೊಡೆದು ಸತ್ತಿದ್ದರು. 


ತಮ್ಮ ಈ ಪ್ರೀತಿ ಪಾತ್ರರನ್ನು ಬಿಟ್ಟುಕೊಡಲು ಇವರ ಬಂಧುಗಳು ಸಿದ್ಧರಿರ 
ಲಿಲ್ಲ. ಆದ್ದರಿಂದ ಸತ್ತಕೂಡಲೇ ಹೆಣಗಳನ್ನು ಮಂಜುಗಡ್ಡೆ ಯಲ್ಲಿರಿಸಿ, ರಕ್ತವನ್ನೆಲ್ಲ 
ತೆಗೆದುಹಾಕಿ ವಿಶೇಷ ರಸಾಯನಿಕ ದ್ರವಗಳನ್ನು ತುಂಬಿ ಒಣ ನೀರ್ಗಲ್ಲಿನ ಮೇಲಿರಿಸಿ 
ದರು. ಎರಡು ವಾರಗಳೊಳಗಾಗಿ ಇಬ್ಬರನ್ನೂ K ಭಾರಿ ಗಾತ್ರದ ತರ್ಮಾಸ್‌ ಸೀಸೆ 
ಯಂತಿರುವ 10 ಅಡಿ ಉದ್ದ 4 ಅಡಿ ವ್ಯಾಸದ ಶವದಾನಿಗಳಲ್ಲಿ ಮಲಗಿಸಿ, ದ್ರವ 
ರೂಪ ಸಾರಜನಕ ತೀವ್ರ ತಂಪಿನಲ್ಲಿ (ಸೊನ್ನೆ ಫ್ಯಾ. ಗೂ ಕೆಳಗಿನ ಅಳೆ ಮಟ್ಟದಲ್ಲಿ) 


1 
ಜೋಪಾಸನೆ ಮಾಡಿದ್ದಾರೆ. 


ಪ್ರಪಂಚದಲ್ಲಿ ಬಹುಮಂದಿ ಮರೆತರೂ ಅವರೆಲ್ಲೂ ಹೋಗದೆ, ಪಕ್ಕಪಕ್ಕ 
ದಲ್ಲೇ ಮಲಗಿದ್ದಾರೆ. ಅವರ ಹೂಳುವ ವ್ಯವಸ್ಥೆ ಯ ಸಂಸೆ ಯವರಂತೂ, 
ಇವರಿಬ್ಬರೂ ತಮ್ಮ ಪ್ರಾಣ ಅಮಾನತ್ತಿನಲ್ಲಿದೆಯೆಂದಂ ಭಾವಿಸಿರುವರೇ ಹೊರತು 
ಸತ್ರಿರುವರೆಂದು ಭಾವಿಸಿಲ್ಲ. 


110 ಸಾಧನೆ 


ಭವಿಷ್ಯ ಪ್ರಪಂಚದಲ್ಲಿ ಯೋಜನೆಯಂತೆಯೇ ಎಲ್ಲವೂ ಸುಗಮವಾಗಿ 
ನಡೆದರೆ, "ಅಮಾನತ್ತಿ'ನಲ್ಲಿರುವ ಇವರಿಬ್ಬರೂ ನಿರಂತರವಾಗಿ ಈ ತರ್ಮಾಸ್‌ ಸೀಸೆ 
ಗಳಲ್ಲಿ ಇದ್ದುಕೊಂಡೇ ತಂಪಿನಿಂದ ಹೊರತೆಗೆದು ಇವರನ್ನು "ಸಾಯಿಸಿದ? ಲಕ್ಷದ 
ಹಾನಿಯನ್ನು ಸರಿಪಡಿಸಿ ಚೇತನ ತುಂಬುವ, ಇನ್ನೂ ಹುಟ್ಟದಿರುವ ಬುದ್ದಿ 
ಕುಶಲತೆಯ ವಿಜ್ಞಾನಿಗಳನ್ನೇ ಎದುರು ನೋಡುತ್ತಿರುವರು. 


ಈಗಿನ ವಿಜ್ಲಾನಿಗಳಂತೂ ಸತ್ತ ಇವರಿಬ್ಬರಿಗೂ ಮುಂದೆ ಸಮಾಜದಲ್ಲಿ 
ಭವಿಷ್ಯ ಇರುವುದನ್ನೇ ಶಂಕಿಸುತ್ತಿರುವರು. ಆದರೆ ಈ ವ್ಯವಸ್ಥೆ ಯನ್ನು ಏರ್ಪಡಿ 
ಸಿದ ಸ್ಯಾನ್‌ಫ್ರಾನ್ಸಿಸ್ಕೋದ ಪ್ರದೇಶದ ನೀರ್ಗಲ್ಲ ವಿದ್ಯೆ (ಕ್ರಯೋನಿಕ್ಸ್‌) 
ಸಂಘವೂ (ಸಾವು ಎನ್ನಬೇಡಿ! ಎಂಬ ಧ್ಯೇಯ ಇವರದು). ಅಮೆರಿಕದ ಬೇರೆ 
ಇಂತಹ ಸಂಘಗಳೂ, ಮಾನವ ಆಕಾಶದಲ್ಲಿ ಹಾರಾಡುವುದನ್ನು ಲಿಯೊನಾರ್ಡೊ 
ಡಾ ವಿಂಚಿ ಕನಸು ಕಂಡಿದ್ದ ಂತೆ ಮುಂದೇನಾದರೂ ವಿಜ್ಞಾನಿಗಳು ಇವರನ್ನು ಮರು 
ಚೇತರಿಸಬಲ್ಲರೆಂದು ಪೂರ್ತಿಯಾಗಿ ನಂಬಿವೆ. ಅಮಾನತ್ತಿನಲ್ಲಿರುವ ಇವರಿಗೆ 
ಅಪಾರ ಅವಕಾಶವಿದೆ. ದ್ರವರೂಪದ ಸಾರಜನಕದ ತಂಪಿನಲ್ಲಿ ದೇಹ ಹಾಳಾಗಲು 
ಯುಗಗಳೇ ಹಿಡಿಯುತ್ತವೆ. 

ಇಷ್ಟರಲ್ಲಿ, 1967ರಲ್ಲಿ ಪ್ರಯೋಗಾರ್ಥವಾಗಿ ಇಂತಹ ಸೀಸೆಯೊಂದರೊಳಕ್ಕೆ 
ಒಬ್ಬನ ಹೆಣವನ್ನು ಹಾಕಿದ ಮೇಲೆ ದೀರ್ಫ್ಥ ಕಾಲದ ಜೋಪಾಸನೆಗಾಗಿ ನೀರ್ಗಲ್ಲಾ 
ಗಿಸಿ ಇಟ್ಟಿರುವ ಇನ್ನೂ 18 ಮಂದಿ ಅಮೆರಿಕನ್ನರೊಂದಿಗೆ. ಅಮಾನತ್ತಿನಲ್ಲಿರುವ 
ಇವರಿಬ್ಬರೂ ತಮ್ಮ ಸರದಿಗಾಗಿ ಕಾಯುತ್ತಿರುವರು. ಇವರಲ್ಲಿ ಬಹಳ ಮಂದಿ 
ಅಜ್ಞಾತರಾಗಿರಲು ಬಯಸಿ ತಮ್ಮ ಹೆಸರನ್ನು ಜನರಲ್ಲಿ ಪ್ರಚಾರ ಮಾಡಿಲ್ಲ. ಆದರೆ 
ಕೆಲವರಂತೂ, ನಾವೆಲ್ಲ ಈ ಪ್ಪ ಶ್ರಪಂಚವನ್ನು ತೊರೆದಮೇಲೆ ಹಿಂದಿರುಗುವುದನ್ನು 
ಗುಟ್ಟುಗಿರಿಸಲು ಒಪ್ಪಲಲ್ಲ. ಇಂತಹವರಲ್ಲಿ, ಜನವರಿ 1967ರಲ್ಲಿ ಸತ್ತು ಸಂಕೀರ್ಣ 
ನೀರ್ಗಲ್ಲ ವಿಧಾನ ಕ್ರಮಗಳಿಗೀಡಾದ ಮನಶ್ಶಾಸ್ತ್ರ ಪ್ರಾಧ್ಯಾಪಕ ಜೇಮ್ಸ ಬೆಡ್‌ 
ಫರ್ಡ್‌ ಒಬ್ಬ. ಕೇವಲ ತಾತಾ ಲಿಕವೆನಿಸಿದ ಬೀಳೊ ಡುಗೆಯ ಮುಂಚೆ ರಾಬರ್ಟ್‌ 
ಎಟ್ಟೆಂಗರ್‌ ತನ್ನ "ಅಮರತ್ವದ ಸಾಧ್ಯತೆ ಪುಸ್ತಕದಲ್ಲಿ ಹೇಳಿರುವ ಕಲ್ಪನೆಗಳನ್ನು 
ಅನುಸರಿಸಿ ತನ್ನ ದೇಹವನ್ನೂ ಜೋಪಾನಿಸಿಡಬೇಕೆಂದು ಆಶಿಸಿದ್ದ. 


ನೀರ್ಗಲ್ಲ ವಿದ್ಯೆಯ ಪಿತಾಮಹನಾದ ಎಟ್ಟಿಂಗರ್‌ ಅಂತಹ ಕಲ್ಪನೆಯ ಮೇಲೆ 
1950 ರಿಂದಲೂ ಆಸಕ್ತ. ವಿಪರೀತ ನೀರ್ಗಲ್ಲ ತಂಪಿನ ಮಟ್ಟಕ್ಕೆ ಜೀವಂತ 
ಊತಕಗಳನ್ನು ಪ್ರಾಯೋಗಿಕವಾಗಿ ತಣ್ಣಗಿಸಿ ಆಮೇಲೆ ಅತ್ಯಲ್ಪ ಹಾನಿಯೊಂದಿಗೆ 
ಚೇತರಿಸಿಕೊಳ್ಳುವಂತೆ ಮಾಡಿದ ಜೀವಶಾಸ್ಸ ಒ್ರಜ್ಞರ ಮತ್ತಿತರ ವಿಜ್ಞಾನಿಗಳ ಕಣ್ಣರಿಕೆ 
ಗಳೇ ಇವನಿಗೆ ಮೂಲ ಸೂತ್ರಗಳಾದುವು. ಆಗ ತಾನೇ ಸತ್ತವನ ಹೆಣ ಸಾಮಾನ್ಯ 
ವಾಗಿ ಕೊಂಚವೇ ಸತ್ತಿರುವುದೆಂದು ತರ್ಕಿಸಿ. ದೇಹದ ಬಹುಪಾಲು ಜೀವಕಣಗಳನ್ನು 


ಕ 
್ನ 
ಈ 
F 


Sh aA 


ಅಮರತ್ವ ಸಾಧ್ಯವೆ? 111 


ನಿರಂತರವಾಗಿ ಕೆಡದಂತಿರಿಸುವ, ಹುಷಾರಾಗಿ ನೀರ್ಗಲಾ ಗಿಸುವ ವಿಧಾನವನ. 
೨ «4 
ಸೂಚಿಸಿದನು. 


ಅನೇಕರ ವಿಚಾರದಲ್ಲಿ ಭವಿಷ್ಯದ ಇನ್ನೂ ಮಂಂದುವರಿದ ವೆ ದ್ಯ ವಿಜ್ಞಾ ನ 
ಪ “ಹೆಣ? ವನ್ನು ರೋಗಿಯಾಗಿ ಭಾವಿಸಿ ಗುಣಪಡಿಸಬಹುದು ಎನ್ನುತ್ತಾನೆ 
ಎಟ್ಟೆಂಗರ್‌. ಒಂದು ವಿಜ್ಞಾನ ಪತ್ರಿಕೆಯಲ್ಲಿ ಅವನೇ ಬರೆದಂತೆ, "ಮುಂಬರುವ 
ಕಲಾಕುಶಲತೆಯನ್ನ್ನ ರೋಗಿಗೆ ನಾವೀಗ ಒದಗಿಸಲಾರೆವಾದ್ದರಿಂದ, ರೋ ಯನ್ನೇ 
ಭವಿಷ್ಯಕ್ಕೊಯ್ಯಬೇಕು. ನೀರ್ಗಲ್ಲಾಗಿಸುವುದರಿಂದ ಕೊಂಚ ಹಾನಿಯಾಗುವುದರ 
ಹೊರಶು, ದ್ರವರೂಪದ ಸಾರಜನಕದಲ್ಲಿ ಜೋಪಾನಿಸಿದರೆ ಸತತವಾಗಿ ಏನೂ 
ಬದಲಾಗವಂತೆ ಇರಿಸುತ್ತದೆ. ನಮ್ಮ ಈ ಸದ್ಭಾವನೆಗಳಲ್ಲಿ ನ್ಯಾಯವೆನಿಸಿ, ಮುಪ್ಪಿನ 
ದೇಹವನ್ನು ದುರ್ಬಲತೆಯೊಂದಿಗೆ ಎಲ್ಲಾ ಹಾನಿಗಳನ್ನೂ ಗುಣಪಡಿಸುವುದೂ 
ಇಲ್ಲವೇ ಸರಿಪಡಿಸುವುದೂ ನಮಗೆ ಗೊತ್ತಾದರೆ, ಆಗ ಇಂದು “ಸತ್ತವರೆ'ಲ್ಲರಿಗೂ 
ಭವಿಷ್ಯದಲ್ಲಿ ನಿರಂತರ ದೀರ್ಫಾಯಸ್ಸು ಕಟ್ಟಿಟ್ಟ ಹಾಗೇ. 


ಹೀಗಾಗಬಹುದೆಂದು ಬಹಳ ಮಂದಿ ವಿಜ್ಞಾನಿಗಳು ಎಳ್ಳಷ್ಟೂ ನಂಬುವುದಿಲ್ಲ. 
ಇದು ಏಂದಿಗೂ ಸಾಧ್ಯವಿಲ್ಲವೆಂದೇ ಕೆಲವರ ಹೇಳಿಕೆ. “ಇದೊಂದು ಹುಡುಗಾಟದ 
ಕನಸು” ಎಂದರೂ, ಒಬ್ಬ ವಿಜ್ಞಾ ನಿಯಂತೂ ಉಳಿದ ಎಷ್ಟೋ ವಿಜ್ಞಾ ನಿಗಳಂತೆ 
ಇದೆಂದಿಗೂ ಸಾಧ್ಯವಿಲ್ಲ ಎನ್ನದಿದ್ದರೂ, ಮುಂದೆಂದಾದರೂ ಸಾವಿರಾರು ವರುಷಗಳ 
ಅದು ತ ಸಂಶೋಧನೆಯಿಂದ ಸಾಧ್ಯವಾಗಬಹುದೇನೋ ಎನ್ನುವನು. 


ಆಕಾಶದಲ್ಲಿ ಎರಡು ಏಮಾನಗಳು ನೇರವಾಗಿ ಡಿಕ್ಕಿ ಹೊಡೆದಾಗ ಆಗುವ 
ಸಾವುಗಳಿಗಿಂತಲೂ ದುರ್ಲಭವಾಗಿ ಅಂತಹ ಸಂಶೋಧನೆ ಸಫಲವಾಗುವ ಸಂಭವ 
ವಿರುವಾಗ, ಮುಂದೆ ಎಂದಾದರೂ ಅಮಾನತ್ತಿನಲ್ಲಿರುವವರು ಚೇತರಿಸಿಕೊಳ್ಳುವ 
ಸಾಧ್ಯತೆ ಕೊಂಚ ಇರಲೂಬಹುದು. ಅಲ್ಲದೆ ವಾಸ್ತವಿಕವಾಗಿ ಅವರ ದೇಹಗಳನ್ನು 
ಯಾರೂ ಎತ್ತಿಹಾಕಿ ಒಡೆಯದೆ, ಭೂಕಂಪದಲ್ಲಿ ಚೂರುಚೂರಾಗದೆ. ಕಾಲಕ್ಕೆ 
ಮುಂಚೆಯೇ ಬೆಂಕಿಯಲ್ಲಿ ಸುಡದೆ ಪ್ರಪಂಚಕ್ಕೆ ಇನ್ನಷ್ಟು ತಲೆಗಳ ಅಗತ್ಯ ಇಲ್ಲವಾದರೆ 
ಮಾತ್ರ ಇದು ನಡೆಯಬಹುದು. 


ವ) ಹುಲುಕಡ್ಡಿ ಯಷ್ಟು ಆಸೆಯೇ ಡಾ| ಬೆಡ್‌ಫರ್ಡ್‌, ತಾನು ಸತ್ತಾಗ ತನ್ನ 
ದೇಹದ ನೀರ್ಗಲ್ಲ ಜೋಪಾಸನೆಗೂ ನೀರ್ಗಲ್ಲ ವಿದ್ಯೆಯಲ್ಲಿ ಮುಂದಿನ ಸಂಶೋಧನೆ 
ಗಳಿಗೂ ಏರ್ಪಡಿಸಲು ಕಾರಣ. ಇವೆರಡು ಉದ್ದೇಶಗಳಿಗೆ ಒಂದು ಲಕ್ಷ ಡಾಲರು 
ಗಳಿಗೂ ಮಿಗಿಲಾದ ಹಣವನ್ನು ಈ ಮನಶಾಸ್ತ್ರಜ್ಞ ತನ್ನ ಉಯಿಲಿನಲ್ಲಿ ಬರೆದಿಟ್ಟು, 
ತನ್ನ ಉತ್ತರಾಧಿಕಾರಿಗಳು ನ್ಯಾಯಾಲಯದಲ್ಲಿ ಕಚ್ಚಾಡಲು ಅವಕಾಶ ಮಾಡಿದ. 
ಈ ಉಯಿಲನ್ನು ತಿದ್ದಿ, ಡಾ॥ ಬೆಡ್‌ಫರ್ಡ್‌ನನ್ನು ಹೂತುಬಿಟ್ಟು ಸಾಂಪ್ರದಾಯಿಕ 


112 ಸಾಧನೆ 


ವಾಗಿ ಅವನ ಆಸ್ತಿಯನ್ನು ಹಂಚಿಬಿಡಲೂ ಕೆಲವರು ಯತ್ನಿಸಿದರು. ಇಷ್ಟಾದರೂ, 
ಅವನ ಕೊನೆಯ ಆಶಯವನ್ನು ಕ್ಯಾಲಿಫೋರ್ನಿಯದ ನ್ಯಾಯಾಲಯ ಎತ್ತಿ ಹಿಡಿದು, 
ತನ್ನ ಸತ್ತ ತಂದೆಯ ನೀರ್ಗಲ್ಲ ಕೋಶವನ್ನು ದ್ರವರೂಪದ ಸಾರಜನಕದ ಕಡು. 
ತಂಪಿನಲ್ಲಿ ಇರುವಂತೆ ನೋಡಿಕೊಳ್ಳುತ್ತಿರುವ ಅವನ ಮಗನ ವಶದಲ್ಲಿ 
ಡಾಗ॥ ಬೆಡ್‌ಫರ್ಡ್‌ನನ್ನು ಬಿಟ್ಟಿದೆ. 

ಆಗಸ್ಟ್‌ 1968ರಲ್ಲಿ ವಾಸಿಯಾಗದ ಕರುಳು ಬೇನೆಗೆ ಬಲಿಯಾಗಿ ಸತ್ತ, 
ಆಕಾಶಯಾನ ಇಂಜನಿಯರಿಂಗ್‌ ವಿದ್ಯಾರ್ಥಿ 24 ವರ್ಷದ ಮ್ಯಾಂಡೆಲ್‌ ಇಂತಹ 
ಇನ್ನೊಬ್ಬ ಅಮಾನತ್ತಿನವ. ಅವನು ಸಾಯುವುದಕ್ಕೆ 6 ತಿಂಗಳು ಮುಂಚೆ ತಾನು 
ನ್ಯೂಯಾರ್ಕಿನ ನೀರ್ಗಲ್ಲ ವಿದ್ಯೆ ಸಂಘವನ್ನು ಸೇರಲು 5 ಡಾಲರುಗಳನ್ನು ಸಲ್ಲಿಸಿ, 
ತಾನು ಸತ್ತಕೂಡಲೇ ನೀರ್ಗಲ್ಲಿನಲ್ಲಿರಿಸಲು ಬಿಡಬೇಕೆಂದು ತನ್ನ ತಾಯಿಗೆ ಹೇಳಿದ್ದ. 
ಹೂತುಬಿಟ್ಟು ಮರೆಯುವುದಕ್ಕಿಂತಲೂ ಅವನನ್ನು ನೀರ್ಗಲ್ಲಾಗಿಸಿಡುವುದು ತನಗೆ 
ಎಷ್ಟೊ ್ರೀ ಸಮಾಧಾನಕರವೆಂದು ಅವನ ತಾಯಿ ಹೇಳಿದಳು. ನ್ಯಾಯವಾದಿ 
ಹೆಂಡರ್ಸನ್‌ ಉಗ್ರಾಣ ಕೋಣೆಯೊಂದರಲ್ಲಿ ರಕ್ಷಿಸಿಟ್ಟಿ ಸರುವ ಮೂವರು ಅಮಾನತ್ತಿ 
ನವರಲ್ಲಿ ಈ ದಿವಂಗತ ಮ್ಯಾಂಡೆಲ್‌ ಕೂಡ ಸೇರಿದ್ದಾನೆ. ಇನ್ನುಳಿದ 20 ಜನರ 
ಹೆಸರು, ಅವರನ್ನು ಇರಿಸಿರುವ ಜಾಗ, ಈ ವಿವರಗಳನ್ನು ಖಾಸಗಿತನ, 
ಘನತೆ, ಮರರ್ಕಾದೆ, ಭದ್ರತೆ ಮುಂತಾದ ಕಾರಣಗಳಿಗಾಗಿ ಗುಟ್ಟಾಗಿಡಲಾಗಿದೆ. 
ಎಧುರನೊಬ್ಬ ನೀರ್ಗಲ್ಲಾಗಿಸಿದ ತನ್ನ ಹೆಂಡತಿಯನ್ನು ಮನೆಯ ಹಿಂಭಾಗದಲ್ಲೇ 
ನೀರ್ಗಲ್ಲಕೋಶದಲ್ಲಿ ಇಟ್ಟು ಕೊಂಡಿರುವನು, ಅದರ ಪಕ್ಕದಲ್ಲೇ ತನ್ನದನ್ನೂ 
ಇರಿಸಲು ಯೋಜಿಸಿರಬೇಕು. 


ನ್ಯೂಯಾರ್ಕಿನ ನೀರ್ಗಲ್ಲ ವಿದ್ಯೆ ಸಂಘದ ಅಧ್ಯಕ್ಷ ಕೆಂಟ್‌ನ ಅಭಿಪ್ರಾಯದಲ್ಲಿ 
ತಮ್ಮ ಸಂಘದ ಭವಿಷ್ಯ ಆಶಾದಾಯಕವಾಗಿಲ್ಲ. ನಗರದಲ್ಲಿ ಸಾಯುವವರಿಗೆ ಲೆಕ್ಕವಿಲ್ಲ 
ದಂತಿದ್ದರೂ, ಐದು ವರುಷಗಳಲ್ಲಿ ಸದಸ್ಯರ ಸಂಖ್ಯೆ 130 ಇದ್ದು ದು ಹತ್ತಾರಕ್ಕೆ 
ಇಳಿಯಿತು. ಇದರ ಜೊತೆಗೆ, ಅಮಾನತ್ತಿನಲ್ಲಿದ್ದವನು ಒಬ್ಬನನ್ನು ಹೊರತೆಗೆಸ 
ಸಾಗಿತ್ತು. ಅಮಾನತ್ತಿನಲ್ಲಿದ್ದವನನ್ನು ನೀರ್ಗಲ್ಲ ಕೋಶದಲ್ಲಿ ಇಟ್ಟಿರಲು ಅವನ 
ಹೆಂಡತಿ ಅವನ ವಿಮೆ ಮತ್ತಿತರ ಹಣವನ್ನು ನಂಬಿ ಒಪ್ಪಿ ದ್ದಳು. ವರುಷದೊಳಗಾಗಿ 
ಆ ಹಣ ತನ್ನ ಅನ್ನ ವಸತಿಗಾಗಿ ಬೇಕೆಂದು ನಿರ್ಧರಿಸಿದಾಗ, ಅವನನ್ನು ಹೊರತೆಗೆದು 
ಕೊನೆಗೆ ತಣ್ಣಗೇ ಹೂಳಿದ್ದೂ ಆಯಿತು. 


ಕ್ಯಾಲಿಫೋರ್ನಿಯದಲ್ಲಿ ಇದಕ್ಕಿಂತಲೂ ಕೊಂಚ ಉತ್ತಮವೆನಿಸಿದರೂ, ಅಲ್ಲೂ 
ತ್ರವರನ್ನು ನೀರ್ಗಲ್ಲಲ್ಲಿ ಜೋಪಾಸನೆ ಮಾಡುವುದು ಬಹಳ ಮಂದಿಗೆ ಹಿಡಿಸಿಲ್ಲ. 


ದ್ಯಕ್ಕೆ ಗಟ್ಟಿಯೆಂದರೆ, ಮೊದಲಲ್ಲಿ ಹೇಳಿರುವ ಆ ಮುದುಕ ಮುದುಕಿ ಇಬ್ಬರೇ. 


ನೀರ್ಗಲ್ಲ ಕೋಶದಲ್ಲಿರಿಸಲು 5,500 ಡಾಲರುಗಳು ಹಿಡಿದುವು. ಇದರ ಮೇಲೆ, 


೧೨ 


Ht 2 


ಅಮರತ್ವ ಸಾಧ್ಯವೆ ? 113 


ಅದರ ರಕ್ಷಣೆ, ಬಾಡಿಗೆ, ಉಸ್ತುವಾರಿಗೇ ವರುಷಕ್ಕೆ 1,500 ಡಾಲರುಗಳಿಗೂ 
ಹೆಚ್ಚಾಗಿ ಖರ್ಚಾಗುತ್ತಿದೆ. 


ಮಿಚಿಗನ್ನಿನಲ್ಲಿ ಎಟ್ಟಿಂಗರ್‌ ಅಧ್ಯಕ್ಷನಾಗಿರುವ ಸಂಘದ ವಶದಲ್ಲಿ ಸುಸಜ್ಜಿತ 
ಮಹನವಿದ್ದರೂ, ಅದನ್ನು ಕೇಳುವವರೇ ಇಲ್ಲ. ದ. ಫ್ಲಾರಿಡ, ಜಾರ್ಜಿಯ, ಲಾಸ್‌ 
ಏಂಜೆಲಿಸ್‌ಗಳಲ್ಲೂ, ಫ್ರಾನ್ಸಿನಲ್ಲಿ ಕೊನೆಯ ಪಕ್ಷ ಒಂದೂ, ಯುರೋಪಿನ ಬೇರೆಡೆ 
ಗಳಲ್ಲೂ, ದ. ಅಮೆರಿಕದಲ್ಲೂ ಈ ಸಂಘಗಳಿವೆ. ಒಟ್ಟು ೭000ಕ್ಕೂ ಹೆಚ್ಚಿಲ್ಲವೆಂಬ 
ಅಂದಾಜಿದೆ. ನೀರ್ಗಲ್ಲ ವಿದ್ಯೆ ಸಂಘಗಳಿಗೆ ಹಣದ ಅಭಾವ ತೀವ್ರವಾಗಿದೆ. 


ಕೆಂಟ್‌ ಹೇಳಂವಂತೆ, ಜನರಿಗೆ ಅಮರತ್ವದಲ್ಲಿ ಆಸಕ್ತಿಯೇ ಇಲ್ಲ. ಸಾವಿ 
ನಿಂದ ತಪ್ಪಿಸಿಕೊಳ್ಳು ವುದು ಅಸಾಧ್ಯವೆಂದೇ ನಂಬಿರುವರು. ಕೆಂಟ್‌ ಕೂಡ - 
ಅಮರತ್ವದಲ್ಲಿ ಬಹಳ ಆಸಕ್ತನಾಗಿಲ್ಲ. ಅಕಸ್ಮಾತ್ತಾಗಿ ತಾನು ಎಲ್ಲಾದರೂ ಸತ್ತರೆ, 
ತನ್ನ ಜೀವಂತ ಜೀವಕಣಗಳು ಸತ್ತುಹೋಗುವ ಮುಂಚೆಯೇ, ಕಂಡವರು ಕೂಡಲೇ 
ತನ್ನ ದೇಹವನ್ನು ತಂಪಾಗಿರಿಸುವ ಪರಿಣತರಲ್ಲಿಗೆ ಕೊಂಡೊಯ್ಯುವಂತೆ ಸೂಚಿಸುವ, 
ಎಚ್ಚರಿಸುವ ರೊಟ್ಟು ಕಾಗದವನ್ನು ತನ್ನ ದುಡ್ಡಿನ ಚೀಲದಲ್ಲಿ ಈಗ ಇಟ್ಟುಕೊಳ್ಳು ¥ 
ತ್ತಿಲ. ಅಪಘಾತವಾದರೆ ಜನರು ಮೊದಲು ತನ್ನ ದುಡ್ಡಿನ ಚೀಲವನ್ನೇ ಹಾರಿಸಿ 
ಬಿಡುವುದರಿಂದ, ಅದರಲ್ಲಿ ಇದನ್ನು ಇಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎನ್ನುವನು. 
ಅವನಂ ಭಾವಿಸುವಂತೆ, ಇದಕ್ಕೆ ಇರುವುದು ಒಂದೇ ಉಪಾಯ, ವಾಸಿಯಾಗದ 
ರೋಗ ಹತ್ತಿ ಸಾವು ಹತ್ತಿರವಾದಾಗ, ದೇಹ ಕೊಂಚವೂ ಕೆಡದಂತೆ ಜೋಪಾನಿಸಲು 
ಎಲ್ಲ ಸೌಕರ್ಯಗಳೂ ಇರುವ ಆಸ್ಪತ್ರೆಯಲ್ಲಿ ಆ ಹೊತ್ತಿಗೆ ಸೇರಿರುವುದೇ ಆ 
ಉಪಾಯ. 


ಆದರೆ, ಕೆಂಟ್‌, ಎಟ್ಟಿಂಗರ್‌ ಮತ್ತಿತರರ ಅಭಿಪ್ರಾಯದಲ್ಲಿ ಈ ಜೋಪಾಸ ' 
ನೆಗೆ ಆದರ್ಶ ವಿಧಾನ ಸುಲಭ ಸರಳವಲ್ಲ. ಮೊದಲೇ ಗೊತ್ತಿದ್ದು ಮುನ್ನೆಚ್ಚರಿಕೆ 
ಯಿಂದ ಎಲ್ಲ ಏರ್ಪಾಡುಗಳನ್ನೂ ಮಾಡಿದ್ದ ಹೊರತು ಜನಸಾಮಾನ್ಯನೊಬ್ಬ 
ಸತ್ತರೆ ಈ ಸಿದ್ಧತೆಗಳು ಯಾವುವೂ ಅವನಿಗೆ ದೊರೆಯಲಾರವು. ಅವು ಸಿಕ್ಕಿದರೂ 
ಎಷ್ಟೋ ಆಸ್ಪತ್ರೆಗಳವರು ಸಹಕರಿಸುವುದಿಲ್ಲ. 

ಎಂತಹ ಅನುಕೂಲಕರ ಸಂದರ್ಭಗಳಲ್ಲೂ, ನೀರ್ಗಲ್ಲ ತಂಪಿನಲ್ಲಿರಿಸುವ ಉತ್ತರ 
ಕ್ರಿಯೆಗಳನ್ನು ಸತ್ತಕೂಡಲೇ ಕೆ ಗೊಳ ಬೇಕಾಗುತ್ತದೆ. ರಕ್ತದ ಚಲನೆ ನಿಂತಂ 
ಹೋಗಿ, ಮಿದುಳು, ಜೀವಾಳದ ಅಂಗಗಳು ಹಾಳಾಗದಂತೆ ಇರಿಸಲು ಗುಂಡಿಗೆ- 
ಪುಪ್ಪುಸ ಯಂತ್ರಕ್ಕೆ ದೇಹವನ್ನು ಮೊದಲು ಹೊಂದಿಸಬೇಕು. ಆಮೇಲೆ ಅನಗತ್ಯ 
ವಾದ ಜೀವಕಣಗಳು ಹಾಳಾಗುವುದನ್ನು ತಪ್ಪಿಸಲು, ನಿಯಂತ್ರಿತ ವೇಗದಲ್ಲಿ ದೇಹ 

8 


114 ಸಾಧನೆ 


ವನ್ನು ಕ್ರಮೇಣ ನೀರ್ಗಲ್ಲ ತಂಪಿಗಿಳಿಸಲು ತಾಪವಿನಿಮಯ ಯಂತ್ರಕ್ಕೆ ಅಳವಡಿಸ 
ಬೇಕಾಗುತ್ತದೆ. ಸುಸಜ್ಜಿತ ಶಸ್ತ್ರಕ್ರಿಯೆಯ ಕೋಣೆಗಳ ಹೊರಗಡೆ ಇಂತಹ ಜಟಿಲ 
ವಾದ ಶಸ್ತ್ರಕ್ರಿಯೆಗಳನ್ನು ನಡೆಸುವುದಿಲ್ಲ. ಅಮಾನತಶ್ಚಿನಲ್ಲಿರುವವನ ಮೇಲಂತೂ 
ಇದನ್ನು ನಡೆಸಿಯೇ ಇಲ್ಲ. ಇದರ ಬದಲಾಗಿ, ಸತ್ತಕೂಡಲೇ ಮಂಜುಗಡ್ಡೆ ಗಳಲ್ಲಿ 
ದೇಹವನ್ನು ಇರಿಸುತ್ತಿದ್ದಾರೆ. ಆಮೇಲೆ ಮುಂದೆ ರಕ್ತವನ್ನೆಲ್ಲ ತೆಗೆದು ರಸಾಯನಿಕ 
ದ್ರವದ ಪೂರಣಕ್ಕೆ ಸಿದ್ದ ಪಡಿಸಲಾಗುವುದು. 


ಮಂಜುಗಡ್ಡೆಯ ಹರಳುಗಳಿಂದ ಜೀವಂತ ಜೀವಕಣಗಳು ಹಾಳಾಗದಂತೆ 
ನೀರ್ಗಲ್ಲ ತಂಪಿಗಿಳಿಸುವ ಮುಂಚೆ ನೀರ್ಗಲ್ಲಿಂದ ರಕ್ಷಿಸುವ ವಸ್ತುವನ್ನು ಹಾಕಬೇಕು. 
ಒಳಗಿರುವ ನೀರನ್ನು ನೀರ್ಗಲ್ಲ ಹರಳುಗಳಾಗಿಸಿ, ಜೀವಕಣಗಳನ್ನು ಹಾಳುಮಾಡುವು 
ದನ್ನು ಇದು ತಪ್ಪಿಸುತ್ತದೆ. ಅನೇಕ ಕೀಟಗಳಲ್ಲಿರುವ ಗ್ಲಿಸರೀನ್‌ ಅಂತಹ ವಸ್ತು 
ಗಳಲ್ಲೊಂದು. ಡೈಮಿತೈಲ್‌ ಸಲ್ಫಾಕ್ಸೈಡ್‌ನಂತಹವು ಇನ್ನೂ ಕೆಲವಿವೆ. ' ವಾಸ್ತ 
ವಿಕವಾಗಿ, ಮೈಯಲ್ಲಿರುವ ಕೋಟ್ಯನುಕೋಟಿ ಜೀವಕಣಗಳಿಗೆಲ್ಲ ಈ ವಸ್ತುವಿನ 
ದ್ರಾವಣವನ್ನು ಹರಿಸುವುದು ಬಹಳ ಕಷ್ಟ. ನಿಯಂತ್ರಿತ ಪರಿಸರದ ಪ್ರಯೋಗ 
ಶಾಲೆಯಲ್ಲಿ ಕೂಡ ಬಿಡಿ ಜೀವಕಣಗಳಿಗೆ ಗ್ಲಿಸರೀನ್‌ ಪೂರೈಸಬಹುದಾದರೂ ಶೇಕಡ 
'70-80 ಮಾತ್ರ ಹಾಳಾಗದೆ ಉಳಿಯುತ್ತವೆ. 


ತರಾತೆರನ ಬಗೆಗಳ, ಗಾತ್ರಗಳ ' ಜೀವಕಣಗಳು ಮೆ ಗ ಯಲ್ಲಿರುವಾಗ ಹೀಗೆ 
ಹಾಳಾಗುವುದು ಇನ್ನೂ ಹೆಚ್ಚು . ಹೋಲಿಕೆಯಲ್ಲಿ ಸಣ್ಣ ವೆನಿಸಿದ ಅಂಗಗಳು ಕೂಡ 
ನೀರ್ಗಲ್ಲ ತಂಪನ್ನು ತಡೆದುಕೊಳ ಲಾರವು. ಪ್ರಯೋಗಗಳಲ್ಲಿ ಕಂಡುಬಂದಂತೆ, 
ನೀರ್ಗಲ್ಲ ತಂಪಿನಲ್ಲಿಟ್ಟ ಇಡೀ ಅಂಗಗಳನ್ನು ಮತ್ತೆ ಬೆಚ್ಚಗಿಸಿದಾಗ ಕೆಲಸ ಕೆಟ್ಟಿದ್ದವು, 


ಬಜ 
ಇಲ್ಲವೇ ಬೇಗನೆ ಹಾಳಾದವು. ಇಡೀ ಅಂಗವನ್ನೇ ನೀರ್ಗಲ್ಲ ತಂಪಿಗಿಳಿಸಬೇಕಾದರೆ, 


ಮ್ಮ 
ಮೊದಲು ಅಂಗಭಾಗಗಳನ್ನು ಕೆಡದಂತೆ ನೀರ್ಗಲ್ಲಿನರಿಸಲು ಸಾಧ್ಯವಾಗಬೇಕು. 
ಇದೇ ಇನ್ನೂ ಪೂರ್ತಿ ಸಫಲವಾಗಿಲ್ಲ. 


ನೀರ್ಗಲ್ಲ ತಂಪಿಗಿಳಿಸಿದಾಗ ಹಾಳಾದುದನ್ನು ಸರಿಪಡಿಸುವ ಉಪಾಯವನ್ನು 
ಮುಂದೆಂದಾದರೂ ಯಾರಾದರೂ ಕಂಡುಹಿಡಿದಾರೆಂಬ ಭರವಸೆಯಿಂದ ನೀರ್ಗಲ್ಲ 
ವಿಜ್ಞಾನಿಗಳು ಮುಂದುವರಿಯುತ್ತಿರುವರು. ವಿಜ್ಞಾನ ಪತ್ರಿಕೆಗಳಲ್ಲಿ ವರದಿಯಾಗಿ 
ರುವ ಯಶಸ್ವೀ ಪ್ರಯೋಗಗಳನ್ನು ಅವರು ಉದಾಹರಿಸುತ್ತಿದ್ದಾರೆ. ನಾಯಿಯ 
ಸಣ್ಣ ಕರುಳನ್ನು ಒಂದು ವಾರದ ಕಾಲ ನೀರ್ಗಲ್ಲ ತೇಪಿಗಿಳಿಸಿದ್ದು ಎಂದಿನ ಕಾವಿಗೆ 
ಸಫಲವಾಗಿ ತಂದಿದ್ದು ; ನಾಯಿಯ ಮೂತ್ರಪಿಂಡಗಳನ್ನು ಯಣ 50° ಸಿ, ಅಳೆ 
ಮಟ ಕ್ಕಿಳಿಸಿ ಮತ್ತೆ ಚೇತರಿಸಿದ್ದು - ಬೆಕ್ಕುಗಳ ಮಿದುಳುಗಳನ್ನು ಆರು ತಿಂಗಳೂ 
ನೀರ್ಗಲ್ಲ ತಂಪಿನಲ್ಲಿಟ್ಟಿದ್ದು ಬಿಸಿಮಾಡಿದಾಗ ಅದರಲ್ಲಿ ವಿದ್ಯುತ್ತಿನ ಚಟುವಟಿಕೆ 


ಇಟ ಇ 


ಅಮರತ್ವ: ಸಾಧ್ಯವೆ ? | 115 


. ಕಂಡಿದ್ದು. ವಿದ್ಯುತ್ತಿನ ಚಟುವಟಿಕೆಗೆ ಮಿದುಳಿನ ಜೀವಕಣಗಳು ಬದುಕಿರಬೇಕಿಲ್ಲ 
ವೆಂಬ ಒಂದು ಅಭಿಪ್ರಾಯವೂ ಇದೆ. 


| ಇಷ್ಟೆಲ್ಲ ಪರ ಮತ್ತು ವಿರೋಧ ಅಭಿಪ್ರಾಯಗಳು, ಸಂಗತಿಗಳು ಇದ್ದರೂ, 
ಕಂಟ್‌ ಮತ್ತಿತರ ನೀರ್ಗಲ್ಲ ವಿಜ್ಞಾನಿಗಳು ಕೆಲವೇ ದಶಕಗಳಲ್ಲಿ ಅಮರತ್ವದ ಸಾಧನೆ 
ಆಗಿಯೇ ತೀರುವುದೆನ್ನಲು ಬೇಕಾದಷ್ಟು ಪುರಾವೆಗಳಿವೆಯೆಂದು ಭರವಸೆಯಿಂದಿ 
ದ್ಹಾರೆ. ಈಗ ಒಬ್ಬನನ್ನು ನೀರ್ಗಲ್ಲ ತಂಪಿಗಿಳಿಸುವುದು ಸುಲಭವಾದರೂ,. ಅವ 
ನನ್ನು ಮತ್ತೆ ಬಿಸಿಮಾಡಿ ಜೀವದಿಂದ ಉಳಿಸಿಕೊಳು ವುದೇ ಕಷ್ಟ. ಇದರ ಸಮಸ್ಯೆ 
ಗಳನ್ನೆಲ್ಲ ಬಿಡಿಸಿ ಭವಿಷ್ಯದ ವಿಜ್ಞಾನಿಗಳು ಅದನ್ನೂ ಸಾಧಿಸಬಲ್ಲರೆಂಬ ಆಸೆ ಅವರಿ 
ಗಿದೆ. ಅಮಾನತ್ತಿನಲ್ಲಿರುವವನ ಸಂಬಂಧಿಯೊಬ್ಬನ ಅಭಿಪ್ರಾಯದಲ್ಲಿ, ತನ್ನ 
ಸಂಬಂಧಿ ಮತ್ತೆ ಬದುಕಿ ಬರುವುದೂ ಒಂದೇ, ತನಗೆ ಲಾಟರಿಯಲ್ಲಿ ಹಣ ಬರು 
ವ್ರದೂ ಒಂದೇ. ಸಾಯುವವನ ಆಸೆಯನ್ನು ಪೂರೈಸುವುದು ನಮ್ಮ ಧರ್ಮ. 
ಗಲ್ಲಿಗೇರುವವನು ತಾನು ಮಸಾಲೆ ಕಡುಬು ತಿನ್ನಬಯಂಸಿದರೆ ಅದನ್ನೇ ಅವನಿಗೆ 
ಕೊಡಬೇಕಾಗುತ್ತದೆ. ಆದರೆ ತನ್ನ ತೂಕ ಹೆಚ್ಚಬಾರದೆಂದು ಬರೀ ತರಕಾರಿಗಳನ್ನು 
ಮಾತ್ರ ಶಿನ್ನಬಯಸಿದಲ್ಲಿ, ಇದೇ ನಿನ್ನ ಕೊನೆಯೆಂದು ಯಾರೂ ಹೇಳುವುದಿಲ್ಲ. 
ಅದಂ ಅವನ ದುಡ್ಡು. ಅವನ ಖಚು್‌. 


ಅವನು ಬದುಕಿದ್ದರೇನೋ ಅವನ ದುಡ್ಡು ಸರಿ. ಆದರೆ ಅಲ್ಲೇ ಇರುವುದು 
ತೊಡಕು. ಎಷ್ಟೇ ಹುಷಾರಾಗಿ ಪ್ರತಿಷ್ಠಾನ, ಉಯಿ:ಲುಗಳಲ್ಲಿ ಒಕ್ಕಣಿಸಿದ್ದರೂ, 
ಬದಲಾಗುತ್ತಿರುವ ಪ್ರಪಂಚದಲ್ಲಿ ನ್ಯಾಯ ಪದ್ಧತಿಗಳಲ್ಲೂ ವ್ಯತ್ಕಾಸ, ಬದಲಾವಣೆ 
ಗಳಾಗುತ್ತಿರುವಾಗ ಆ ದುಡ್ಡು ಎಂದೆಂದಿಗೂ ಅವನದೇ ಆಗಿ ಉಳಿಯಲಾರದು. 
ಆದರೆ ನೀರ್ಗಲ್ಲ ವಿಜ್ಞಾನಿಗಳು ರಾಷ್ಟ್ರಗಳ ನ್ಯಾಯ ಸಂವಿಧಾನಗಳಲ್ಲೇ ತಿದ್ದುಪಡಿ 

ವ ೧ ಲ ಶಿ ೧೧ ಎ 
ಗಳನ್ನು ತರಲೂ ಯತ್ನಿಸಿರುವರು. 


ನೀರ್ಗಲ್ಲ ವಿದ್ಯೆಗೆ ಹಣವಂತರ ಅಗತ್ಯವಿದೆ. ನಿರಂತರತೆಯ ಸಮಸ್ಯೆಯನ್ನು 
ಬಿಡಿಸಿದರೆ, ಹಣವಂತರನ್ನು ಪುಸಲಾಯಿಸಿ, ಅದರ ಸಂಶೋಧನೆಗೆ ದುಡ್ಡು 
ಸುರಿಯಂವಂತೆ ಒಪ್ಪಿ ಸಬಹುದು. ಇದರಿಂದ, ಅವರು ನಿಧನರಾದರೂ ಹಣವನ್ಯೂ ಕ 
ತಮ್ಮೊಡನೆ ಸಾಗಿಸಿದಂತಾಗುತ್ತದೆ. ಅದೇ ಅವರಿಗೆ ಒಂದು ಮಹದಾಸೆಯ 
ಉತ್ತೇಜನ. ಸೇಕಡ 7.5ರ ವಾರದ ಚಕ್ರಬಡ್ಡಿಯಲ್ಲಿ 20,000 ಡಾಲರುಗಳನ್ನು 
ಠೇವಣಿ ಇರಿಸಿದರೆ ಕೆಲವು ಸಾವಿರ ವರುಷಗಳಲ್ಲಿ ಎಷ್ಟು ಬೆಳೆಯಬಹುದೆಂದು 
ಊಹಿಸಿಕೊಳ್ಳಿ. 

"ಅಮಾನತ್ತಿನಿಲ್ಲಿರುವವರನ್ನು ಮತ್ತೆ ಹೊರತೆಗೆದು ಚೇತರಿಸಿಕೊಳ್ಳುವಂತೆ 
ಮಾಡಿದ ಮೇಲೆ ಅವರನ್ನು ಕೇಳುವವರೇ ಇಲ್ಲವಾದರೆ ಗತಿಯೇನು? ಎಲ್ಲೋ 


ಆತ್ರ ಸಾಧನೆ 


ಪೂರ್ವಕಾಲದ ಮಾನವರನ್ನು ಹೊರತಂದ ಹಾಗಾಗುವುದಿಲ್ಲವೇ ?' ಎನ್ನಬಹುದಂ. 
ನೀರ್ಗಲ್ಲ ತಂಪಿನಲ್ಲಿ ಇಡುವುದೊಂದೇ ಮಹಾ ಸಾಧನೆಯಲ್ಲ. ಸಾಯುವುದ 
ಕ್ಕಿಂತಲೂ ಬದುಕುಳಿಯುವ ಸಾಧ್ಯತೆ ಹೆಚ್ಚೆನ್ನುವುದು ಇಲ್ಲಿನ ವಿಚಾರ. ಅದೂ 
ಸರಿಯೇ. ಡಾ. ಬೆಡ್‌ಫರ್ಡ್‌ನನ್ನು ನೀರ್ಗಲ್ಲ ಕೋಶದಲ್ಲಿ ಇರಿಸಿದ್ದನ್ನು ಕುರಿತು 
ಪಾದ್ರಿಯೊಬ್ಬ ಹೇಳಿದನಂತೆ, “ನಾವು ಹೂಳಿಬಿಟ್ಟಮೇಲಂತೂ ಇನ್ನೂ ಯಾರೂ 
ಎದ್ದು ಬಂದಿಲ್ಲ. 


“115 ಜಾನಪದ ಕಿರುಕಕೆಗಳು” ಪುಸ್ತ ಕವನ್ನು ಕುರಿತು' 


ಎಂ. ಚಿದಾನಂದಮೂರ್ತಿ 


ಕೆಲವು. ವರ್ಷಗಳ ಹಿಂದೆ ಮಿತ್ರರೊಬ್ಬರೆ ಬಾಯಲ್ಲಿ ಜಾನಪದ ಕತೆಗಳ 
ಉಗಮವನ್ನು ಕುರಿತಂತೆ ಒಂದು ಜಾನಪದ ಕತೆಯನ್ನು ಕೇಳಿದೆ.* ಪ್ರಾಚೀನ 
ಕಾಲದಲ್ಲಿ ಈ ಲೋಕದ ಜನಕ್ಕೆ ಬಹು ಬೇಸರವಾಗಿಬಿಟ್ಟು, ಕಾಲ ಕಳೆಯುವುದೇ 
. ದುಸ್ತರವಾಗಿಬಿಟ್ಟಿದೆ. ಏನು ಮಾಡಿದರೂ ಹೊತ್ತು ಹೋಗುತ್ತಿಲ್ಲ. ಅವರೆಲ್ಲ 
ದೇವರ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಅವನು ಅವರಿಗಾಗಿ 
ಹಿಂದು ಬಂಡಿ ತುಂಬ ಕತೆ ತುಂಬಿ ಕಳಿಸಿಕೊಟ್ಟ. ಆ ಬಂಡಿಯನ್ನು ಹೊಡೆದು 
ಕೊಂಡು ಬರುವಾಗ ಊರಿನ ಹೊರಭಾಗದಲ್ಲಿ, ಹರಿಜನರ ಕೇರಿಯ ಹತ್ತಿರ ಅಚ್ಚ 
ಮುರಿದು ಬಿದ್ದುಬಿಟ್ಟಿತು. ಕತೆಗಳ ಬಂಡಿ ಊರ ಒಳಕ್ಕೆ ಹೋಗಲೇ ಇಲ್ಲ; 
ಊರ ಹೊರ ಅಂಚಿನಲ್ಲೇ, ಹರಿಜನರ ಕೇರಿಯಲ್ಲೇ ಉಳಿದುಬಿಟ್ಟಿತು. ಜಾನಪದ 
ಕತೆಗಳು ಸಮಾಜದ ಕೆಳವರ್ಗದವರಲ್ಲಿಯೇ ಹೆಚ್ಚು ಎಂಬುದನ್ನೂ, ಪರ್ಯಾಯ 
ವಾಗಿ, ನಾಗರಿಕತೆ ಹಚ್ಚಿದಂತೆ ಮೇಲುವರ್ಗದವರಲ್ಲಿಯೂ ಮತ್ತು ಅದೇ ನಾಗರಿಕತೆ 
ಯಿಂದಾಗಿ ಕೆಳವರ್ಗದವರು ಸಾಮಾಜಿಕವಾಗಿ ಮೇಲೇರಿದ ಹಾಗೆಲ್ಲ ಅವರಲ್ಲೂ 
ಕೂಡ ಅವು ಕಡಿಮೆಯಾಗುತ್ತವೆ ಎಂಬುದನ್ನೂ ಈ ಕತೆಗಿಂತ ಚೆನ್ನಾಗಿ ಸೂಚಿಸಲು 
ಸಾಧ್ಯ ಎಲ್ಲ. ಹಾಗೆಯೇ, ಜಾನಪದ ಕತೆಗಳ ಉದ್ದೇಶ ಮುಖ್ಯವಾಗಿ ಮನ 
1 ರಂಜನೆಯೆಂಬುದನ್ನು ಈ ಕತೆ ಸೂಚಿಸುತ್ತದೆಯೆಂಬುದನ್ನೂ ಸುಲಭವಾಗಿ 
ಗುರುತಿಸಬಹುದು. ಜಾನಪದ ಕತೆಗಳಿಗೆ ದೈವೀ ಉಗಮವನ್ನು ಇದು ಸೂಚಿ 
' ಸುತ್ತದೆ. ಮಗಳ ಮನೆಯಲ್ಲಿ ಕೊರತೆ ಕಂಡು ಬಂದಾಗ ತಂದೆ 
ಮನೆಯಿಂದ ಅವಳ ಮನೆಗೆ ಬಂಡಿ ತುಂಬಿ ವಸ್ತುಗಳನ್ನು ಕಳಿಸುವಂತೆ ಈ ಲೋಕದ 
ತಂದೆ, ದೇವರು, ತನ್ನ ಮಕ್ಕಳಿಗಾಗಿ ಕತೆಗಳನ್ನು ಬಂಡಿ ತುಂಬ ಕಳಿಸಿದನೆನ್ನುವ 
ಕಲ್ಪನೆಯೂ ಮನೋಹರವಾಗಿದೆ. 
| ಈಚಿನ ವರ್ಷಗಳಲ್ಲಿ ಜಾನಪದಶಾಸ್ತ್ರದ (8011089) ಅಧ್ಯಯನಕ್ಕೆ 
ಪ್ರಚೋದನೆ, ಪ್ರೋತ್ಸಾಹಗಳು ಸಿಕ್ಕು ಅದೊಂದು ಗಂಭೀರವಾದ ಅಧ್ಯಯನ 


ವು 


1. ಲೇಖಕ, ಎಂ. ಎ. ಜಯಚಂದ್ರ 
ಪ್ರಕಾಶಕರು : ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 1977. 

* *ಜಾನಪದ', “ಜಾನಪದ ಶಾಸ್ತ್ರ" ಎಂಬುವನ್ನು 101. folklore ಎಂಬರ್ಥದಲ್ಲಿ 
ಬಳಸಬಹುದೆಂದು ಮುಂದೆ ಸೂಚಿಸಿದ್ದೇನೆ. ವಿವರಗಳಿಗೆ, ಮುಂದೆ ನೋಡಿ. 


2೬ 


118 ಸಾಧ 


ಶಿಸ್ತು ಆಗುವ ಸೂಚನೆಗಳು. ಕಾಣುತ್ತಿವೆ. ಆ ಕ್ಷೇತ ದಲ್ಲಿ ನೂರಾರು ಸಂಕಲನ : 
ಗಳು ಹೊರಬರುತ್ತಿವೆ. ಸಂಕಲನ ಕಾರ್ಯ ವನ್ನೆ € ಜೀವನದ ಧ್ಯ €ಯವಾಗಿ 
ಮಾಡಿಕೊಂಡಿರುವಂತಹ ನಿಷ್ಮಾವಂತ ಕಾರ್ಯ rd ಇದ್ದಾರೆ. ಕೇತ ಕಾರ್ಯ 
(Field. work) ಎಚ್ಚರಿಕೆಯಿಂದ ವೈಜ್ಞಾನಿಕ ರೀತಿಯಲ್ಲಿ “ಡೆಯಬೇಕಾದ್ದು 
ಎಂಬುದರ ಅರಿವು ಮೂಡಿರುವುದು ಮಾತ್ರವಲ್ಲದೆ ಅದರ ವಿಧಿ ವಿಧಾನಗಳ 
ಬಗ್ಗೆಯೂ ಬರಹಗಳು ಬಂದಿವೆ. ಇಷ್ಟಾದರೂ ಜಾನಪದಶಾಸ್ತ್ರಾಸಕ್ಕರಿಗೆ ಆ 
ಕ್ಷೇತ್ರದಲ್ಲಿ ಸಂಗ್ರಹಕಾರ್ಯ ನಡೆದಷ್ಟು ವ್ಯಾಖ್ಯಾನ (interpretation) ನಡೆಯು ' 
ತ್ರಿಲವೆಂಬ ಒಂದು ದೊಡ್ಡ ಕೊರತೆ ಎದ್ದು ಕಾಣುತ್ತಿದೆ... ವಾಸ್ತವ 
ವಾಗಿ " ಸಾಹಿತ್ಯ >: ವಲ್ಲದ ಗಾದಗಳಲ್ಲೂ ಒಗಟುಗಳಲ್ಲೂ ಕಾವ್ಯಾ ೦ಶವನ್ನು ಕಂಡು 
ರೋಮಾಂಚ ನಗೊಳ್ಳು ವವರಿಂದ ಹಿಡಿದು, ಜಾನಪದ "ಸಾಹಿತ್ಯ 'ವೆಂದರೆ ಗಂಗೆ-ಗೌರಿ 
ಜಗಳ, ಅಣ್ಣ- ತಂಗಿ ಸಂವಾದಗಳಂತಹ ಎಗಗಳಂದ. ತಿಳಿದು ಪುಂಖಾನು ' 
ಪುಂಖವಾಗಿ ಉದ್ದ ರಿಸುತ್ತ ಸಾಹಿತ್ಯ ವಿಮರ್ಶೆಯ ಪರಿಭಾಷೆಯಲ್ಲಿ ಅವುಗಳ ಸ್ವಾ ರಸ್ಕ 
ವನ್ನು ವಿವರಿಸುತ್ತ ತಮ್ಮ ಜಿ ುಧವ' ವನ್ನು ಓದುಗರಿಗೆ ಉಣಬಡಿಸಲು ಸಿದ್ಧ ರಾ 
ನಿಂತಿರುವ *ಲಸಗಾರರ ೫ ಎಲ್ಲ ಬಗೆಯ ಪನಕೂ ಇಲ್ಲಿದ್ದಾ ¥; ಆದರೂ ಭಾಷಿಕ 
: ರೂಪದ ಜಾನಪದಶಾಸ್ತ್ರದ ಬೇರೆ ಬೇರೆ ಪ ಪ್ರಕಾರಗಳ (ಕತೆ, ಪ ಬ» ಒಡಪು, ಒಗಟು, 
ವಡಬು, ನಂಬಿಕೆ), ಅಭಿನಯರೂಪದ ಜೀಕೆ ಬೇರೆ ಪ ಕಾರಗಳ ಸಂಗ್ರಹಗಳೂ 
ವರದಿಗಳೂ ಬಂದಿರುವುದು ಉಪೇಕ್ಷಿಸುವಂತಹ ಕೆಲಸವೇನೂ ಅಲ್ಲ. ಮತ್ತು ಜಾನ 
ಪದ ವಾಜ್ಮಯವು ನಾಗರಿಕತೆಯ ಕ್ಷಿಪ್ರ ಪ್ರಸಾರದಿಂದಾಗಿ ನಾಶ ಅಥವಾ ರೂಪಾಂತರ ' 
ಗೊಳ್ಳುತ್ತಿ ರುವುದರಿಂದಾಗಿ ಅದನ್ನು ಅದರ ಸಕಲ ವಿವರಗಳಲ್ಲಿ ಹಿಡಿದಿಡುವ ಕಾರ್ಯ | 
ಮೊದಲು ನಡೆಯಬೇಕು. (ವ್ಯಾಖ್ಯಾನ ಇಂದಲ್ಲ ನಾಳೆ ನಡೆಯುತ್ತದೆಯೆಂದು ' 
ಸಮಾಧಾನಪಟ್ಟುಕೊಳೆ ಬಹುದು). | 

ಹಳ್ಳಿಯ ಕತೆಗಳೆಂದರೆ ಅಸಡ್ಡೆ ಮಾಡುತ್ತಿದ್ದ ಕಾಲದಲ್ಲಿ ಅವುಗಳಲ್ಲಿ. ಆಸಕ್ತಿ 
ವಹಿಸಿ, ನಮ್ಮ ಗ್ರಾಮಜೀವನದ ಬಹು ವರುಖ್ಯ ಅಂಗವಾಗಿರುವ ಅವುಗಳ ಮಹತ 3 
ವನ್ನು ಮನಗಂಡು ಅವುಗಳ ಮೊದಲ ಕ್ರಮಬದ್ಧ ಸಂಗ )ಹವನ್ನು ಹೊರತಂದ ' 
ಯಶಸ್ಸು "ಧವಳಶ್ರೀ' ಅಂಕಿತದ ಎಂ. ಎ. 'ಷಯಚಂದ್ರ ರಿಗೆ ಸಲ್ಲಬೇಕು. ("ಜಾನಪದ ' 
ಕಥಾಮೃತ', ಸಂಪುಟ 1, 1967; ಸಂಪುಟ 2, 1968). ಅವರೇ ಈಗ “ನೂರ: 
ಹದಿನೈ ದು ಜಾನಪದ ಕಿರುಕತೆಗಳು' ಎಂಬ ದೊಡ್ಡ ಸಂಕಲನವನ್ನು, ಹೆಚ್ಚಿನ 
ಅಧ್ಯ ಯುನಕ್ಕೆ ಅನುಕೂಲವಾಗುವ ಉಪಯುಕ್ತ ಪ್ರಸ್ತಾ ವನೆ ಅನುಬಂಧಗಳೊಂದಿಣೆ 
ಹೊರತಂದಿರುವುದು ಜಾನಪದಶಾಸ್ತ್ರ ಪೆ ಪ್ರೇಮಿಗಳಿಲ್ಲರೂ ಸ್ವಾಗತಿಸಬೇಕಾದ ಸಂಗತಿ. 


ಜಾನಪದ ಕತೆಗಳ ಉದ್ದೇಶ ಮೂಲಭೂತವಾಗಿ. ಮನರಂಜನೆಯೆಂದು. 
ಹೇಳಿದೆ. ಇದು ಅವು ಬಳಕೆಯಾಗುವ ನೈಜ ಪರಿಸರವನ್ನು ಗಮನದಲ್ಲಿಟ್ಟುಕೊಂಡು 


“115 ಜಾನಪದ ಕಿರುಕತೆಗಳು” ಪುಸ್ತಕವನ್ನು ಕುರಿತು 119 


ಹೇಳಿದ್ದು. ಆದರೆ ಅಚ್ಚಿನಲ್ಲಿ ಅದನ್ನು ಓದುವ ವಿದ್ಯಾವಂತರಿಗೆ ಅಥವಾ ನಾಗರಿಕರಿಗೆ 
ಅವು ಅದೇ ರೀತಿ ಏಕಪ್ರಕಾರವಾಗಿ ಸಂತೋಷ ಕೊಡುತ್ತವೆಯೆಂದು ಹೇಳುವುದು 
ಕಷ ತ ನಾಲ್ಕಾರು ಕತೆಗಳನ್ನು ತಮಾಷೆಗಾಗಿ ಅಥವಾ ಹಳ್ಳಿಯವು ಎಂಬ ಪೋಷಕ 
ಮನೋಭಾವದಿಂದ ಅವನ್ನು ಓದಬಹುದು. ಪ್ರಸ್ತುತ ಸಂಕಲನದಂತಹ ಕತೆಗಳಲ್ಲಿ 
ಎಂತಹ ಅಭಿರುಚಿಯವರಿಗೂ ಎಲ್ಲೋ ನಾಲ್ಕಾರು ಕತೆಗಳು ಹಿಡಿಸಬಹುದು. ಆದರೆ, 
ಅವುಗಳ ರಚನೆಯಲ್ಲಿ ಕಂಡುಬರುವ ಏಕತಾನತೆ ಮತ್ತು ಶೆ ೈಥಿಲ್ಯ, ಅತಾರ್ಕಿಕತೆ 
ಅಥವಾ ನಂಬಲೂ ಸಾಧ್ಯವಿಲ್ಲದ ಅವಾಸ್ತವಿಕತೆ, (ಉದಾ : ತಾಯಂದಿರೇ ತಮ್ಮ 
ಮಕ್ಕಳನ್ನು ತಿನ್ನುವುದು ಫು. 124 ; ಹೀರೇಕಾಯಿ ಸಮೃದ್ಧ ವಾಗಿ ಬೆಳೆಯಲಿ 
ಎಂಬ ತೀರ ಕ್ಷುಲ್ಲಕ ಕಾರಣಕ್ಕೆ ಹೆಂಡತಿಯನ್ನೇ ಬಲಿಕೊಡುವುದು... ಪು. 116),* 
ಅತಿ ಕಾಲ್ಬನಿಕತೆಗಳಿಂದಾಗಿ ಅವನ್ನು “ಸಾಹಿತ್ಯ > ಎಂದು ತಿಳಿದು ಓದಲು ಉಪಕ್ರಮಿ 
ಸುವವರಿಗೆ ಬಹುಬೇಗ ಬೇಸರ ಆಗುತ್ತ ದೆ. ಕಷ ದ ವಾಜ ಮ್ಮಯವನ್ನು "ಸಾಹಿತ್ಯ' 
ವೆಂದಾಗಲಿ ಜಾನಪದ ಅಭಿನಯಗಳನ್ನು "ಕಲೆ' ಯೆಂದಾಗಲಿ ಜಸ ಬಡದ ಅಥವಾ 
ಕೇಳುವ ಅಥವಾ ನೋಡುವ ಜನಕ್ಕೆ ಆಗುವ ಅನುಭವವೆಲ್ಲ ಮೇಲೆ ಗಮನಿಸಿದಂತೆ 
ಒಂದೇ ರೀತಿಯದು. 


“ಆದರೆ ಜಾನಪದ ಕತೆಗಳನ್ನು ಜನಜೀವನದ ಅಂಗವೆಂದು, ನಮ್ಮ ಜಾನಪದರ 
ಜನಜೀವನವನ್ನು, ಒಟ್ಟು ನಮ್ಮ "ಪರಂಪರೆಯನ್ನು ಅರ್ಥಾತ್‌ ನಮ್ಮ ನ್ನ್ನು ಅರ್ಥ 
ಮಾಡಿಕೊಳ್ಳ ಲು ಸಹಾಜು ದ ಆಕರಗಳು ಹು ತಿಳಿದು ಓದುವವರಿಗೆ. ಆಗುವ 

ಅನುಭವ ಬೇಕೆ. ಅವರಿಗೆ ಜಾನಪದ ಕತೆಗಳು ನಮ್ಮ ಜಾನಪದರ ಮನಸ್ಸ ನ್ನ್ನು 
ಬಿಚ್ಚಿ ತೋರುತ್ತವೆ. ಅವರ ಮೌಲ್ಯಗಳು, ಎ ರಗಳು, ನಂಬಿಕೆಗಳಂ, ಸಾವ 
ಜಿಕ ಕಟ್ಟು ಪಾಡುಗಳು, ಅವುಗಳ ಲೋಪ ದೋಷಗಳು, ಅವರ ಕಲ್ಪಕತೆ ಮತ್ತು 
ಸೌಂದ ರ ಪ್ರ ಜ್ಞ ಇತ್ಯಾ ದಿಗಳೆಲ್ಲವ ನ್ನ್ನು ಅರಿಯುವವರಿಗೆ ಜಾನಪದ ಕತೆಗಳು ಒಂದು 
ದೊಡ್ಡ ಗ ಜೀವನವನ್ನು ಸರಳಗೊಳಿಸಿ ನೋಡುವ ಹಳ್ಳಿ ಗರ ಮುಗ್ಧ ಮನಸ್ಸು 
ಅಥವಾ ದಡ್ಡ ಮನಸ್ಸು (ಕೆಲವೊಮ್ಮೆ ಮೂರ್ಬ ಮನಸ್ಸು) "ಎಷ್ಟು ಬಗೆಬಗೆಯಾಗಿ 
ಕೆಲಸ ಮಾಡುತ್ತದೆಯೆಂಬುದಕ್ಕೆ ಜಾನಪದ ಕತೆಗಳು ಶ್ರೇಷ್ಠ ನಿದರ್ಶನಗಳು. ಅವು 
ಗಳ ರಚನೆಯೂ ಅವರ ಮನಸ್ಸಿನಷ್ಟೇ ಸರಳ. ಆಶಯಗಳ (13085) ಅದಲು 
ಬದಲಿನಿಂದ ಅಥವಾ ಅವುಗಳ ವಿವಿಧ ಜೋಡಣೆಯಿಂದ ಹೊಸ ಕತೆಗಳು ಸೃಷ್ಟಿ 
ಯಾಗಂವುದು ಎಷ್ಟು ಸುಲಭವೆನ್ನಿ ಸಿಬಿಡುತ್ತದೆ. ಕತೆಗಳ ಬಂಧ, ಭಾಷೆ ಮತ್ತು 
ಕೆಲವೊಮ್ಮೆ ನುಡಿಗಟ್ಟು ಗಳೂ ಒಂದು ರೀತಿ ನಿರ್ದಿಷ್ಟ ವಾಗಿರುವುದರಿಂದ ಅಂತಹ 


* ಇಂತಹ ಕತೆಗಳಲ್ಲದಿದ್ದ ರೂ lg ಆಶಯಗಳಾದರೂ ಮನುಷ್ಯನ ಇತಿಹಾಸದ 
ಯಾವುದೋ ಅನಾಗರಿಕೆಯುಗಕ್ಕೆ. ಪ್ರಪ್ರಾಚೀನ ಕಾಲಕ್ಕೆ ಸೇರಿದುವೆಂದು ಹೇಳಿದರೂ 
ಸರಿಯೇ ! 


120 ಸಾಧನೆ 


ಕತೆಗಳನ್ನು ಕಟ್ಟುವವರಿಗೂ ಅಷ್ಟು ಶ್ರಮದ ಕೆಲಸ ಆಗುವುದಿಲ. ಜಾನಪದ ಕಠ 
ಗಳನ್ನು ಸಾಕಷ್ಟು ಕೇಳಿದ, ತಕ್ಕಮಟ್ಟಿ ನ ಕಲ್ಪಕ ಶಕ್ತಿಯಿರುವ ಜನ ಸುಲಭವಾಗಿ 
ಒಂದು ಹೊಸಕತೆಯನ್ನು ನಿರ್ಮಾಣ ಮಾಡಿಬಿಡಬಲ್ಲರು. ಅಥವಾ, ಹಳೆಯದನ್ನೇ 
ಹೆಣಸತುಗೊಳಿಸಿ ಹೇಳಬಲ್ಲರು. 

ಈ ಸಂಕಲನದ ಕತೆಗಳನ್ನು ಓದುತ್ತಿದ್ದರೆ ಅನಾಯಾಸವಾಗಿ ಬೇರೆ ಬೇರೆ 
ಪಾ ಫ್ರಾಂತಗಳಲ್ಲಿ ಅಥವಾ ದೇಶಗಳಲ್ಲಿ ಪ ಸಿದ್ಧ ವಾಗಿರುವ ಕತೆಗಳ ಆಶಯಗಳು 
ಜಾ ಪಕಕ್ಕೆ ಬರುತ್ತವೆ. ಕಿಂಗ್‌ಲಿಯರ್‌ ಕತೆ (ಪು. 185, 398), ಅಲಿಬಾಬನ ಕತೆ 
(ಪು. 319), ಕುಮಾರರಾಮನ ಕತೆಗಳ (ಪು. 35) ಆಶಯಗಳನ್ನು ಸುಲಭವಾಗಿ 
ಗುರುತಿಸಬಹುದು. (ನಾನು ತಿಪಟೂರು ಬಳಿ ಕಿಂಗ್‌ಲಿಯಠ್‌ ಕತೆಯನ್ನು ಇನೂ ಸ್ನ 
ದಟ್ಟವಾಗಿ ಹೋಲುವ ಕತೆಯೊಂದನ್ನು ಸಂಗ್ರಹಿಸಿದ್ದೇನೆ). ಪು. 8-9ರಲ್ಲಿ 
ವಡ್ಡಾರಾಧನೆಯ ಕತೆಯೊಂದು, ಪು. 83ರಲ್ಲಿ ಪಂಚತಂತ್ರದ ಕತೆಯೊಂದು ಸುಳಿಯಂ 
ತ್ತದೆ. ಪು. 25 ರಲ್ಲಿ ಬರುವ ""ಅಣ್ಣದೀರ ಜಪ”? ಕತೆಯ ಉತ್ತರಾರ್ಧವನ್ನು 
ಹೋಲುವ ಇಂಗ್ಲೀಷ್‌ ಕತೆಯೊಂದನು ಸ ಹಿಂದೆ ಓದಿದ್ದು ಜ್ಞಾ ಪಕವಿದೆ. ಕಾರಣಾಂತರ 
ದಿಂದ ಕಾಗೆಗಳಾಗಿ ಹಾರಿ ಹೋದ ಅಣ್ಣಂದಿರಿಗಾಗಿ ತಂಗಿ ಮೂಕಿಯಾಗುತ್ತಾಳೆ. 
ಅವರು ಬಂದಾಗಲೇ ಅವಳು ಮಾತನಾಡುವುದು. ಇಂಗ್ಲೀಷ್‌ ಕತೆಯಲ್ಲಿ ಗಿಳಿಗಳಾಗಿ 
ಹಾರಿಹೋದ ಅಣ್ಣಂದಿರಿಗಾಗಿ ಅವಳು ಮೌನವ್ರತವನ್ನು ವಹಿಸಿ ಅಂಗಿ ಹೆಣೆಯಲು 
ಪ್ರಾರಂಭಿಸುತ್ತಾಳೆ. ಆ ಅಂಗಿಗಳನ್ನು ಹಾಕಿದಾಗಲೇ ಅವರು ಹಿಂದಿನ ಸ್ವರೂಪವನ್ನು 
ಪಡೆಯುವುದು. ಈ ಮಧ್ಯೆ ಆಗದವರ ಚಾಡಿಯಿಂದಾಗಿ ಅವಳನ್ನು ಅವಳ ಗಂಡ 
ಬೆಂಕಿಗೆ ಹಾಕಬೇಕೆಂದಿರುವಾಗ ಆಕೆಯನ್ನು ಉಳಿಸುವುದಕ್ಕಾಗಿ ಕೊನೆಯ ಅಂಗಿಯ 
ತೋಳುಗಳು ಇನೂ ತ ಮುಗಿಯುವ ಮುನ್ನವೇ ಗಿಳಿಗಳು ಹಾರಿಬಂದುವು. ಹೀಗಾಗಿ 
ಕೊನೆಯ ಅಣ ನಿಗೂ ದೇಹವೇನೋ ಬಂದಿತು, ಆದರೆ ಅವನಿಗೆ ಮಾತ್ರ ಕೈಗಳ 
ಬದಲು ರೆಕ್ಕೆಗಳು ಉಳಿದುಕೊಂಡವು ಎಂದು ತಮಾಷೆಯಾಗಿ ಆ ಕತೆ ಕೊನೆಯಾಗು 
ತ್ತದೆ. ಮೂಕಿ ಯಾಗಿದ್ದಾಗ ಅವಳು ಅನುಭವಿಸಿದ ನೋವು, ಆ ಸಮಯದ ದುರುಪ 
ಯೋಗ ಮಾಡಿಕೊಂಡ ದುಷ್ಟ ಸ್ತ್ರೀ: ರಾಜನಿಗೆ ಕೊನೆಗೆ ಎಲ್ಲ ತಿಳಿದು ಆ ದುಷೆ ಗೆ ಶಿಕ್ಷೆ 
ಯಾಗುವುದು-ಇವೆಲ್ಲ ಕನ್ನಡ ಇಂಗ್ಲಿಷ್‌ ಎರಡು ಕತೆಗಳಿಗೂ ಸಮಾನ. ಕತೆಗಳ ಬಹು 
ಮುಖ್ಯ ಭಾಗ ವಾದ, ಅವುಗಳ ಕಳಚಬಹುದಾದ ಭಾಗವೆಂದರೂ ಸರಿಯೇ, ಆಶಯ 
ಗಳೂ ಇಡೀಕತೆಗಳೂ ಒಂದು ಪ್ರದೇಶದಿಂದ ಇನೊ ದು ಭಾಗಕ್ಕೆ ಸಂಚರಿಸಬಹುದು. 
ಅಥವಾ ಒಂದೇ ಬಗೆಯ ಆಶಯಗಳು ಪ್ರತ್ಯೇಕವಾಗಿ ಬಳಕೆಯಲ್ಲಿರಬಹ:ದು. ಆದರೆ 
ಮೇಲೆ ಹೇಳಿದ ಇಂಗ್ಲಿಷ್‌ ಮತ್ತು ಕನ್ನಡ ಕತೆಗಳ ಹೋಲಿಕೆ ಆಕಸ್ಮಿಕವೆಂದು ಹೇಳಲು 
ಮನಸ್ಸ ಬರುವುದಿಲ್ಲ. ಜಾನಪದ ಕತೆಗಳ ತೌಲನಿಕ ಅಧ್ಯಯನ ಜನಾಂಗ ಸಂಪರ್ಕ 
ದಂತಹ ಮಹತ್ವಪೂರ್ಣ. ತೀರ್ಮಾನಗಳಿಗೆ ನಮ್ಮನ್ನು ಕೊಂಡೊಯ್ದ್ಮುವ ಸಾಧ್ಯತೆ 
ಗಳಂಂಟು. ಹ ನ ಆ y 


“115 ಜಾನಪದ ಕಿರುಕತೆಗಳು” ಪುಸ್ತಕವನ್ನು ಕುರಿತು 121 


ಶ್ರೀ ಎಂ. ಎ. ಜಯಚಂದ್ರರು ಇಲ್ಲಿಯ ಕತೆಗಳನ್ನು ತಾವು ಕತೆಗಾರರಿಂದ 
ಕೇಳಿದ ರೀತಿಯಲ್ಲೇ, ಅದೇ ಆಡು ಮಾತಿನಲ್ಲೇ ಹಿಡಿದಿಡಲು ಆದಷ್ಟು ಪ್ರಯತ್ನಿಸಿ 
ದ್ಹಾರೆ. ಇದರಿಂದ ಕತೆಗಳನ್ನು ಓದುವವರು ಹಳಿ ಯ ಕತೆಗಾರರ ಬಾಯಿಂದಲೇ 
ಕೇಳಿದಂತಹ ಅನುಭವದ ಒಂದು ಭಾಗವನಾ ದರೂ ಪಡೆಯಲು ಸಾಧ್ಯವಾಗುತ್ತದೆ. 
ಏನಿಲ್ಲದಿದ್ದರೂ ಕತೆಗಳಿಗೆ ಮೌಖಿಕ ಸಂಪ್ರದಾಯದ ಒಂದು ಬಣ್ಣ ಬರುತ್ತದೆ. 
ಭಾಷಾವಿಜ್ಞಾನಿಗಳಿಗೆ ಇಂತಹ ಭಾಷೆಯಿಂದ ಆಗುವ ಪ್ರಯೋಜನ ಇಲ್ಲವೆಂದು 
ಹೇಳಲಾಗದಿದ್ದರೂ ಅದು ಮಿಂತವೆಂದೇ ಹೇಳಬೇಕು. ಏಕೆಂದರೆ ಅವರು ಭಾಷೆಯ 
ಉಚ್ಚಾರದ ಸೂಕ್ಷ್ಮ ವಿವರಗಳನ್ನೆಲ್ಲ ಹಿಡಿದಿಡುವುದನ್ನು ನಿರೀಕ್ಷಿಸುತ್ತಾರೆ. ಕ್ಷೇತ್ರ 
ಕರ್ತ್ವೃವು ಶಿಕ್ಷಿತ ಭಾಷಾವಿಜ್ಞಾ ನಿಯಲ್ಲದಿದ್ದರೆ ಅವನಿಗೆ ಹಾಗೆ ಹಿಡಿದಿಡುವುದು ಕಷ್ಟ 
ವಾಗುತ್ತದೆ. ಒಂದು ವೇಳೆ ಅಂತರರಾಷ್ಟ್ರೀಯ ಸ್ವನಲಿಪಿಯಂತಹ ಸೂಕ್ಷ್ಮ ಬರಹದ 
ವ್ಯವಸ್ಥೆ ಯ ಉಪಯೋಗ ಮಾಡಿಕೊಂಡರೂ, ಆಗ ಅಂತಹ ಕತೆಗಳನ್ನು ಭಾಷಾ 
ವಿಜ್ಞಾನಿಗಳನ್ನು ಸ ಬಿಟ್ಟರೆ ಓದುವವರು ಯಾರು ? ಆದರೆ ಆಯಾ ಪ್ರದೇಶದ ಉಪ 
ಭಾಷೆಯಲ್ಲಿ ಸೂಕ್ಷ್ಮಾಭಿಲೇಖದಲ್ಲಲ್ಲದಿದ್ದರೂ (narrow transcription) 
ಸ್ಥೂ ಲಾಭಿಲೇಖದಲ್ಲಿಯಾದರೂ (broad transcription) ಹಿಡಿದಿಡುವುದರಿಂದ 
ಆ ಭಾಷೆಯ ಶಬ್ದಕೋಶ ನಿರ್ಮಾಣಕ್ಕೆ ಆಗುವ ಸಹಾಯ ಅವರ್ಣನೀಯ. ಚಾಣ 
ಆಡು, ಬೂಬಿ ವ್ಯಾಸ (ಬೂಬಿ? ವೇಷ), ಬಚ್ಚಣೆ, ಬಿಮ್ಮನ್ನೆ, ರಾಮರಕ್ಕ, ಅಂಜಲ, 
ಬಮ್ಮಲು, ಸೂಳ್‌ನೀರು : ಇವು ಅಲ್ಲಲ್ಲಿ ಕಾಣಿಸಿದ ಕೆಲವು ಶಬ್ದಗಳು. ಹಾಗೆಯೇ 
ತುಮಕೂರು-ಬೆಂಗಳೂರು ಪ್ರದೇಶಗಳಲ್ಲಿ ಕ್ರಿಯಾಪದಗಳ ಕೊನೆಯಲ್ಲಿ ಬರುವ 
ಉತ್ತಮ ಪುರುಷ ಬಹುವಚನ ಪ್ರತ್ಯಯ "-ಮ” ಬಹು ಗಮನಾರ್ಹ. (ಉದಾ: 
ಹೋಗ್ಮ-ಹೋಗೋಣ). ಇದು ಹಳಗನ್ನಡದ `ಅಮ್‌'ಗೆ ಸಂವಾದಿಯೆಂಬುದನ್ನು 
ಸುಲಭವಾಗಿ ಊಹಿಸಬಹುದು. (ಹ. ಗ. ಪೋಗುವಂ-ಹೋಗೋಣ). ಇಂತಹ 
ಅನೇಕ ರೂಪಗಳ ಕಡೆಗೆ ಭಾಷಾವಿಜ್ಞ್ಲಾ ನಿಗಳ ಗಮನವನ್ನು ಇಂತಹ ಸಂಕಲನಗಳು 
ಸೆಳೆಯುತ್ತವೆ. ಆ 


ಜನಗಳ ಆಡು ಮಾತಿನಲ್ಲೇ ಕತೆಗಳನ್ನು ಹಿಡಿದಿಡುವುದರಿಂದ ಅವು ಸಾಕಷ್ಟು 
ಓದುಗರನ್ನು ಕಳೆದುಕೊಳು ತ್ತ್ರವೆಯೆಂಬುದನ್ನೂ ಗಮನಿಸಬೇಕು. ಪ್ರಾದೇಶಿಕ 
ಉಪಭಾಷೆಯೊಂದರಲ್ಲಿ - ಅದೂ ಕನ್ನಡವೇ ಇರಬಹುದು-ಹುದುಗಿರುವ ಕತೆ 
ಯೊಂದನ್ನು ಓದುವುದು ಅಷ್ಟು ಸುಲಭ ಕಾರ್ಯವಲ್ಲ. ಕಥಾಂಶವನ್ನು ಮಾತ್ರ 
ಬಯಸುವವರಿಗೆ ಅದು ಅಡ್ಡಿಯೇ. ಅವುಗಳನ್ನು ಜನಪ್ರಿಯಗೊಳಿಸಲು ಇರುವ 
ಮಾರ್ಗಗಳು ಎರಡು : ಅತ್ಯುತ್ತಮ ಕತೆಗಳನ್ನು ಆರಿಸುವುದು ಮತ್ತು ಅವನ್ನು 
ಶಿಷ್ಟ ಭಾಷೆಗೆ (standard language) ಅನುವಾದಿಸಿ ಕೊಡುವುದು. ಪ್ರಾದೇಶಿಕ 
ಉಪಭಾಷೆಯ ಕತೆಗಳು ಜಾನಪದ ಶಾಸ್ತ್ರಾಸಕ್ತರಿಗೆ, ಪರಿಣತರಿಗೆ, ಸಂಶೋಧಕರಿಗೆ ; 


132 ಸಾಧನೆ 


ಶಿಷ್ಟ ಭಾಷೆಯ ಕತೆಗಳು ಸಾಮಾನ್ಯ ಓದುಗರಿಗೆ. ಜಾನಪದ ಕತೆಗಳು ಜನಪ್ರಿಯ ' 
ನಗಲು ಅವನ್ನು ಶಿಷ್ಟಭಾಷೆಗೆ ಅನುವಾದಿಸಬೇ 1 ಒಂದು ವಿಪರ್ಯಾಸವಾಗಿ , 


ತೋರಿದರೂ ಅದು ಅನಿವಾರ್ಯ. ಏಕೆ ಹಾಗೆ ಮಾಡಬೇಕೆಂಬುದಕ್ಕೆ ಕಾರಣಗಳು 


wd. ಗ್ಗ 
~ ಯ (0 
ಆವಿ ಟಿ 


ಈ ಕತೆಗಳಲ್ಲಿ ಸಮಾಜ ವಿಜ್ಞಾ ನಿಗಳಿಗೂ ಸಾಕಷ್ಟು ಗ್ರಾಸವಿದೆ. ಸಾಮಾಜಿಕ 
ಸಂಬಂಧಗಳ ಬಗ್ಗೆ ನಮ್ಮ ಹಳ್ಳಿ ಗರ ಧೋರಣೆಯನ್ನು ಅರಿಯಬಯಸುಪಔರು ಅವರ 
ಕತೆಗಳನ್ನು ಅಭ್ಯಾಸ eR ಆಧ್ಯಾತ ಅಥವಾ ಮತದಿಂದ ವಿಮುಕ್ತವಾದ 
ನಮ್ಮ ಜನರ ಜೀವನ ಧೋರಣೆಯನ್ನು ಜುಕಪ ದ ಕತೆಗಳು ಚೆನ್ನಾಗಿ, ತಿಳಿಸಿ 


ಆ 


ಕೊಡುತ್ತವೆ. ಗಂಡು ಹಣ್ಣಿನ ಮಧ್ಯ ದ ಸಂಬಂಧಗಳಲ್ಲಿ "ಪೆ ಶ್ರೀಮ' (love) ಬಹು 


ಮುಖ್ಯವಾದುದು. ಬಹು ಮುಖ್ಯ 3ಂದರೆ ಹೆಣ್ಣಿ ಗೆ ತನ್ನ ಗಂಡನೆ ಬಗ್ಗೆ ಇರುವ 
ನಿಷ್ಠೆ , ಅವಳ *ಪಾತಿವ್ರತ್ತ' ಸ “ಒಬ್ಬ ಗಂಡನಿಗೆ ಸೆರಗು ಹಾಸೋದು*. “ಒಬ್ಬ 
ತಂದೆ ತಾಯಿಗೆ ಹುಟ್ಟಿ ಸೃಷ್ಟಿ (ಪ್ರ. 131, 133, 130, 91 ಇತಾ ದಿ 
ಇವೆರಡೂ ಪರಸ್ಪ ರ ಸು ಮತ್ತು ಹಾಗೆ ಒಬ್ಬ ಹೆಣು ಮಗಳಿದ ರೆ ಸ 
ಆಕೆಯ ಮಾತಿಗೆ : ಮಂತ್ರದ ಶಕ್ತಿ ಬರುತ್ತದೆ. ಒಬ್ಬ "ಮದುಡೆಯಾಗದೆ ಹುಡುಗಿ 
“ಒಬ್ಬ ಗಂಡನಿಗೆ ಸೆರಗು ಹಾಸು'ವ ಸಂಕಲ್ಪ ಮಾಡಿದರೂ ಸಾಕು ಅವಳ ಮಾತಿನಂತೆ 
ಎಲ್ಲಾ ನಡೆಯುತ್ತದೆ. (ಪು. 89). ಈ ಕೊ ಕತೆ “ವಿಧಿಯಮ್ಮ, ನ ಮಗಳು” 
ನಿ ಸ್ವಾ ರಸ್ಕ ವಾದುದು. ವಿಧಿ ಅಥವಾ ಹಣೆಯ ಬರಹದ ಅನಿವಾರ್ಯ ತೆಯನ್ನು 
೨ ಹೇ ಉವುದಲ್ಲದೆ, ಮಗನನ್ನು ಮದುವೆ ಮಾಡಿಕೊಳ ಲೇ ಚುಕಿ 


3 


iw 
¢1 


ಎ ತಿಳಿದು, ಅದರಿಂದ "ತಪ್ಪಿಸಿಕೊಳ್ಳಿ ಲು ಯತ್ನಿ ತೆ ಹೆಣ್ಣ ಮಗಳು 
(ಇವಳು ವಿಧಿಯಮ್ಮನ ಮಗಳೇ, ಬೇರೆ ಆಲ್ಲ) ಕೊನೆಯಲ್ಲಿ ಅಗ್ನಿಪ ರ್ರವೇಶ ಮಾಡು 
ವುದರ © ಕತೆ ಕೊನೆಗೊಳ್ಳು ತ್ತದೆ. ಒಂದು ದುರಂತ ಕತೆಯಾಗಬಹುದಾದ ಇದು 
ಹಣೆಯ ಬರಹದ ಬಿಗಿ ಒಡಿತವನ್ನು ಹೇಳು ವುದಕ್ಕೆ ನಿದರ್ಶನವಾಗಿ ಉಳಿಯುತ್ತದೆ. 


ಜಾನಪದ ಕತೆಗಳಲ್ಲಿ ನಿಜವಾದ ದುರಂತತೆ ಇಲ್ಲ ಎಂಬ ನನ್ನ ವಾದಕ್ಕೆ (ಪ್ರಬುದ 
ಕರ್ನಾಟಕ, 56-3, ಪು. 19) ಇದು ಪೋಷಕವಾಗುತ್ತದೆ. "(ದುರಂತತೆ ಜಾನಪದ 
ಕಥನ ಗೀತೆಗಳಲ್ಲಿ ವ್ಯ ಕ ಕ್ವವಾಗಿದೆ). ಜಾನಪದ ವಾಜ ಮ್ಮಯವು ಸಮಾಜ ಶಾಸ್ತ್ರ ಜ್ಞ ರಿ 
ಗಲ್ಲದೆ ಮನೋ ವಿಜ್ಞಾ ನಿಗಳಿಗೂ ಒಳ್ಳೆಯ ಅಧ್ಯ ಯ್‌ ವಸ್ತು 


ಶ್ರೀ ಎಂ. ಎ. ಜಯಚಂದ್ರ ಅವರು ತಮ್ಮ “ಫೋಕ್‌-ಲೋರ್‌-ಘೋಕ್‌ 
ಲೋರ್‌” ಎಂಬ ಈಚಿನ ಗ್ರಂಥದಲ್ಲಿ "ಫೋಕ್‌ಲೋರ್‌' ಎಂಬುದಕ್ಕೆ *'ಜಾನಪದಾಧಿ 
ಗಮ' ಎಂಬ ಶಬ್ದವನ್ನು ಪರ್ಯಾಯವಾಗಿ ಸ ಸೂಚಿಸಿದ್ದಾ ರೆ. “Folklore” ಎಂಬರ್ಥ 
ದಲ್ಲಿ ಈಗಾಗಲೇ ಬಳಕೆಗೆ ಬಂದಿರುವ “ಜಾನಪದ” ಶಬ್ದ ದಲ್ಲಿ ಇಂಗಿ ಸ್ಲಿಷಿನ “lore” 


ಅರ್ಥವು ಬರುವುದಿಲ್ಲವೆಂದೂ, ಅದಕ್ಕಿ ಅತ ಹೆಚಾ ಗಿ Bere ಪದ ಬಳಕೆಯಾಗುವ 


$ 


™ CA EE 


ise, el ks 


“115 ಜಾನಪದ ಕಿರುಕತೆಗಳು” ಪುಸ್ತಕವನ್ನು ಕ:ರಿತು 121 


ಕಡೆಗಳಲ್ಲೆಲ್ಲ (ಉದಾ : 18೧1-1016) ಬಳಕೆಯಾಗಲನುಕೂಲವಾಗುವಂತಹ ಪದದ 
ಟಂಕೀಕರಣ ಅಗತ್ಯವೆಂದೂ ವಾದಿಸಿದ್ದಾರೆ. ಅವರ *ಅಧಿಗಮ' (= knowledge) 
ಎಂಬುದು ಉದ್ದನೆಯ, ತೀರ ಪ್ರೌಢ ಅಪರಿಚಿತ ಪದ ; ಮತ್ತು ಅದರಲ್ಲಿ "ಪರಂಪರಾ 
ಗತ ತಿಳಿವಳಿಕೆ” (10/6) ಎಂಬರ್ಥ ಹೊರಡುವುದಿಲ್ಲವಾದ್ದರಿಂದ ಅದನ್ನು ಬಳಕೆಗೆ 
ತರುವುದು ಕಷ್ಟವಾಗುತ್ತದೆ. “1019 ಪದಕ್ಕೆ ಕನ್ನಡದಲ್ಲಿ ಒಂದು ಸಮಾನಾರ್ಥಕ 
ಪದವಿರಬೇಕೆಂಬ ಅವರ ವಾದ ನನಗೆ ಸಮ್ಮತವಿದೆ. ಮತ್ತು ನಮ್ಮಲ್ಲಿ ಹಿಂದಿನಿಂದ 
ಬಳಕೆಯಾಗುತ್ತಿರುವ *ಶಾಸ್ತ್ರ' ಪದವನ್ನು ಆ ಅರ್ಥದಲ್ಲಿ ಏಕೆ ಬಳಸಬಾರದು ? 
‘Science’ ಗೆ ಪರ್ಯಾಯವಾಗಿ ನಮ್ಮಲ್ಲಿ ವಿಜ್ಞಾನ, ಶಾಸ್ತ್ರಗಳರಡೂ ಬಳಕೆಯಾಗು 
ತ್ತಿದ್ದರೂ, ಮತ್ತು ಅವೆರಡೂ ವಸ್ತುನಿಷ್ಠ ಜ್ಲಾನವೆಂಬರ್ಥವನ್ನು ಕೊಡಲು 
ಸಮರ್ಥವಾಗಿದ್ದರೂ "ಶಾಸ್ತ್ರ? ಪದಕ್ಕೆ ಹಳೆಯದರ, ಪರಂಪರೆಯ ಸಂಪರ್ಕವಿದೆ 
ಯೆಂಬುದನ್ನು ಎಲ್ಲರೂ ಒಪ್ಪಬೇಕು. ಹಳ್ಳಿಗಳಲ್ಲಿ "ಶಾಸ್ತ್ರ' ಎಂಬುದು ಹಳೆಯ 
ಕಾಲದ ಸಂಗತಿಗಳನ್ನೂ ಒಳಗೊಳ್ಳುತ್ತದೆ. ವಿದ್ಯಾವಂತರಲ್ಲೂ “ಶಾಸ್ತ್ರಿ” ಪದ 
ಹೆಳೆಯ ಕಾಲದ, ಎಲ್ಲರೂ ಒಪಿ ಕೊಂಡು ಬಂದಿರುವ ಜ್ಞಾ ನವನು ¥ ಹೊಂದಿದವನನ್ನು 
ಸೂಚಿಸುತ್ತದೆ. ಆದ್ದರಿಂದ “ವಿಜ್ಞಾನ ಪದವು ಪ್ರಯೋಗಗಳಿಂದ ಅಥವಾ 
ಸಂಶೋಧನೆಗಳಿಂದ ಸಿದ್ಧವಾದ ಆಧುನಿಕ ವಸ್ತುನಿಷ್ಠ ಜ್ಞಾನ ಸಮೂಹವನ್ನು 
(Science), ಸೂಚಿಸುವಂತೆಯೂ “ಶಾಸ್ತ್ರಿ” ಪದವು ಪಾರಂಪಾರಿಕ ಜ್ಞಾನವನ್ನು 
(lore) ಸೂಚಿಸುವಂತೆಯೂ ಬಳಸುತ್ತ ಹೋಗುವುದರಲ್ಲಿ ಚಿಚಿತ್ಯವಿದೆ. ಆಗ 
“ಸಸ್ಯಶಾಸ್ತ್ರ'ವು. Pant-lore ಎಂಬರ್ಥದಲ್ಲೂ, "ಸಸ್ಯ ಎಜ್ಞಾನ'ವು Botany 
ಎಂಬರ್ಥದಲ್ಲೂ ಬಳಕೆಯಾಗಬೇಕಾಗುತ್ತದೆ. ಪ್ರಾಚೀನ ಭಾರತದ ಹಯಶಾಸ್ತ್ರ, 
ಗಜಶಾಸ್ತ್ರ ಇತ್ಯಾದಿಗಳನ್ನು ಆಯಾ ವಿಷಯದ “10/9' ಎಂದೇ ನಿರ್ದೇಶಿಸಬೇಕಾಗು 
ತ್ತದೆ. (“Horse-lore, Elephant-lore ಇತ್ಯಾದಿ). ಈ ಬಗ್ಗೆ ವಿಸ್ತರಿಸಲು ಇದು 
_ ಸೂಕ್ತಸ್ಥ ಳವಲ್ಲವಾದ್ದರಿಂದ, ೧01-1016 ಎಂಬುದನ್ನು "ಜಾನಪದ ಶಾಸ್ತ್ರ'ವೆಂದೂ 
(ಜನಪದ. ದೇಶ, ಜಾನಪದ- ಪ್ರಜೆಗಳು, 10), Folklorist ಎಂಬುದನ್ನು ಜಾನಪದ 
ಶಾಸ್ತ್ರಜ್ಞ ನೆಂದೂ Fಂlkloristic studies ಎಂಬುದನ್ನು ಜಾನಪದ ಶಾಸ್ತ್ರಾಧ್ಯಯನ 
ವೆಂದೂ ಕರೆಯುವುದು ಸೂಕ್ತವೆಂದು ಸೂಚಿಸಲು ಈ ಅವಕಾಶವನ್ನು ಉಪಯೋಗಿಸಿ 
ಕೊಳ್ಳುತ್ತಿದ್ದೇನೆ. (ಈ ಬಗ್ಗೆ ಮತ್ತೆ ವಿಸ್ತಾರವಾಗಿ ಪ್ರತಿಪಾದಿಸಲಿದ್ದೇನೆ). 
ಶ್ರೀ ಎಂ. ಎ. ಜಯಚಂದ್ರರಿಗೆ ಜಾನಪದ ಶಾಸ್ತ್ರದಲ್ಲಿ ವಿಶೇಷ ಮಮತೆಯೂ 
ಇರುವುದಲ್ಲದೆ ಆ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುವ ಹುಮ್ಮಸ್ಸೂ ಇದೆ. ಅವರ 
ವಿವಿಧ ಸಂಕಲನಗಳಲ್ಲಿ ಮತ್ತು ಪ್ರಬಂಧಗಳಲ್ಲಿ ಈಗಾಗಲೇ ವ್ಯಕ್ತವಾಗಿರುವ 
ಸಂಶೋಧನೋತ್ಸಾಹವನ್ನು ಸಮರ್ಥಿಸುವಂತಹ ಒಳ್ಳೆಯ ಜಾನಪದ ಕತೆಗಳ 
ಸಂಕಲನವೊಂದನ್ನು ಹೊರತಂದಿರುವ ಅವರನ್ನು ಅಭಿನಂದಿಸುವುದು ನನಗೆ 
ಸಂತೋಷದ ವಿಷಯವಾಗಿದೆ. (8-8-1917) 


psf 


ಬಂತೂ | "ಸಂಕ್ರಾಂತಿ ಒಂದು ಸಾಂಸ್ಕ ತಿಕ ಆಧ್ಯಯನ 


ಶೆ ಮರುಳಸಿದ್ದಪ್ಪ 


ಐತಿಹಾಸಿಕ, ಪೌರಾಣಿಕ, ಸಮಕಾಲೀನ ಮುಂತಾಗಿ ನಾಟಕಗಳನ್ನು ಸರ॥"ವಾಗಿ 
ವಿಭಜಿಸುವ ಸೂತ್ರದ ಹಿನ್ನೆಲೆಯಲ್ಲಿ “ಸಂಕ್ರಾಂತಿ” ಯಂತಹ ಕೃತಿಗೆ ಯಾವುದಾ|5ರೂ 
ನಿರ್ದಿಷ್ಟ ತಲೆಪಟ್ಟಿ ಹಚ್ಚುವುದು ಸಾಧ ವಿಲ್ಲ. ಆದರೂ ಈ ನಾಚಕೆಡ ಹಿನೆ ್ನ್ನಲೆಗಿರುವ 
ಇತಿಹಾಸದ ಸಂಗತಿಗಳನ್ನು ಸ್ಟೂಲವಾಗಿ ಹೀಗೆ ಗುರುತಿಸಬಹುದು : (1) "ಬಸವಣ್ಣ 
ಮತ್ತು ಬಿಜ್ಜ ಛರು ಕನ್ನ ಡೆ ನಾಡಿನ ಐತಿಹಾಸಿಕ ವ್ಯಕ್ತಿ ಕ್ರಿಗಳಾಗಿದ್ದು » ಸಂಕ್ರಾ ಂತಿಯಲ್ಲಿ 
ಈ ಪಾತ್ರ ಗಳ ಸೇರ್ವಡೆಯ ವದು (2) ಹನ್ನೆ ರಡನೆ ಶತಮಾನದ ಶರಣ 
ಚಳವಳಯ; ಪರಿಣಾಮವಾಗಿ ನಡೆದ ಸಾಮಾಜಿಕ ಸತ್ಯಂ ೦ತರಗಳಲ್ಲಿ ಹರಳಯ್ಯ ಮಧು 
ವರಸರ ಪ್ರಕರಣ ಪ ್ರಸಿದ್ದ ವಾಗಿದ್ದು, ಲಂಕೇಶರು ಅಲ್ಲಿಂದ ಸ ಸ್ಟ್ರೂ ರ್ತಿ ಹೊ ಸಜಾಗಿ 
ಹೇಳಿರುವುದು. 


ಆದರೆ ಹರಳಯ್ಯ ಮಧುವರಸರಿಂದಾದ ವರ್ಣಸಂಕರ ಮತ್ತು ಅವರ 
ಕಣ್ಣು ಕೀಳಿಸಿದ ಬಿಜ್ಜ ಳೆ ಕಥೆ ಪ ಸ್ರಚಾರದಲ್ಲಿರುವಂತೆ ಇಲ್ಲಿ ನಿರೂಪಿಸಲಾಗಿಲ್ಲ ನ 
ದುರಂತ ಧ್ವನಿಯ ಪ್ಟನ್ನೆ ತ ಹಿ ಸ್ವೀಕರಿಸಿರುವುದಾಗಿ ನಾಟಕಕಾರರು ಮುನು 
ಯಲ್ಲಿ ಸ ಷ್ಟ ಪಡಿಸಿದ್ದಾ ಸೆ ಹೀಗೆ “ಸಂಕ್ರಾಂತಿ'ಯಲ್ಲಿ ಐತಿಹಾಸಿಕ ಸಂಗತಿ ಸತ್ಯ ಗಳನ್ನು 
ತೀರಾ ನ ಪರಿಗಣಿಸಿ ಅದರ “ಧ್ವ ನಿ'ಯನ್ನು ಮಾತ್ರ ಸ್ವೀಕರಿಸ ಸಲಾಗಿದೆ 
ಯೆಂಬುದು ನಿಚ್ಚಳವಾದ ಸಂಗತಿ. ಇತಿಹಾಸವನ್ನು ಕುತ ಕವಾಗಿ ವಯ ಸುವುದೇ 
ಈ ನಾಟಕದ ಗುರಿಯಾಗಿದ್ದ ರೆ ಸಂಭೀರವಾದ ಚು ಅಗತ್ಯ ವೇ ಇರುತ್ತಿರಲಿಲ್ಲ. 
ಕೇವಲ ಅದರ ಪ್ರದರ್ಶನ ಸಾಧ್ಯ ತೆಗಳನ್ನು ಮೆಚ್ಚಿ ಹೊಗಳಬಹುದಿತ್ತು. ಒಂದು 
ಪರಂಪರೆಯ ಅವನತಿಗೆ ಕಾರಣಗಳನ್ನು We ಪರಂಪರೆಗೆ ಸೇರಿದ ಲೇಖಕನೊಬ್ಬ 
ನರ್ಭಾವುಕವಾಗಿ ಪರಿಶೀಲಿಸುತ್ತಾ ಇತಿಹಾಸವನ್ನು ವರ್ತಮಾನದ ನೆಲೆಯಲ್ಲಿ ನಿಂತು 
ವಿಮರ್ಶಿಸುತ್ತಿರುವುದು ಇಲ್ಲಿನ ವಿಶೇಷವಾಗಿರುವುದರಿಂದ ಈ ನಾಟಕವನ್ನು ಗಂಭೀರ 

ವಾಗಿ ಪರಿಗಣಿಸಬೇಕಾಗುತ್ತದೆ. 


ಉಷಾ-ರುದ್ರರ ಪ್ರೇಮ ಪ್ರಕರಣದ ಮೂಲಕ ಹನ್ನೆರಡನೆ ಶತಮಾನದ 
ಶರಣ ಚಳುವಳಿಯನ್ನು ಸಮಕಾಲೀನ ಧೋರಣೆಗಳ ಹಿನ್ನೆ ಲೆಯಲ್ಲಿಯೇ ಚರ್ಚಿಸಿರುವ 
ಸಂಕ್ರಾ ತಿಯನ್ನು ಅರ್ಧ ಲು ಹಿನ್ನೆ ಲೆಯಾಗಿ ನಮ ಸಂಸ್ಕೃತಿಯ ಇತಿಹಾಸವನ್ನು 
ಗಮನಿಸಬೇಕಾಗುತ್ತದೆ. ವೈ ದಿಕ ಧರ್ಮಕ್ಕೆ ಪ ್ರ್ರತಿಕ್ರಿ ಗಿ ಭಾರತದಲ್ಲಿ ಹುಟ್ಟಿದ 


ಲಂಕೇಶರ *ಸಂಕ್ರಾಂತಿ'_ಒಂದು ಸಾಂಸ್ಕೃತಿಕ ಅಧ್ಯಯನ 125 


ಹಲವಾರಂ ಚಳುವಳಿಗಳಲ್ಲಿ ವೀರಶೈ ವ ಧರ್ಮವೂ ಒಂದೆಂದು ಹೇಳಲಾಗುತ್ತದೆ ; 
ಅದು ಸ ಲ್ಪ ಮಟ್ಟಿಗೆ ನಿಜವೂ ಹೌದು. ಆದರೆ ಹನ್ನೆರಡನೆ ಶತಮಾನದಲ್ಲಿ ಮತ್ತು 
ಮುಂಜಿ ಸಹ ಈ ಧರ್ಮದ ಸೂತ್ರವನ್ನು ಸ ಹಿಡಿದಿದ್ದ ಮತ್ತು ಸಾಂಸ್ಕೃತಿಕವಾಗಿ 
ಮಹತ 3 ಪಡೆದಿದ್ದ ಬಹುಪಾಲು ಶರಣರೆಲ್ಲಾ ಬ್ರಾಹ್ಮಣ ಮತದಿಂದ ಬಂದವರು ; 
ಉಳಿದ ಶೂಪ್ರ ನಾಯಕ ಶರಣರೂ ಸಹ ವೆ ದಿಕ ಧರ್ಮದ ಘೋಷಿತ ಉತ್ತಮಾಂಶ 
ಗಳನ್ನು ಸ್ವೀಕರಿಸಿದವರು ಎಂಬ ಸಂಗತಿ ವೀರಶೆ ವ ಧರ್ಮವನ್ನು ಅರ್ಥಮಾಡಿ 
ಕೊಳ್ಳ ಲು ಸಹಾಯಮಾಡುವ ಮಹತ್ವದ ಸಂಗತಿಯಾಗಿದೆ. ಸಾಮಾಜಿಕ ಆರ್ಥಿಕ 

ನಲೆಗಳಲ್ಲಿ ಕೆಲವು ಪ ಸ್ರಗತಿಪರ ಸುಧಾರಣೆಗಳನ್ನು ಪ್ರತಿಪಾದಿಸಿದ ವೀರಶೈವ ಧರ್ಮ 
ಮೂಲತಃ ಪೂ ಧರ್ಮದ ಶಾಖೆಯೇ ಅಷ ಸ ತಂತ್ರ ಧರ್ಮವೇನಲ್ಲ. 
ಭಾರತದ ಹಲವು ಭಕ್ತಿ ಪರಂಪರೆಗಳಲ್ಲಿ ಒಂದಾದ ಈ ಪರಂಪರೆ ತನ್ನ ಸಾಮಾಜಿಕ 
ಆರ್ಥಿಕ ಧೋರಣೆಗಳಿಂದಾಗಿ ಹನ್ನೆರಡನೆ ಶತಮಾನದಲ್ಲಿ ಕ್ರಾಂತಿಕಾರಕ ಸುಧಾರಣೆ 
ಗಳಿಗೆ ಬುನಾದಿಯನ್ನು ಕಲ್ಪಿಸಿತಾದರೂ ಮುಂದೆ ಕೆಲವೇ ಶತಮಾನಗಳಲ್ಲಿ ಅವನತಿಯ 
ಹಾದಿಯನ್ನು ಹಿಡಿಯಿತೆಂಬುದು ಐತಿಹಾಸಿಕ ಸತ್ಯವಾಗಿದ್ದು £ ಇದಕ್ಕೆ ಕಾರಣಗಳನ್ನು 
ಹುಡುಕುವುದು ಪ್ರಗತಿಪರರೆಲ್ಲರ ಕರ್ತವ್ಯವಾಗಿದೆ. 


ವೀರಶೆ ಲವ ಧರ್ಮದ ಅವನತಿಗೆ ಕಾರಣ ಅದರ ಹುಟ್ಟಿ ನಲ್ಲಿಯೇ ಅಡಗಿದೆ 
ಯೆಂದರೆ ಯಾರೂ ಆಶ್ವ ರ್ಯಪಡಬೇಕಿಲ್ಲ. ಕಾಲದಿಂದ ಕಾಲಕ್ಕೆ ವೈ ದಿಕ ಧರ್ಮ 
ವನ್ನು ವಿರೋಧಿಸಿದ ಎಲ್ಲ ಪಂಥಗಳೂ ಒಂದಲ್ಲ ಒಂದು ರೀತಿ ಮಲೆ ಗುಂಪಾಗಿರಂ 
ವುದು ಇತಿಹಾಸದ ವಿಪರ್ಯಾಸವಾಗಿದೆ. ವೈ ದಿಕ ಧರ್ಮಕ್ಕೆ ಪ್ರತಿಕ್ರಿ ಯೆಯಾಗಿ 
ಹುಟ್ಟಿ ದ ಪಂಥಗಳು ದೇಶಾಂತರ ಹೊಂದಿಕೆ | ; ಇಲ್ಲವೇ ನಿರ್ನಾಮವಾಗಿವೆ ; 
ಅಥವಾ ಹಿಂದೂ ಧರ್ಮದೊಂದಿಗೆ ಸಂಧಾನ ಮಾಡಿಕೊಂಡು ನಿರ್ಜೀವ ಕಳೆಯೊಡನೆ 
ಪ್ರತ್ಯೇಕವಾಗಿವೆ. ಬೌದ ಧರ್ಮ ದೇಶಾಂತರ ಹೊಂದಿದರೆ, ಚಾರ್ವಾಕರು 
ನಿರ್ನಾಮವಾದರು, ಜೆ ನ ಧರ್ಮ ವೈ ದಿಕರ ಆಚರಣೆ ಮತ್ತು ದೇವ ದೇವತೆಗಳನ್ನೇ 
ಮಾರ್ಪಡಿಸಿಕೊಂಡು ಹೊಸ ಹೆಸ ಸರಿಟ್ಟು ಜೀವ ಉಳಿಸಿಕೊಂಡಿದೆ. ಜೈ ನರ ಅಹಿಂ 
ಸೆಯೇ `ಮಂಂತಾದ ನೀತಿ ಕಲ್ಪನೆಗಳು ವೆ ದಿಕ ಧರ್ಮಕ್ಕೆ ಸ್ಪರ್ಧೆಯಾಗಿಯೇ ಹುಟ್ಟಿ 
ಕೊಂಡರೂ ಸಾಮಾನ್ಯ ಜನತೆಗೆ ಅಗಾ ್ರಿಹ್ಯವಾದವು. ವೈ ದಿಕ ಧರ್ಮಕ್ಕೆ ಭಾರತ 
ದಲ್ಲಿ ಹುಟ್ಟಿ ದಸ ರ್ಥ ಸವಾಲುಗಳಿಗೆ ಉತ್ತರವೆಂಬಂತೆ ಅದರಲ್ಲಿ ಆಂತರಿಕ ಲಾಟ 
ಗಳು ಏರ್ಪಟ ವು; ; ಹಲವಾರು ಹಿಂದೂ ಉದಾರವಾದಿ ಪಂಥಗಳು ತಲೆ ಎತ್ತಿದವು. 
ವೀರಶೈ ವ ಪರಂಪರೆ ಮೂಲತಃ ಈ ಬಗೆಯ ಒಂದು ಉದಾರವಾದಿ ಪಂಥ. 


ಹನ್ನೆ ರಡನೆ ಶತಮಾನದ ವೀರೆಶೈವ ವ ಶರಣರ ನಾಯಕ ಬಸವಣ್ಣ ಪ್ರಾಮಾಣಿಕ 
ಅಂತಃ ಕರಣ ಶೀಲ ಸುಧಾರಣಾವಾದಿಯೆಂಬುದನ್ನು ಯಾರೂ ಜೈಗಳಿಯಲು 
ಸಾಧ್ಯವಿಲ್ಲ. ಆದರೆ ಅವನ ವೈದಿಕ ಹಿನ್ನೆಲೆ ಬಾಲ್ಯದ ನೆನಪುಗಳು ಅತನ ವ ವ್ಯ ಕ್ರಿತ್ವ ದ 


126 | ಸಾಧನೆ 

ಪ್ರಮುಖ ಅಂಶಗಳು. ಮಾಂಸ ಭಕ್ಷಣೆ ಮತ್ತು ಮದ್ಯಪಾನವನ್ನು ಕುರಿತು ಹನೆ ್ಲಿರಡನೆ 
ಶತಮಾನದ ಬಸವಣ್ಣನ ಧೋರಣೆಗೂ ಇಪ್ಪತ್ತನೆ ಶತಮಾನದ ಸಂತ ರಾಜಕಾರಣಿ 
ಮಹಾತ್ಮ ಗಾಂಧೀಜಿಯ ಧೋರಣೆಗೂ ಯಾವ ವ್ಯತ್ಯಾಸವೂ ಇಲ್ಲ. ಇಬ್ಬರೂ 
ಹಿಂದೂ ಧರ್ಮದ ಮೇಲು ವರ್ಣದಿಂದ ಹುಟ್ಟಿ ಬಂದವರು. ಹೆಂಡ ಮಾಂಸಗಳೇ 
ಮಾನವ ಕೋಟಿಯ ಅವನತಿಗೆ ಕಾರಣವೆಂದು ಸ್ಪಷ್ಟ ವಾಗಿ ಸಾರಿ ಹೇಳಿದವರು. ' 
ತಾವು ಹುಟ್ಟಿ ಬೆಳೆದ ಸನಾತನ ಪರಿಸರ ಮತ್ತು ನಂಬಿಕೆಗಳ ಪ್ರಭಾವ ಅವರ ವ್ಯಕ್ತಿತ್ವ 
ದಲ್ಲಿ ಆಳವಾಗಿ ಬೇರೂರಿತ್ತು. ' ಹುಟ್ಟಿನಿಂದ ಮಾಂಸ ತಿನ್ನದ ಬನಿಯಾ ಜಾತಿಗೆ 
ಸೇರಿದ ಗಾಂಧೀಜಿ ಬಾಲ್ಯದಲ್ಲಿ ದುಷ್ಟ (?) ಸಹವಾಸದಿಂದ ಮಾಂಸ ತಿಂದು 
ರಾತ್ರಿಯೆಲ್ಲಾ ಪಟ್ಟ ಸಂಕಟವನ್ನು ಅವರ ಆತ್ಮ ಚರಿತ್ರೆಯಲ್ಲಿ ಓದಿದಾಗ ಮಾಂಸ 
ಭಕ್ಷಕರಿಗೆ ಹೊಟ್ಟೆ ಹುಣ್ಣಾ ಗುವಷ್ಟು ನಗೆ ಬರಬಹುದು. ವಿಚಿತ್ರ ಸಂಗತಿಯೆಂದರೆ 
ಮನುಷ್ಯನ ಆಹಾರ, ಪಾನೀಯಗಳ ಮೇಲೆ ಸಂಪೂರ್ಣ ಪ್ರತಿಬಂಧಕಗಳನ್ನು 


ವಿಧಿಸ ಬಯಸಿದ ಯಾವ ಮಹಾನ್‌ ಪ್ರವಾದಿಯ ಉದಾಹರಣೆಯೂ ನಮಗೆ 
ಜಗತ್ತಿನ ಇತಿಹಾಸದಲ್ಲಿ ದೊರೆಯುವುದಿಲ್ಲ... ಹೊಲೆಯರ ದಾರಿದ್ರ್ಯ ಮತ್ತು 
ಮೌಢ್ಯಕ್ಕೆ ಕಾರಣವನ್ನು ಸಂಪೂರ್ಣವಾಗಿ ಸಾಮಾಜಿಕ ಆರ್ಥಿಕ ನೆಲೆಯಲ್ಲಿಯೇ 
ಹುಡಕಬೇಕೇ ಹೊರತು ಅವರ ಆಹಾರ ಪಾನೀಯಗಳಲ್ಲಿ ಅಲ್ಲ ಎಂಬ ಸಾಮಾನ್ಯ 
ತಿಳುವಳಿಕೆ. ಈ ಮಹಾಪುರುಷರಿಗೆ ಬರದಿರಲು ಕಾರಣ, ಅವರ ಸಂಪ್ರದಾಯ ನಿಷ್ಮ 
ಬಾಲ್ಯ ಜೀವನ. ಆರ್ಥಿಕ ಸಾಮಾಜಿಕ ನೆಲೆಯಲ್ಲಿಯೂ ಸುಧಾರಣೆ ಬಯಸಿದಂತೆ 
ವ್ಯಕ್ತಿಯ ಸ್ವಂತ ವಿಚಾರೆಗಳಿಗೂ ಆಹಾರ, ಪಾನೀಯ, ಲೈಂಗಿಕ ವಿಚಾರಗಳಿಗೂ... 


ಕಟ್ಟುಪಾಡುಗಳನ್ನು ವಿಧಿಸುವುದು ಅವರ ನೀತಿ. 


"ಸಂಕಾ ಶ್ರಂತಿ'ಯಲ್ಲಿ ಲಂಕೇಶರು ಬಸವಣ್ಣ-ಗಾಂಧಿವಾದಗಳಿರಡನ್ನೂ ಮೂಲ 
ಭೂತವಾಗಿ ಒಂದೇ ಸ್ವರೂಪದವೆಂದು ಗ್ರಹಿಸಿ ಎವೇಚಿಸಿದ್ದಾ ರೆಂಬುದನ್ನು ಇಲ್ಲಿ 
ಗಮನಿಸಬೇಕು. ಈ ಎರಡೂ ನಂಬಿಕೆಗಳ ಅವನತಿಗೆ ಕಾರಣ ವೈದಿಕ ಆದರ್ಶಗಳ 
ಪ್ರಭಾವವೇ ಎಂಬುದು ನಾಟಕಕಾರರ ಸ್ಪಷ್ಟ ನಿಲುವಾಗಿದೆ. ಬಸವಣ್ಣ ತನ್ನ 
ವಚನಗಳಲ್ಲಿ ವೆ ೈದಿಕ ಧರ್ಮಕ್ಕೆ ಉಗ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾನೆ ; ಅಲ್ಲಿನ 
ಡಂಭಾಚಾರ ಮತ್ತು ಮೇಲು ಕೀಳಿನ ಕಲ್ಪನೆಯನ್ನು ಖಂಡಿಸಿದ್ದಾನೆ. ಆದರೆ 
ವ್ಯವಸ್ಥೆ ಯನು A ಸಮೂಲವಾಗಿ ನಾಶಪಡಿಸಿ ಅಥವಾ ಅಲ್ಲಿಂದ ಹೊರಬಂದು ಅದರ 
ಸ ಳದಲಿ ಹೊಸದನು ನಿರ್ಮಿಸುವ ಪ,_ವೃತ್ತಿ ಬಸವಣ ನದಲ್ಲ. ವ ವಸ್ಥೆಯ 

RY Kt ಆಟ ತೆ ಗ ಕಿ 
ಚೌಕಟ್ಟಿನಲ್ಲಿಯೇ ಅದರ ಸುಧಾರಣೆ ಬಯಸುವುದು ಬಸವಣ್ಣ ಮತ್ತು ಗಾಂಧೀಜಿ 
ಯಂತಹವರ ಆದರ್ಶ. ಆದರೆ ಹಿಂದೂ ಧರ್ಮ ಈ ಬಗೆಯ ಸುಧಾರಣಾವಾದಿ 
ಗಳನ್ನು ನುಂಗಿ ನೊಣೆಯುವ ಶಕ್ತಿಯುಳ್ಳ ಮಹಾನ್‌ ಆಕ್ಟೊಪಸ್‌ ರಾಕ್ಷಸನಾದುದ 
ರಿಂದಲೇ ಬಸವಣ್ಣನ ಪ್ರಾಮಾಣಿಕ ಸುಧಾರಣಾ ಕಲ )ನೆಗಳೆಲ್ಲಾ ಹಿಂದೂ ಧರ್ಮದ 


ಲಂಕೇಶರ 'ಸಂಕ್ರಾಂತಿ' ಒಂದು ಸಾಂಸ್ಕೃತಿಕ ಅಧ್ಯಯನ 127 


ಪ್ರತಿಷ್ಠೆಯನ್ನು ಬಲಪಡಿಸಿದವು. ವೆ ೈದಿಕ ದೇವ ದೇವತೆಗಳನ್ನೆಲ್ಲಾ ಉಳಿಸಿಕೊಂಡು, 
ಆಚರಣೆಗಳಲ್ಲಿಯೂ ಕೆಲವನ್ನು ಒಪ್ಪಿ, ಕೇವಲ ಸಾಮಾಜಿಕ ನೆಲೆಯಲ್ಲಿ ಮಾತ್ರ 
ಸುಧಾರಣೆಗೆ ಹೊರಟ ಬಸವಣ್ಣ ಆಗಿನ ಕಾಲದಲ್ಲಿ ದುರ್ಬಲ ಹೊಂದುತ್ತಿದ್ದ ಹಿಂದೂ 
ಧರ್ಮವನ್ನು ಒಂದು ರೀತಿಯಲ್ಲಿ ರಕ್ಷಿಸಿದನೆಂದೇ ಹೇಳಬೇಕು. ಬಸವಣ್ಣನ ನೇತೃತ್ವದ 
ವೀರಶೈವ ಧರ್ಮದ ಸಾಧನೆಯೇನಿದ್ದರೂ ಕನ್ನಡ ನಾಡಿನ ಶೂದ್ರಾತಿ-ಶೂದ್ರರೇ 
.. ಮುಂತಾದ ಬಹು ಸಂಖ್ಯಾತರನ್ನು ಬಾಹ್ಮಣೇಕರಣಗೊಳಿಸಿದ್ದು ಮಾತ್ರ ಎಂದು 
ಸರಳೀಕರಿಸಿ ಹೇಳಲು ವ್ಯಸನವಾಗುತ್ತದೆಯಾದರೂ ಪರಿಣಾಮದಲ್ಲಿ ಆದದ್ದು ಮಾತ್ರ 
ಇಷ್ಟೇ ಅಂದರೆ ತಪ್ಪಾಗುವುದಿಲ್ಲ. ಈ ಬ್ರಾಹ್ಮಣೀಕರಣದ ಪ್ರಕ್ರಿಯೆಯನ್ನು 


[8 p 
"ಸಂಕಾ ಶ್ರಾಂತಿ'ಯ ಹಿನ್ನೆಲೆಯಲ್ಲಿಯೇ ಗುರುತಿಸಬಹುದು. 


ವೀರಶೈವ ಧರ್ಮಕ್ಕೆ ಹನ್ನೆರಡನೆ ಶತಮಾನದಲ್ಲಿ ಮತ್ತು ಇನ್ನೂ ಮುಂದಿನ 
ಕುಲದಲ್ಲಿ ಮತಾಂತರಗೊಂಡ ಬಹುಪಾಲು ಶೂದ್ರಾತಿಶೂದ್ರರೇ ಮುಂತಾದ ಕೆಳ 
ಜಾತಿಯ ಜನರೆಲ್ಲಾ - ಅಂದು ಅಲ್ಪಸಂಖ್ಯಾತರಾಗಿದ್ದ — ವೈದಿಕ ಹಿನ್ನೆಲೆಯುಳ್ಳ 
ವೀರಶೆ ಶೈವರ ಆಹಾರ ಪಾನೀಯಗಳನ್ನೂ ಆಚಾರ ವಿಚಾರಗಳನ್ನೂ ಒಪ್ಪಿಕೊಂಡದ್ದು 
ಈ ಬ್ರಾಹ್ಮಣೀಕರಣ ಪ್ರಕ್ರಿಯೆಯ ಮೊದಲ ಘಟ್ಟ. "ದೇವನೊಬ್ಬ ಸ ನಾಮ ಹಲವು' 
ಎಂಬಂತಹ ಶರಣರ ಹೇಳಿಕೆಗಳು ಮತ್ತು ಕ್ಷುದ್ರ ದೇವತಾ ಖಂಡನೆಯ ಎಚಾರಗಳನ್ನು 
ಅಂಗೀಕರಿಸಿದ್ದು ಕೆಳಜಾತಿಯವರ ಬ್ರಾ ಹ್ಮಣೀಕರಣದ ಮುಂದಿನ ಘಟ ಸ “ಕಳಬೇಡ, 
ಕೊಲಬೇಡ, ಹುಸಿಯಬೇಡ, ಮುನಿಯಬೇಡ”, “ಪರಮ ಪತಿವ್ರತೆಗೆ ಗಂಡನೊಬ್ಬ, 
ಇನ್ನೂ ಮುಂತಾದ ಘೋಷಿತ ಆದರ್ಶಗಳಿಗೆ ಅವರು ಮರುಳಾದದ್ದು ಈ ಬ್ರಾ )ಿಹ್ಮಣೀ 
ಕರಣದ ಕೊನೆಯ ಘಟ್ಟಿ. ಕೆಳ ಸಂಸ್ಕೃತಿಯ ಕುಲಾಚಾರಗಳನ್ನು ನಿರ್ಮೂಲಗೊಳಿಸಿ 
ಮೇಲು ಸಂಸ್ಕೃತಿ ತನ್ನ ಪ್ರಭುತ್ತ ದ ಸ್ಥಾ ಪಿಸಿಕೊಳ್ಳ ಲು ಚಿಕ್ಕ ಪುಟ್ಟ ಕುಲಾಚಾರಗಳ 
ಆಚರಣೆಗಳನ್ನು ದೇವ ದೇವತೆಗಳನ್ನು ಹೀಯಾಳಿಸುವುದು ನಾಗರಿಕತೆಯ ಪ್ರಕ್ರಿಯೆ 
°° ಯಲ್ಲಿಸಾ ಭಾವಿಕ. ಜಗತ್ತಿನ ಎಲ್ಲ ಪ್ರತಿಷ್ಠಿತ ಧರ್ಮಗಳೂ ತಮ್ಮ ಸಂಪರ್ಕಕ್ಕೆ 
ಬರುವ ಕೆಳ ಸಂಸ್ಕೃತಿಯನ್ನು ಆಪೋಶನ ತೆಗೆದುಕೊಂಡಿವೆ. ಚಿಕ್ಕ ಮೀನನ್ನು 
ದೊಡ್ಡ ಮೀನು ನುಂಗುವ ಸಮುದ್ರನ್ಯಾಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ನಡೆದಿದೆ 
. ಯಾದರೂ ವೀರಶೆ ಶವ ಧರ್ಮದ ಬಹುಸಂಖ್ಯಾತ ಶೂದ್ರಾತಿ ಶೂದ್ರರಿಗೆ ವೈದಿಕ 
ಹಿನ್ನೆಲೆಯ ಶರಣರು ಅವರ ಜೀವ ಸಂತೋಷಗಳಿಗೆ ಧಕ್ಕೆ ತಂದರೆಂಬುದು ಈ 
ಬ್ರಾಹ್ಮಣೀಕರಣ ಎಂಥ ತೀವ್ರ ಸ ರೂಪದಲ್ಲಿತ್ತೆಂಬುದನ್ನು ವಿವರಿಸುತ್ತದೆ. 
"ಸಂಕ್ಟ್ರಾಂತಿ'ಯ ಒಂದನೆಯ ದೃಶ್ಯದಲ್ಲಿ ಬರುವ ಉಜ್ಜ, ಕೆಂಚ ಮುಂತಾದ ಹೊಲೆ 
ಯರು ಈ ದುಃಖವನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳುತ್ತಾರೆ, ಉಳಿದವರು ಶರಣ 
ರಾಗುತ್ತಿರುವ ಉತ್ಸಾಹದಲ್ಲಿ ಮರೆಮಾಚುತ್ತಾರೆ. ತಮ್ಮ ಜೀವ ಸಂತೋಷವಾದ 
ಹೆಂಡ-ಮಾಂಸಗಳಿಗೆ ವಿದಾಯ .ಹೇಳಿ ಹಾಲು, ಗಂಜಿ, ಅನ್ನವನ್ನೇ ಕುಡಿದು 


ಇ 


2 


aa 


128 . ಸಾಧನೆ 


ತಿನ ಬೇಕೆಂಬ ಹೊಲೆಯರೆ ಸಂಕಟದ ತೀವ್ರತೆಯನ್ನು ಅವರ ನಾಯಕ ರುದ್ರ ಅರ್ಥ 
ಮಾಡಿಕೊಳು ತ್ತಾನೆಂದೇ “ಸಂಕ್ರಾಂತಿ” ಹಬ್ಬದವರೆಗೆ ಗಡುವು ಕೊಟು 1 ತಾತ್ಕಾಲಿಕ 
ವಾಗಿ ಹೆಂಡ-ಮಾಂಸಗಳಿಗೆ ರಹದಾರಿ ಕಲ್ಪಿಸುತ್ತಾನೆ. ಒಬ್ಬ ಮನುಷ್ಯನ ಆಹಾರ 
ಪಾನೀಯಗಳು ಅವನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವಹಿಸುತ್ತವೆ 


ತ್ವವನ್ನು 
ಯೆಂಬ ವೈಜ್ಞಾನಿಕ ಸತ್ಯದ ಹಿನ್ನೆಲೆಯಲ್ಲಿ ವೀರಶೈವರ ಅವನತಿಗೆ ಅವರು 


ಲ ಶಿ « 
ಸ್ವೀಕರಿಸಿದ ಆಹಾರ ಪದ್ಧತಿಯೂ ಕಾರಣವಾಯಿತೆಂದು ಹೇಳಿದರೆ ಅತಿಶಯೋಕ್ತಿ 


ಯಾಗಲಾರದು. 


"ಸಂಕ್ರ್ರಾಂತಿ'ಯ ಕೊನೆಯ ದೃಶ್ಯದಲ್ಲಿ ಉಜ್ಜನಿಗೆ ದೀಕ್ಷಾ ಬೋಧೆ ಮಾಡುವ 

ಪ್ರಸಂಗದಲ್ಲಿ-"ನಾಕೊಲ್ಲಾ ಕಿಲ್ಲ, ಕುಡಿಯಾಕಿಲ್ಲ, ತಿನ್ನಾ ಕೆಲ್ಲ' ಎಂಬ ಪ್ರತಿಜ್ಞಾ ವಿಧಿ 
೧೨ ೧೧ ೧972 ೧ ಮ್ಮ "(೧೨ ೧ 

ಯನ್ನು ಒತ್ತಾಯದಿಂದ ಹಿಂಸಾತ್ಮಕವಾಗಿ ಅವನ ಮೇಲೆ ಹೇರುತ್ತಿರುವಾಗ ಆತ 
ಮೌನವಹಿಸಿ, ಮೂಕ ಪಶುವಿನಂತೆ ವಿಲ ವಿಲ ಒದ್ದಾ ಡುತ್ತಾನೆ. ಈ ಹಿಂಸೆಯನ್ನು 
ಪ್ರತಿಭಟಿಸಿ ಸವಾಲಾದ ಬ್ರಾಹ್ಮಣ ಹೆಣ್ಣು ಉಷಾ ಶರಣರ-ಅಹಿಂಸೆಯ ಹೆಸರಿನಲ್ಲಿ 
ತಾಂಡವವಾಡುತ್ತಿರುವ-ಹಿಂಸಾಕಾಂಡವನ್ನೇ ಬಯಲಿಗೆಳೆಯುತ್ತಾಳೆ. ದಲಿತರ 
ಮೇಲೆ ನಡೆಯುತ್ತಿದ್ದ ಪ್ರಚ್ಛನ್ನ ಆಕ್ರಮಣವನ್ನು ಪ್ರತಿಭಟಿಸಿದವಳು ಒಬ್ಬ 
ಬ್ರಾಹ್ಮಣಿ ಎನ್ನು ವುದಕ್ಕಿಂತ ಒಬ್ಬ "ಹೆಣ್ಣು ' ಎನ್ನುವುದು ಮುಖ್ಯವಾದ ಸಂಗತಿ. 
ಅನಾದಿ ಕಾಲದಿಂದಲೂ ಈ ಪುಣ್ಯಭೂಮಿ ಭಾರತದಲ್ಲಿ ದಲಿತರಿಗಿಂತ ತೀವ್ರತರವಾಗಿ 
ಹೆಣ್ಣಿನ ಶೋಷಣೆ ಬಹಳ ನಯವಾಗಿ ಅದ್ಧೂರಿ ಧ್ಯೇಯ ಘೋಷಣೆಗಳ ಸಮೇತ 
ನಡೆಯುತ್ತಿದೆ. ಶೋಷಣೆಗೆ ತುತ್ತಾದ ವ್ಯಕ್ತಿ ಮಾತ್ರವೇ ಶೋಷಣೆಯ ಸ್ವರೂಪ 
ವನ್ನು ಅರಿಯಬಲ್ಲನೆಂಬ ಸಹಜ ನಂಬಿಕೆಯ ಹಿನ್ನೆಲೆಯಲ್ಲಿ ಉಷಾಳ ವರ್ತನೆಯನ್ನು 
ಇಲ್ಲಿ ಗಮನಿಸಬೇಕು. 


ಹೊಲೆಯರ ಈ ಎಲ್ಲ ತ್ಯಾಗಕ್ಕೆ ಗುರಿ ಮೇಲು ಜಾತಿಯವರೊಂದಿಗೆ ಸಮಾನ 
ರಾಗುವ ಕನಸು; ಇವತ್ತಲ್ಲ ನಾಳೆ ಕತ್ತಲು ಹರಿದು ಬೆಳ್ಳಂ, ಬೆಳಕಾಗಿ ಎಲ್ಲವನ್ನೂ 
ನೋಡೇವು ಎಂಬ ಹಂಬಲ. ಬಸವಣ್ಣನ ವಿರೋಧಿ ಬ್ರಾಹ್ಮಣರಿಗಿದ್ದ ಹೆದರಿಕೆ ಸಹ 
ಹೊಲೆಯರು ಬುದ್ಧಿ ವಂತಿಕೆಯಲ್ಲಿ ತಮ್ಮ ಸರಿಜೋಡಿಯಾದಾರೆಂಬುದೇ ಆಗಿತ್ತು. 
ಉಷಾ-ಉದ್ರರ ಸಂಭಾಷಣೆಯಲ್ಲಿ ಅಲ್ಪ ಸ್ವಲ್ಪ ಸೂಚನೆಯನ್ನು ಇದಕ್ಕೆ ಸಂಬಂಧಿಸಿ 
ದಂತೆ ಕಾಣಬಹುದು. ಯಾವ ಬಗೆಯಿಂದಲೂ ಹೊಲೆಯರನ್ನು ತಮ್ಮ ಹತ್ತಿರ 
ಸೇರಿಸ ಬಯಸದ ಅಂದಿನ ವೆ ದಿಕರು, ಸರ್ವಸಮಾನತೆಯೇ ಆರೋಗ್ಯವಂತ 
ಸಮಾಜದ ನೆಲೆಗಟಿ ಕಂದು ಭಾವಿಸಿದ್ದ ಉದಾರವಾದಿ ಬಾ ತ್ರಹ್ಮಣ ಬಸವಣ್ಣ ನನ್ನು 
ತಮ್ಮ ಪ್ರಥಮ ವೈರಿಯೆಂದು ಸಹಜವಾಗಿ ಭಾವಿಸಿದರು. ಉಷಾ-ರುದ್ರರ ಪ್ರೇಮ 
ಪ್ರಕರಣ ಪ್ರತಿಷ್ಠಿತ ಬ್ರಾಹ್ಮಣರು ಮತ್ತು ಸುಧಾರಣಾವಾದಿ ಬಸವಣ್ಣನ ಘರ್ಷಣೆಗೆ 
ಒಂದು ನಿರ್ಣಾಯಕ ಸ್ಟ ರ್ಧೆಯಾಗಿ ಪರಿಣಮಿಸಿತು. ೪. 


ಲಂಕೇಶರ “ಸಂಕ್ರಾಂತಿ' ಒಂದು ಸಾಂಸ್ಕೃತಿಕ ಅಧ್ಯಯನ 129 


ರುದ್ರನ ಮೂಲಭೂತ ಗುಣವಾದ ರೂಕ್ಷತನವನ್ನು ಉಷಾ ಮೆಚ್ಚು ತ್ತಾಳೆ. 
ಅದಕ್ಕೆ ಕಾರಣ ಅವಳ ಸನಾತನ ಹಿನ್ನೆಲೆ. ವೈದಿಕರ ದುರ್ಬಲ ಸಾತ್ವಿಕತೆಯಲ್ಲಿ ಅವಳ 
ಯೌವ್ವನವನ್ನು ಆಕರ್ಷಿಸುವ ವ್ಯಗ್ರತೆಯಿರಲಿಲ್ಲ. ತಾನು ಹುಟ್ಟಿ ಬೆಳೆದ ಪರಿಸರ 
'ದಿಂದ ತೀರಾ ಭಿನ್ನವಾದ ಮಣ್ಣಿಗೆ ಹತ್ತಿರವಾದ ಸಹಜ ಸ ಭಾವದ ರುದ್ರ ಅವಳ 
ಆಸೆಯನ್ನು ಕೆರಳಿಸಿದ್ದು ಆತನ ಜಾಣತನದಿಂದಲ್ಲ ; ಶರಣ ವೇಷದಿಂದಲ್ಲ. ತನ್ನ 
ವ್ಯಕ್ತಿತ್ವದ ಅರಕೆಯನ್ನು ತುಂಬಿಕೊಳ್ಳ ಲು ಉಷಾ ರುದ್ರನನ್ನು ಪ್ರೀತಿಸಿದಳು. 
ಅವಳ ಪ್ರೇಮ ಮುಖ್ಯವಾಗಿ ಭೌತಿಕವಾದದ್ದು ಮನುಷ್ಯನ ದೇಹವೇ ಓದಗಿಸುವ 
ತರ್ಕದಿಂದಾಗಿ ಉದ್ಭವಿಸುವ ಅವಳ ಪ್ರೇಮವು ರುದ್ರನ ಶರಣತ್ವ ಸ್ಪಷ್ಟ ರೂಪು 
ಪಡೆಯುತ್ತಿದ್ದಂತೆ ದ್ವೇಷಕ್ಕೆ ತಿರುಗುತ್ತದೆ. ಉಷಾಳ ಮಟ್ಟಿಗೆ ಕನ್ನ ತಂದೆಯೇ 
ಮುಂತಾದ ಸನಾತನಿಗಳಂತೆ ಬಸವಣ್ಣ ನೂ ಆಕೆಯ ತಿರಸಾ ರಕ್ಕೆ A ಯೋಗ್ಯನಾದವನು | 
ರುದ್ರನನ್ನು ತನ್ನಿಂದ ದೂರ ಮಾಡುವ ಮೂಲಕ ಆಕೆಯ ಪ್ರಬಲ ಪ್ರತಿಸ್ಪರ್ಧಿ. 
ೇತಿಸಿದವರನು ಸ ಪೂರ್ತಿ ಪಡೆಯಲಾಗದಿದ್ದರೆ ಕೊಂದಾದರೂ ದಕ್ಕಿಸಿಕೊಳ್ಳು ವ 


ಗ, ಪ್ರೇಮ ಅವಳದು. 


9 
pe) 
"೧ 


}, 

ಉಷಾಳನ್ನು ಕುರಿತ ರುದ್ರನ ಪ್ರೇಮಕ್ಕೆ ಕಾರಣವನ್ನು ತದ್ವಿರುದ್ದ ನೆಲೆಯಲ್ಲೇ 
ಅರಸಬೇಕಾಗುತ್ತದೆ. ಹೊಲೆಯರ ಬ್ರಾಹ್ಮಣೀಕರಣದ ಅಂಗವಾಗಿಯೇ 
ಈ ಪ್ರೇಮವನ್ನು ರುದ್ರನಮಟ್ಟಿಗೆ ಗುರುತಿಸಬೇಕಾಗಿದೆ. ಸಾಂಸ್ಕೃತಿಕವಾಗಿ ತನ 
ಗಿಂತ ಪ್ರತಿಷ್ಠಿತವಾದ ವರ್ಣದಿಂದ ಹೆಣ್ಣನ್ನು ಪಡೆದು ಮದುವೆಯಾಗಬಯಸುವುದು 
ರುದ್ರನಿಗೆ ಮತ್ತು ಆತನ ಬಂಧುಗಳಿಗೆ ಹೆಮ್ಮೆಯ ವಿಷಯ. ಉಷಾಳನ್ನು ಭೌತಿಕ 
ನೆಲೆಯಲ್ಲಿ ರುದ್ರನು ಪ್ರೀತಿಸಿರಲಿಲ್ಲವೆಂದೇನೂ ಇಲ್ಲ; ಆದರೆ ಅದು ಇಲ್ಲಿ ಗೌಣ 
ವಾಗಿದೆ. ಉಷಾಳ ರೂಪಕ್ಕಿಂತ ಅವಳ ಬ್ರಾಹ್ಮಣಿಕೆಯನ್ನು ರುದ್ರ ಹೆಚ್ಚಾಗಿ 
ಬಯಸುತ್ತಿರುವುದನ್ನು ಅವರ ಸಂಭಾಷಣೆಯಲ್ಲಿ ಗುರುತಿಸಬಹುದು. ತಾವು ನಾಗರಿಕ 
ರಾಗುವುದನ್ನು ಉಷಾ ಹೀಯಾಳಿಸಿದಾಗ ಆತ ಕೆರಳುತ್ತಾನೆ; ತನ್ನ ಆದರ್ಶ 
ನಾಯಕ ಬಸವಣ್ಣ ನನ್ನು ಆಕೆ ಖಂಡಿಸಿದಾಗ ಆತನ ಕೋಪ ಹಿಂಸೆಗೆ ತಿರುಗುತ್ತದೆ. 
ಪ್ರತಿಷ್ಠಿತರೊಂದಿಗೆ ತನಗೆ ಮತ್ತು ತನ್ನವರಿಗೆ ಸಮಾನತೆ ದೊರಕಿಸಲು ಹೆಣಗುವ 
ಬಸವಣ್ಣ ನನ್ನು ಪ್ರೀತಿಸಿದಂತೆ ಗಾಢವಾಗಿ ಅವನು ಉಷಾಳನ್ನು ಪ್ರೀತಿಸಲಿಲ್ಲವೆಂದೇ 
ಹೇಳಬೇಕು. ನಾಟಕದ ಮುಕ್ತಾಯದಲ್ಲಿ ಆತ ಹುತಾತ್ಮನಾಗುವುದೂ ಷಾಳ 
ಪ್ರೀತಿಯ ಸಲುವಾಗಿಯಲ್ಲ ; ಬಿಜ್ವಳನೆದುರು ಬಸವಣ್ಣನ ಪ್ರತಿಷ್ಠೆಯನ್ನು ಗೆಲ್ಲಿಸುವು 
ದಕ್ಕೆ. ಹೀಗೆ ಉಷಾ-ರುದ್ರರ ಪ್ರೇಮ ಪ್ರಕರಣ ಕೇವಲ ವೈಯುಕ್ತಿಕ-ನೆಲೆಯಲ್ಲಿ 
ಆರಂಭವಾಗಿ ಪರ್ಯವಸಾಯಿಯಾಗದೆ ಅವರವರ ಜಾತಿಗಳನ್ನೇ ವ್ಯಾಪಿಸುತ್ತದೆ. 
ರುದ್ರ ಮತ್ತು ಆತನ ಬಂಧುಗಳು ಯಾವುದೇ ಪರಿವರ್ತನೆಗೆ ಒಳಗಾಗದೆ ರೂಕ್ಷವಾಗಿ, 


೨ಸಾ 


30 ಸಾಧನೆ 


ಮುಗ್ಧವಾಗಿ ಉಳಿಯಬೇಕೆಂಬ ಉಷಾ ಯಥಾಸ್ಥಿತಿ ವಾದಿಯಾಗಿದ್ದು ತನಗರಿವಿಲ್ಲ 
ದಂತೆ ಪ್ರತಿಷ್ಠಿತ ಬ್ರಾಹ್ಮಣರನ್ನೇ ಸಮರ್ಥಿಸುತ್ತಿದ್ದಾ ಛೆ, ಇದು ನಾಟಕದ 
ದುರಂತಕ್ಕೆ ಮತ್ತೊಂದು ಆಯಾಮವನ್ನು ಒದಗಿಸುತ್ತದೆ. ಹಿಂದೂ ಧಾರ್ಮಿಕ 
ಪರಿಸರದಲ್ಲಿ ಈ ಮಾದರಿಯ ಅಂತರ್‌-ಜಾತಿ ಪ್ರೇಮ ಪ್ರಕರಣಗಳು ಹನ್ನೆರಡನೆ 
ಶತಮಾನದಂತೆ ಇಂದಿಗೂ ವೈಯುಕ್ತಿಕ ಕಾರಣಗಳಿಗಿಂತ ಸಾಂಸ್ಕೃತಿಕ ಕಾರಣಗಳಿಂದಾಗಿ 
ಸಾರ್ವಜನಿಕರ ಕುತೂಹಲ ಆಸಕ್ತಿಗಳನ್ನು ಸಂಪಾದಿಸಂತ್ತವೆಯೆಂಬುದು ಗಮನಿಸ 
ಬೇಕಾದ ಮತ್ತೊಂದು ವಿಶೇಷ ಸಂಗತಿ. 

ಉಷಾ-ರುದ್ರರ ಪ್ರೇಮ ಮತ್ತು ಅದರ ಪರಿಣಾಮಗಳನ್ನು ಶೋಧಿಸುವುದೇ 
ನಾಟಕದ ಮುಖ್ಯ ಉದ್ದೇಶವಾಗಿದ್ದು ಶ್ರ ಆದಕ್ಕೆ ಸಂಬಂಧಿಸಿದಂತೆಯೇ ರಾಜಕಾರಣ, 
ಧರ್ಮ ಮುಂಂತಾದ ಸಂಗತಿಗಳ ಚರ್ಚೆಯೂ ನಡೆಯುತ್ತದೆ. ಬಿಜ್ಜಳನ ಪಾತ್ರ 
ರಚನೆಯ ಮೂಲಕ ರಾಜಕೀಯ ಚಾಣಾಕ್ಷತೆಗೊಂದು ಮಾದರಿಯನ್ನು ನೀಡ 
ಲಾಗಿದ್ದು, ಆತ ಹನ್ನೆರಡನೆ ಶತಮಾನದ ಒಬ್ಬ ರಾಜ ಮಾತ್ರವಾಗಿರದೆ, ಇಂದಿಗೂ 
ನಮ್ಮ ನಡುವೆ ಕಂಡುಬರುವ ಯಾವನೇ ಕುತಂತ್ರದ ರಾಜಕಾರಣಿ ನಾಯಕನನ್ನೂ 
ಪ್ರತಿನಿಧಿಸುತ್ತಾನೆ. ಜಾತಿ ಜಾತಿಗಳ ನಡುವೆ ಜಗಳಗಳನ್ನು ಪೊ ಶ್ರೀತ್ಸಾಹಿಸುವುದು, 
ಸಂಧಾನವೇರ್ಪಡಿಸುತ್ತಲೇ ಬೆಂಕಿಗೆ ತುಪ್ಪ ಸುರಿದಂತಹ ಮಾತಾಡುವುದು, ಆಪ್ತ 
ಗೂಢಚಾರರಿಂದ ಆಡಳಿತದ ಬಗ್ಗೆ ಸುಳ್ಳು ವರದಿ ತರಿಸಿ ಆಧಿಕಾರಿಗಳನ್ನು ಬೆದರಿಸು 
ವುದು, ಬಸವಣ್ಣ ನಂತಹ ಜನಪ್ರಿಯನನ್ನು ಸ್ನೇಹಿತನೆಂದು ಸಿ ಕರಿಸಿ ಉದಾರವಾಗಿ 
ನಡೆಸಿಕೊಳ್ಳುವುದು... ಇದೆಲ್ಲಾ » ರಾಜಸತ್ತೆ ತನ್ನ ಬುಡವನ್ನು ಭದ ಪಡಿಸಿಕೊಳ್ಳುವ 
ಸಲುವಾಗಿ ನಡೆಸುವ ವಿವಿಧ ವೇಷಗಳು. ರಾಜಕಾರಣಿಗೆ ಸಹಜವಾದ ಈ ಎಲ್ಲ 
ಯುಕ್ತಿ ಕುಯುಕ್ತಿಗಳಲ್ಲದೆ ಬಿಜ್ಜಳನ ಮಾನವೀಯ ಗುಣಗಳಿಗೂ ನಾಟಕದಲ್ಲಿ ಎಡೆ, 
ದೊರೆತಿದೆ. ಬೆಚ್ಚನೆಯ ಸ್ನೇಹ, ಸುಂದರವಾದ ಹೆಣ್ಣು ಗಳು ಅವನನ್ನು ಆರ್ದ್ವ 
ಗೊಳಿಸುತ್ತವೆ. ಬಸವಣ್ಣನನ್ನು ಕುರಿತ ಅವನ ಸ್ನೇಹ ರಾಜಕೀಯ ಹಿತಾಸಕ್ತಿ 
ಗಳನ್ನೂ ಮಾರಿ ಮೋಹಪರವಶನನ್ನಾಗಿಸುತ್ತದೆ. “ಪುಸ್ತಕ, ಹೆಂಗಸು, ಸಿಂಹಾಸನ 
—ಎಲ್ಲ ತೊರೆದು ನಿಮ್ಮೊಂದಿಗೆ ಮೆ ಶಮರೆತಿದ್ದೇನೆ, ನಾನು” - ಎಂದು ಹೇಳು 
ತ್ತಾನೆ. ಬಿಜ್ಜಳನ ಸ್ನೇಹ ಮತ್ತು ಶರಣರಿಗೆ ಸಂಬಂಧಿಸಿದಂಥ ಉದ್ವೇಗ ಇವುಗಳ 
ನಡುವೆ ಬಸವಣ್ಣ ಕುದಿಯುತ್ತಾನೆ. ನಾಲ್ಕನೆಯ ದೃಶ್ಯದಲ್ಲಿ ಬರುವ ಬಸವಣ್ಣ. 
ಬಿಜ್ವಳರ ಸಂವಾದ ನಾಟಕದ ಶಿಖರದಂತಿದ್ದು ವ್ಯವಸ್ಥೆ ಯಾ ಘೋರ ಸ್ವರೂಪವನ್ನು 3 
ಅಲ್ಲಿ ಚರ್ಚಿಸಲಾಗಿದೆ. ಶೋಷಣೆ ಎಷ್ಟು ಸಂಕೀರ್ಣವಾಗಿದೆಯೆಂದರೆ ಬಡಜನತೆಗೆ 
ಶೋಷಕನೇ ಒಬ್ಬ ಹೀರೋನಂತೆ ಕಾಣಿಸುತ್ತಾನೆ. ಬಿಜ್ಜಳನ ಕಿರೀಟದ ಒಂದು ವಜ್ರ, 
ಆತನ ಪಟ ದ ಕುದುರೆ, ಚನ್ನಕೇಶವನ ಎಗ್ರಹ-ಒಂದೊಂದೂ ರಾಜ್ಯದ ಅರ್ಧ 
ಹೊಟ್ಟೆಗೆ ಅನ್ನ ಕಾಣಿಸಬಲ್ಲವೆಂದು ಬಸವಣ್ಣ ರಾಜನೆದುರು ವಾದಿಸುತ್ತಾನೆ. ಆದರೆ 
ತವ್ಮ ರಾಜನ ಕುದುರೆಯ ಬೆಲೆ ಲಕ್ಷ ವರಹವೆಂದೂ, ಆತನ ಕಿರೀಟದ ಪಚ್ಚೆಗೆ ಲಕ್ಷ 


ಲಂಕೇಶರ “ಸಂಕ್ರಾಂತಿ'-ಒಂದು ಸಾಂಸ್ಕೃತಿಕ ಅಧ್ಯಯನ 131 


ವರಹವೆಂದೂ ಬೀಗಿ ಹೆಮೆ ಪಡುವ ಬಡಜನತೆಯ ಮುಗ ಮೌಢ್ಯ ವೂ ಆತನಿಗೆ 
ಗೊತ್ತಿದೆ. ಚಳಿಗಾಲದಲ್ಲಿ ಅಂಗೈ ಯಗಲ ಬಟ್ಟೆಯಿಲ್ಲದ ಹ ಸುಳೆಗಳನ ನ್ನೂ ಲೆಕ್ಕಿ ಸದೆ 
ತಮ್ಮ ರಾಜನ ಅಂತಃಪುರದ ಹೆಂಗಸ ರು ಮತ್ತು ಅವರ ಮೂಗುತಿಯ ಉದರ 
ವನ್ನು, ಆತನ ಕುದುರೆಗಳ ಚಿಕ್ಕೆ ಚಿತ್ತಾರಗಳನ್ನು ಮನವಾರೆ ಬಣ್ಣಿಸಿ ಹಾಡಿ 
ಹೊಗಳುವ ಮುಗ್ಧ ಜನತೆಗೆ ಕಿಂಚಿತ್ತಾದರೂ ಒಳೆ ಯದನ್ನು ಮಾಡಬಯಸುವ 
ಬಸವಣ್ಣ, ರಾಜ ಬಿಜ್ಜ ಳನನ್ನು ಜತ ಸ್ಪ ಷ್ಟವಾಗಿ ವಿರೋಧಿಸುವುದೂ ಇಲ್ಲ. 
ವ್ಯ ವಸೆ ಕ್ರಿಯ ಕ್ರೂರ "ಕರಾಳಸ್ವ ರೂಪವನ್ನು ಅರಿತೂ, ಆದರ ಮೂಲಕವೇ ಜನತೆಗೆ 
ಕಲ್ಯಾಣ ಮರ ಸಾಧ್ಯ ಹ ನಂಬುವ ಬಸವಣ್ಣ ನು, ಏಕಕಾಲದಲ್ಲಿ ಬಿಜ್ಜ ಛನಿಗೆ 
ಮತ್ತು ಬಡಜನತೆಯ ಒಳತೆಗೆ ಬದ್ಧ ನಾಗಿರುವುದು ಅತನ ವ್ಯಕ್ತಿತ ದ ವಿರೋಧಾ 
ಭಾಸ ಸವನ್ನೇ ಎತ್ತಿ ತೋರಿಸುತ್ತವೆ. ವಾಸ್ತವವಾಗಿ ಕರ “ಗುರಯ = 
ವಿರೋಧಾಭಾಸವನ್ನು ನಮ್ಮ ಮುಂದಿಡುವುದೇ ಆಗಿರುವಂತಿದೆ ; ಎಂದೇ, ಬಿಜ್ಜ ಛ-- 
“ನೀನು ಬ್ರಾಹ ಒಣ! ಸಂಸ್ಕೃ ಸಷ ರಾಜಮಹಾರಾಜರನ್ನು ಹತೋಟಿಯಲ್ಲಿಡುತ್ತಿ ದ 
ನೀನು ಹ ಕನ್ನ ಡದಿಂದ ಶೂದ್ರ ರನ್ನ ಶರಣರನ್ನಾ ಗಿಸಿ ಹತೋಟಿಯಲ್ಲಿಡುತಿ ಕೀ 
ಎಂದು ನೇರಾ ಇಂಕ್‌ ಬಸವಣ್ಣ ನುಣುಚು ಮಾತಾಡುತಾ 
ಬಸವಣ್ಣನ ಮೇಲೆ ಇದು ಅತ್ಯಂತ ಹೀನವಾದ ತಯಾ 
ಗಾಂಧಿವಾದದ Trusteeship ಕಲ್ಪನೆಯಂತೆಯೇ ಬಸವಣ್ಣನ ರಾಜ-ಪ್ರಜಾ 
ಸಂಬಂಧದ ಆದರ್ಶವೂ ಕನಸುಗಾರಿಕೆಯ ಕಲ್ಪನೆ. ಬಿಜ್ಜಳನ ಸ್ನೇಹ ಅಕೃತ್ರಿಮ 
ವೆಂದೂ ಅದನ್ನು ಬಳಸಿಕೊಂಡು ಪ್ರಜಾಹಿತವನ್ನು ತಾನು ಸಾಧಿಸಬಲ್ಲೆ ನೆಂದೂ 
ಭಾವಿಸಿದ್ದ ಬಸವಣ್ಣ ತನಗೆ ಅರಿವಿಲ್ಲದಂತೆ ವ್ಯವಸ್ಥೆಯ ಹಿತಾಸಕ್ತಿಯನ್ನುಕಾ ಪಾಡುವ 
ಸಾಧನವಾಗಿರುವಂತಿದೆ. ಗಾಂಧೀಜಿ ಸಹ as ಶ್ರೀಮಂತ ವರ್ಗದ ನ್ಯಾಯ 
ಪರತೆಯಮೇಲೆ ವಿಶ್ವಾಸವಿಟ್ಟಿ ದ್ದ ವಿಚಾರ ಇಲ್ಲಿಗೆ ಅಪ್ಪ ತೃ ತವೇನಲ್ಲ. ಬಸವಣ್ಣ -- 
ಗಾಂಧಿಯನೂ ಬಳ ದು ರಾಜಕಾರಣಿ ಮತ್ತು ಶ್ರೀಮಂತರು ಎಜ್ಭ ಭಿಸದರೆಂಬ 
ದುರಂತವನ್ನೇ ಇತಿಹಾಸ ವಿವರಿಸುತ್ತಿದೆ. ಆದರೆ ಈ ದೇಶದ ಸಾಮಾನ್ಯ ಜನ 
ಯನ್ನಾವರಿಸಿರುವ ಮೌಢ್ಯದ ಹಿನ್ನೆಲೆಯಲ್ಲಿ ಬಸವಣ್ಣ ಅಥವಾ ಗಾಂಧೀಜಿ ಸಸಂ 
ಹಚ್ಚಿನ ಕ್ರಾಂತಿಯನ್ನು ಮಾಡಲು ಸಾಧ್ಯವಿತ್ತೇ? ಎಂಬುದನ್ನೂ ಆಲೋಚಿಸ 
ಬೇಕಾಗಿದೆ. ರುದ್ರನನ್ನು ಶರಣ ಚಳುವಳಿಯ ಬಲಿ ಪಶುವಾಗಿ ವ ವ್ಯವಸ್ಥೆಗೆ ಅರ್ಪಿಸ 
ಬೇಕಾಗಿ ಬಂದಾಗ ಬಸವಣ್ಣ ಆಸಹಾಯಕನಾಗಿ ತನ ಸೋಲನ್ನು ಗುರುತಿಸಿಕೊಳ 4 
ಬೇಕಾಗುತ್ತದೆ. ರಾಜಕೀಯದ ಮಿಂಚಿನ ಚಾಣಾಕ್ಷತನದೆದುರು “ತನ್ನ ಸೆಜ್ಜನಿಕೆಯ 
ಆದರ್ಶ ಮತ್ತು ಕನಸುಗಾರಿಕೆಯ ವಿಚಾರಗಳು ನಿರರ್ಥಕವೆಂದು ಮನಗಾಣಬೇಕಾಗು 
ತ್ತದೆ. ಹಿಂದೂ-ಮುಸ್ಲಿಂ ಮೈತ್ರಿಯ ಕನಸು ಕಂಡ ಗಾಂಧೀಜಿ ಮತ್ತು ಜಾತಿ 
ಜಾತಿಗಳ ಅಂತರವನ್ನು ತೊಡೆದುಹಾಕಲು ಹೊರಟ ಬಸವಣ -ಇಬ್ಬರೂ ಕೊನೆಗೆ 


£2 
ಏಕಾಕಿಗಳಾಗಿ ಉಳಿಯುವ ಸಾಮ್ಯವನ್ನಿಲ್ಲ ಗಮುನಿಸಬೇಕು. 


1342 ಷೆ: ಸಾಧನೆ 


"ಸಂಕ್ರಾಂತಿಯ ಪಾತ್ರಗಳು ಹೋಲಿಕೆಯ ದೃಷ್ಟಿಯಿಂದ ಅತ್ಯಂತ ಕುತೂಹಲ 
ಕಾರಿಯಾಗಿವೆ. ಅತಿ ಬುದ್ದಿವಂತಿಕೆ, ವ್ಯಂಗ್ಯ, ಮಾತ್ಸರ್ಯಗಳಿಂದಾಗಿ ಜೀವಸತ್ತ 
ವನ್ನು ಕಳೆದುಕೊಂಡು ವೇದಜಡರಾಗಿದ್ದ ಬಾ ್ರಿಹ್ಮಣರು ಪಾತ್ರವರ್ಗದ ಒಂದು 
ತುದಿಯಾದರೆ-ಭಾವನೆ, ನಂಬಿಕೆ, ಉತ್ಸಾಹವನ್ನು ಆಶ್ರಯಿಸಿ ಬಸವಣ್ಣನ 
ಮಾತಿಗೆಲ್ಲಾ ತಲೆದೂಗುವ ಹೊಲೆಯರು ಮತ್ತೊಂದು ತುದಿ. ಇವರಿಬ್ಬರ 
ಅಂತರವನ್ನು ತೊಡೆದು ಹಾಕಲೆಳಸುವ ಮಾನವತಾವಾದಿ ಸುಧಾರಕ ಬಸವಣ್ಣ ಮತ್ತು 
ಇವರ ಕಚ್ಚಾಟ ಮೌಢ್ಯಗಳನ್ನು ಬಳಸಿಕೊಂಡು ತನ್ನ ರಾಜಸತ್ತೈಯನ್ನು ಭದ್ರ 
ಪಡಿಸಿಕೊಳ್ಳಲೆಳಸುವ ಬಿಜ್ಜಳ ಇಲ್ಲಿನ ನಿರ್ಣುಯಕ ಪಾತ್ರಗಳಾಗಿವೆ. ಅಂತಿಮವಾಗಿ 
ನಡೆಯುವ ಹೋರಾಟ ಬಿಜ್ಜಳನಿಗೆ ಲಾಭದಾಯಕವಾಗಿ ಫಲಿಸುವುದು ಇಲ್ಲಿನ 
ದೊಡ್ಡ ದುರಂತ. 


ಕೆಳವರ್ಗದಿಂದ ಬರುವ ಯಾವ ಒಂದು ಪಾತ್ರವೂ ಈ ನಾಟಕದಲ್ಲಿ ತಾನು 
ಸ್ವೀಕರಿಸಿದ ಧರ್ಮವನ್ನು ತಾತ್ವಿಕ ನೆಲೆಯಲ್ಲಿ ಅರ್ಥಮಾಡಿಕೊಳ್ಳುವ ಉಸಾಬರಿಗೆ 
ಹೋಗುವುದಿಲ್ಲವೆಂಬುದು ಈ ವರ್ಗದ ಒಂದು ವಿಶೇಷ ಗುಣವನ್ನು ವಿವರಿಸುತ್ತದೆ. 
ಇವರ ನಾಯಕ ರುದ್ರನಂತೂ ಬಿಜ್ಜಳನೆದುರು ಮಾತು ಮಾತಿಗೆ ಬಸವಣ್ಣನನ್ನು 
ಉಲ್ಲೇಖಿಸುತ್ತಲೇ ತನ್ನ ಶರಣತ್ವವನ್ನು ಪ್ರತಿಪಾದಿಸಿಕೊಳ್ಳು ತ್ತಾನೆ. ಹೊಲೆಯರ 
ಹಟಿ ಕ್ರಿಯ ಸಕಲ ಸಮಸ್ತರೂ ರುದ್ರನ ಮೇಲೆ ಮತ್ತು ರುದ್ರನು ಬಸಿವಣ್ಣನ ಮೇಲೆ 

3 
ಇಟ್ಟಿದ್ದ ಅಗಾಧ ವಿಶ್ವಾಸ, ಶ್ರದ್ಧೆ, ವ್ಯಕ್ತಿ ನಿಷ್ಕವಾದುದೇ ಹೊರತು ತತ್ವ ನಿಷ್ಕವಾದು 
ದಲ್ಲ. ರುದ್ರನನ್ನು ನಾಮಮಾತ್ರಕ್ಕೆ ಪ ಶ್ರತಿಭಟಿಸಿದ ಕೆಂಚನನ್ನು ಮೂಳೆ ಮುರಿಯು 
ವಂತೆ ಹೊಡೆಯುವ ಹೊಲೆಯರು ಅಥವಾ ಬಸವಣ್ಣನನ್ನು ತಾತ್ಸೈರದಿಂದ ಹೀಯಾಳಿ 
ಸಿದ ಉಷಾಳನ್ನು ಕ್ರೂರವಾಗಿ ಆಕ್ರಮಿಸುವ ರುದ್ರನಂತಹವರು ಅಮೂರ್ತವಾದ 
ತಾತ್ವಿಕ ಪರಿಕಲ್ಪನೆಗಳಿಗಿಂತ ಬೆಚ್ಚನೆಯ ಪ್ರೀತಿ ವಿಶಾ ಸಗಳಿಂದ ತೀವ್ರವಾಗಿ 
ಪ ಶ್ರಭಾವಿತರಾಗುತ್ತಾರೆ. ಬಸವಣ್ಣನ ಮೇಲೆ ರುದ್ರನು ಇಟ್ಟಿ ದ್ದ ಶ್ರದ್ಧೆಯ 
ತೀವ್ರತೆ ನಮಗೆ ಅರಿವಾಗುವುದು ನಾಟಕದ ಕೊನೆಯ ದೃಶ್ಯದಲ್ಲಿ. “ಸಂಕ್ರಾಂತಿ 
ಬಲಿಯಾಗುತ್ತಿರುವ ರುಡ್ರ್ರ ತನ್ನ ತಂದೆಗೆ ಹೇಳುತ್ತಾನೆ: “ಕೊಂದರೆ ಸಾಯೋನು 
ನಾನು, ನೀನಲ್ಲ. ಬಸವಣ್ಣ ಸಾಯಿ ಅಂದ್ರೆ ನಾ ಸಾಯ್ತೀನಿ”, ಈ ಶ್ರದ್ದೆ 
ಡು ಎಫ 
ಬಸವಣ್ಣನನ್ನೂ ಅಧೀರನನ್ನಾ ಿಗಿಸುವಂತಹುದು. ರುದ್ರ ಮತ್ತು ಬಿಜ್ಜಳರಿಬ್ಬರನ್ನೂ 
೦ ಕ 9 ತ 
ಬಸವಣ್ಣ ಗಾಢವಾಗಿಯೇ ಪ್ರೀತಿಸುತ್ತಿದ್ದನಾದರೂ ಆತನಿಗೆ ವ್ಯಕ್ತಿಗಿಂತ ತತ 3 
ಮುಖ್ಯ. ತತ, ನಿಷೆ ಗೆ ಧಕ್ಕೆ ಬಂದರೆ ಬಿಜ ಳನನೂ ಆತ ತ್ಮಜಿಸಬಲ್ಲ. ಬಿಜ್ಜಳನ 
ವ 9 ಶೆ ಜ £1 ಶಿ ಣಾ ಜ 

ಮೂಲಕ ರಾಜಸತ್ತೈಯನ್ನೂ ಬಳಸಿಕೊಂಡು ರುದ್ರನಂತಹ ಪ್ರಜ್ಞಾವಂತ ಹೊಲೆ 
ಯರನ್ನು ಹುರಿದುಂಬಿಸಿ ಸಮಾಜವನ್ನು ಆಮೂಲಾಗ್ರ ಬದಲಿಸುವುದು ಅವನ ಗುರಿ. 
ಆದರೆ ರುದ್ರನಿಗಾಗಲೀ ಬಿಜ್ಜಳನಿಗಾಗಲೀ ವ್ಯಕ್ತಿ ಬಸವಣ್ಣನನ್ನು ಕುರಿತೇ ಅಗಾಧ 


ಲಂಕೇಶರ '`ಸಂಕ್ರಾಂತಿ'_ಒಂದು ಸಾಂಸ್ಕೃತಿಕ ಅಧ್ಯಯನ 133 


ವಾದ ಶ್ರದ್ಧೆ, ಹಂಬಲ. ವೈದಿಕ ಪ್ರಜ್ಞೆಗೂ ಅವೈದಿಕ ಪ್ರಜ್ಞೆಗೂ ಇರುವ 
ಮೂಲಭೂತ ವ್ಯತ್ಯಾ ಸವನ್ನಿ ಲ ಗುರುತಿಸಬಹುದು. 


“ಸಂಕ್ರಾಂತಿ'ಯನ್ನು ವೈ ಟಚಾರಿಕ ನೆಲೆಯಲ್ಲಿ ಒಟ್ಟಾರೆ ಚರ್ಚೆಗೆ ಗುರಿಪಡಿಸಿದಾಗ 
ಹೊರಡುವ ಸಾರಾಂಶವಿಷ್ಟು : ಮೇಲುಜಾತಿ ಮತ್ತು ವರ್ಗದಿಂದ ಬಂದ ಒಬ್ಬ 
ವ್ಯಕ್ತಿ: ಕೆಳಜಾತಿ ಮತ್ತು ವರ್ಗದ ಹಿತಾಸಕ್ತಿಗಳ ಸಲುವಾಗಿ ನಡೆಯುವ ಹೋರಾಟಕ್ಕೆ 
ನಾಯಕನಾದಾಗ ಆತ ಎಷ್ಟೇ ಪ್ಪಾ ್ರಿಮಾಣಿಕನಾಗಿದ್ದ ರೂ ಯಶಸ್ವಿಯಾಗುವುದಿಲ್ಲ. 
ಏಕೆಂದರೆ ಆಳದಲ್ಲಿ ಬಾಲ್ಯದಿಂದಲೂ ಅವನ ವ್ಯ ಕ್ರಿತ್ವವನ್ನು ರೂಪಿಸಿರುವ ಶಕ್ತಿಗಳು 
ಒಂದಲ್ಲ ಒಂದು ರೀತಿ ಜೆ ಮೇಲೆ ಹಿಡಿತವನಿ ರಿಸಿಕೊಂಡಿರುವುದರಿಂದ ಕೆಳಜಾತಿ 
ಮತ್ತು ವರ್ಗಗಳ ನಿಜವಾದ ಹಿತಾಸಕ್ತಿಗಳ ಸ ಸಮಗ್ರ ಕಲ್ಪನೆ ಆತನಿಗೆ ಉಂಟಾಗುವುದೇ 
ಇಲ್ಲ. ಬಸವಣ್ಣ ಮತ್ತು ಉಷಾರಿಬ್ಬರೂ ರುದ್ರನನ್ನು ಗಾಢವಾಗಿ ಪ್ರೀತಿಸಿದರು; 
ಆದರೂ ಅವನು ಬಲಿಪಶುವಾಗಲು ಅವರಿಬ್ಬರೂ ಪರೋಕ್ಷವಾಗಿ ಕಾರಣರಾದರು. 
ಬಿಜ್ಜಳನೆದುರು, ಬಸವಣ್ಣ ಅಸಹಾಯಕನಂತೆ ಉಳಿದದ್ದು ಮತ್ತು ಉಷಾ ಪ್ರತಿಷ್ಠಿತ 
ಬ್ರಾ ಹ ಣರ ಹಿತಾಸಕ್ತಿ ಯನ್ನು ಕಾಪಾಡುವಂತಾದುದು ಈ ನಾಟಕದಲ್ಲಿ ದುರಂತ 
ವ್ಯ 'ಂಗ್ಯ ವಾಗಿದೆ. 


ಇತಿಹಾಸದ ಸ್ವರೂಪ ಸಂಕೀರ್ಣ ಹಾಗೂ ಜಟಿಲವಾಗಿದ್ದು ಅದರ ಒಂದು 
ಮುಖವನ್ನು ಸಂಕ್ರಾ ತಿ ಯಲ್ಲಿ ಲಂಕೇಶರು ಪರಿಚಯಿಸಿದ್ದಾ ರೆ. ಅವರ ವ್ಯಾಖ್ಯಾಃ ನ 
myer ಸಂಪೂರ್ಣ ಸತ್ಯವಲ್ಲ. ಈ ಅಂಶವನ್ನೂ ಸಾವು ಮನಗಾಣದಿದ್ದರೆ 
ಆತ್ಮದ್ರೋಹ ಮಾಡಿಕೊಂಡಂತಾಗುತ್ತದೆ. ಬಸವಣ್ಣನ ಸಾಮಾಜಿಕ ಪರಿವರ್ತನೆಯ 
ಚಳುವಳಿಯನ್ನು ಅದರ ಕಾಲ ದೇಶಗಳ ಹಿನ್ನೆಲೆಯಲ್ಲಿ ವಿವೇಚಿಸಿದಾಗ ಅವನ 
ಪರಿಮಿತಿಯನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ಅಲ್ಲದೆ, ಧರ್ಮ ಮೂಲ 
ವಾದ ಯಾವುದೇ ಸಾಮಾಜಿಕ ಆರ್ಥಿಕ ಚಳುವಳಿ ಈ ದೇಶದಲ್ಲಿ ಯಶಸ್ವಿಯಾಗಿಲ್ಲ 
ವೆಂಬುದನ್ನು ಶರಣ ಬಸ ಸವಣ್ಣ ಮತ್ತು ಸಂತ ರಾಜಕಾರಣಿ ಗಾಂಧೀಜಿಯ ಜೀವನ 
ಸಂದೇಶವಾಗಿದೆ. ದೇವರಂ ಮತ್ತು ಧರ್ಮವೆರಡನ್ನೂ ಸಂಪೂರ್ಣವಾಗಿ ತಿರಸ್ಕ ರಿಸಿದ 
ಆರ್ಥಿಕ ಕ್ರಾ ತಿಯ ಬಚನ ಪ ದೇಶಕ್ಕೆ ಬಹುಶಃ ಉಳಿದಿರುವ NE 


bd ವಂತಿ 


ಸಮಾಜವಾದ ಮತ್ತು ಧರ್ಮ 


ಬಾಪೂ ಹೆದ್ದೂರಶೆಟ್ಟಿ 


ನರ್ಮದ ಬಗ್ಗೆ ಸಮಾಜವಾದ ಯಾವ ನಿಲುವನ್ನು ತಳೆಯುತ್ತದೆ ಎನ್ನುವುದು 
ಹಿಂದುಳಿದ ದೇಶಗಳ ಸಂದರ್ಭದಲ್ಲಿ ಹಾಗೂ ವಿಶೇಷವಾಗಿ ಭಾರತದ ಸಂದರ್ಭದಲ್ಲಿ 
ಬಹಳ ಮುಖ್ಯವಾದ ಪ್ರಶ್ನೆ. ಏಕೆಂದರೆ ಈ ದೇಶಗಳ ಜನಜೀವನದಲ್ಲಿ ಧರ್ಮ 
ಆಳವಾಗಿ ಬೇರೂರಿರುವುದರಿಂದ ಅವರು ಸಮಾಜವಾದವನ್ನು ಒಪ್ಪುತ್ತಾರೋ 
ಅಥವಾ ಇಲ್ಲವೋ ಎನ್ನುವ ಪ್ರಶ್ನೆ ಈ ನಿಲುವನ್ನೇ ಅವಲಂಬಿಸುತ್ತದೆ. 

ಹಲವು ಸಮಾಜವಾದಿಗಳು ಧರ್ಮವನ್ನು ಸಂಪೂರ್ಣವಾಗಿ ಖಂಡಿಸಿದರೆ, 
ಇನ್ನೂ ಹಲವಾರು ಧರ್ಮ ಹಾಗೂ ಸಮಾಜವಾದಗಳನ್ನು ಬೆಸೆಯಲು ಪ್ರಯತ್ನಿಸು 
ತ್ತಾರೆ... ಬಹಳ ಸಮಾಜವಾದಿಗಳು ಸಮಾಜವಾದಕ್ಕೂ ಧರ್ಮಕ್ಕೂ ಸಂಬಂಧವೇ 
ಇಲ್ಲವೆಂದೂ, ಆದುದರಿಂದ ಸಮಾಜವಾದ ಧರ್ಮದ ಬಗ್ಗೆ ಯಾವುದೇ ನಿಲುವನ್ನು 
ತಳೆಯುವ ಅವಶ್ಯಕತೆಯೇ ಇಲ್ಲವೆಂದೂ ಹೇಳುತ್ತಾರೆ. ಕಮ್ಯುನಿಸ್ಟ್‌ ಆಂದೋಲನದ 
ಪ್ರವರ್ತಕ ಕಾರ್ಲ್‌ ಮಾರ್ಕ್ಸ್‌, ಇವರಲ್ಲಿ ಮೊದಲನೆಯ ಗುಂಪಿಗೆ ಸೇರಿದವ. ಧರ್ಮ 
ವನ್ನು ಜನತೆಯ ಅಫೀಮು ಎಂದು ಹೇಳಿ ಕಮ್ಯುನಿಸ್ಟರು ಅದನ್ನು ಖಂಡಿಸುತ್ತಾರೆ. 
ಅದು ಸಾವಿನಾಚೆಗಿನ ಜಗತ್ತಿನಲ್ಲಿ ಸ್ವರ್ಗದ ಭರವಸೆ ನೀಡಿದರೆ, ತಾನು ಸಾವಿನೀಚಿಗಿನ 
ಜಗತ್ತಿನಲ್ಲಿ ಸುಖದ ಭರವಸೆಯನ್ನು ನೀಡುವುದಾಗಿ ಮಾರ್ಕ್ಸ್‌ ಹೇಳುತ್ತಾನೆ. 
"ಸಾವಿಗಿಂತ ಮೊದಲು ಬಡತನ ಹಾಗೂ ಗುಲಾಮಗಿರಿಯನ್ನು ಸಹಿಸಿದರೆ, ಸತ್ತ್ವ 
ನಂತರ ಸುಖದ ಆಸೆಯನ್ನು ಬಡವರಿಗೆ ತೋರಿಸಿ, ಅವರು ಗುಲಾಮರಾಗಿಯೇ 
ಉಳಿಯುವಂತೆ ಮಾಡುವ ಮೂಢನಂಬಿಕೆ? ಎಂದು ರಶಿಯದ ಕಮ್ಯುನಿಸ್ಥ ಶರು 
ಧರ್ಮವನ್ನು ನಿರ್ವಚಿಸುತ್ತಾರೆ ಎಂದು ಜಾರ್ಜ್‌ ಬರ್ನಾರ್ಡ್‌ ಶಾ ಹೇಳುತ್ತಾರೆ. 
ಈ ರೀತಿ ಬಡತನದ ವಿರುದ್ಧ ಬಡವರು ಸಿಡಿದೇಳುವಂತೆ ಮಾಡದೇ ಧರ್ಮ ಅವರಿಗೆ ' 

ತ್ಮ್ಮಿಕ ಸಹಾನುಭೂತಿಯನ್ನು ಮಾತ್ರ ನೀಡುತ್ತದೆ. ಅಷ್ಟೇ ಅಲ್ಲ, ಭಾರತ 
ದಂತಹ ಹಲವು ದೇಶಗಳಲ್ಲಿ ಕರ್ಮ ಸಿದಾ ೦ತ ಮೊದಲಾದ ಸಿದ್ದಾ ೦ತಗಳ ಮೂಲಕ 
ಅದು ಬಡತನವನ್ನು "ಅವರವರ ಕರ್ಮಫಲ' ಎಂದು ಹೇಳಿ ಸಮರ್ಥಿಸುತ್ತದೆ. 
ಆದುದರಿಂದಲೇ ಸಂಪೂರ್ಣ ಧರ್ಮವನ್ನೇ ಬುಡಸಹಿತ ಕಿತ್ತುಹಾಕಬೇಕು ಎಂದು | 
ಮಾರ್ಕ್ಸ್‌ ಹೇಳುತ್ತಾನೆ. ಆತ ತನ್ನ ಕಮ್ಯುನಿಸ್ಕ್‌ ಮ್ಯಾನಿಫೆಸ್ಕೊ ದಲ್ಲಿ “ಕಮ್ಯುನಿಸಂ | 
ಎಲ್ಲ ನಿತ್ಯ ಸತ್ಯಗಳನ್ನು ಎಲ್ಲ ಧರ್ಮವನ್ನು ಎಲ್ಲ ನೈತಿಕತೆಯನ್ನು ಧ್ವಂಸಮಾಡುತ್ತದೆ” 


ಸಮಾಜವಾದ ಮತ್ತು ಧರ್ಮ 135 


ಎಂದು ಘೋಷಿಸುತ್ತಾನೆ. ಗುರುವಚನಕ್ಕೆ ಬದ್ಧರಾದ ಎಲ್ಲಾ ಕಮ್ಯು ನಿಸ್ಟರೂ, 
ಧರ್ಮ ವಿರೋಧಿಗಳಾಗಿದ್ದಾ ರೆ ಹಾಗೂ - ಅಧಿಕಾರವನ್ನು ಭೋ ಚಃ 
ಗಳಲ್ಲೆ ಲ್ಪ ಧರ್ಮವನ್ನು ಜನಜೀವನದಿಂದ ಬಹಿಷ್ಕ ರಿಸಿಬಿಟ್ಟಿ ದ್ದಾ ೆ. 


ಮಾರ್ಕ್ಸ್‌, ತಾನೊಬ್ಬನೇ ವೆ ಜ್ಞಾನಿಕ ಸಮಾಜವಾದಿ ಎಂದೂ, ಹಾಗೂ 
ಆ ಕಾರಣದಿಂದ ತಾನೊಬ್ಬನೇ ನಿಜವಾದ ಸಮಾಜವಾದಿ ಎಂದೂ, ಹೇಳಿಕೊಂಡಿರು 
ವ್ರದರಿಂದ ಧರ್ಮದ ಬಗ್ಗೆ ಅವನಿಗಿರುವ ವಿಚಾರಗಳೇ ಧರ್ಮದ ಬಗ್ಗೆ ಸಮಾಜ 
ವಾದದ ನಿಲುವೂ ಹೌದು ಎಂದು ಬಹಳ ಜನ ತಿಳಿದುಕೊಳ್ಳುತ್ತಾರೆ. ನಿಜವಾಗಿಯೂ 
ಆವನು ಬರಿ ವ್ಯವಸ್ಥೆಯಾಗಿ ಪರಿಣಮಿಸಿದ್ದ ಧರ್ಮವನ್ನು ಖಂಡಿಸಿದ್ದರೂ, ಅವನು 
ಶುದ್ಧ ಧರ್ಮವನ್ನೇ ಖಂಡಿಸಿದನೆಂದೂ ಬಹಳ ಜನ ತಿಳಿದುಕೊಳು ತ್ತಾರೆ. ಆದರೆ 
ಇವೆರಡೂ ತಿಳುವಳಿಕೆಗಳು ತಪ್ಪು ಎಂದು ಬೇರೆ ಹೇಳಬೇಕಿಲ್ಲ. ಧರ್ಮದ ಬಗ್ಗೆ 
ಮಾರ್ಕ್ಸ್‌ ಮಾಡಿದ ಆರೋಪಗಳನ್ನು ಸ ಲ್ಪ, ಸೂಕ್ಷ ವಾಗಿ ನೋಡಿದರೆ, ಅವು 
ಬರುಬರುತ್ತ ಭ್ರಷ್ಠ ಕವಾಗಿ ಹೋಗಿದ್ದ ಹಾಗೂ ವ್ಯವಸ್ಥೆ ಯಾಗಿ ಪರಿಣಮಿಸಿದ್ದ 
ಧರ್ಮದ ಬಗ್ಗೆ ಮಾಡಿದ ಆರೋಪಗಳೇ ಹೊರತು ಶುದ್ಧ ಧರ್ಮದ ಬಗ್ಗೆ ಮಾಡಿದ 
ಆರೋಪಗಳಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. 


ಧರ್ಮ ಅಥವಾ ಇನ್ನೂ ಸರಿಯಾಗಿ ಹೇಳಂವುದಾದರೆ ವ್ಯವಸ್ಥೆಯಾಗಿ 
ಪರಿಣಮಿಸಿದ ಧರ್ಮ, ಇತಿಹಾಸದಲ್ಲಿ ವಹಿಸಿದ ಪಾತ್ರವನ್ನು ನೋಡಿದರೆ ಮಾರ್ಕ್ಸ್‌ನ 
ಆರೋಪಗಳು ಸರಿ ಎನ್ನಿಸುತ್ತದೆ. ಎಂಗೆಲ್ಸ್‌ನ ಪ್ರಕಾರ ಧರ್ಮದ ಜನ್ಮ ವೇ 
ತಪು ಗಳಿಂದ ಕೂಡಿದೆ. “ಧರ್ಮ ಬಹಳ ಪ್ರಾಚಿನ ಕಾಲದಲ್ಲಿ, ತನ್ನೆ ಹಾಟ 
ಬಾಹ್ಮ ಜಗತ್ತಿನ ಸ್ವರೂಪ ಗಗಳ ಬಗ್ಗೆ ಮಾನವಾಗಿದ್ದ ತಪ್ಪು ಹಾಗೂ "ಪುರಾತನ 
ಕಲ್ಪ ಸಗರದ ಜನ್ಮ. ತೌಳಿತು??3 ಎನ್ನುತ್ತಾನೆ ಎಂಗೆಲ್ಸ್‌. ನಂತರ ತನ್ನ ಐತಿಹಾಸಿಕ 
ವಿಕಾಸದ ಮಾರ್ಗದಲ್ಲಿ ಧರ್ಮ ಮೊದಲು ತನ್ನನ್ನು ರಾಜಪದ್ಧ ತಿಯೊಂದಿಗೆ ಸವಿ 
ಕರಿಸಿಕೊಂಡು ರಾಜ, ಮಹಾರಾಜರನ್ನು, ಅವರ ಅನ್ಯಾಯ ಟ್ಟು. 
“ರಾಜ ದೇವರ ಪ್ರತಿನಿಧಿ'' ಮುಂತಾದ ಸಿದ್ದಾಂತಗಳ ಸಹಾಯದಿಂದ ಸಮರ್ಥಿಸಿತು. 
ನಂತರ ಅದು ತನ್ನನ್ನು ಸಾಮಂತವಾದದೊಂದಿಗೆ ಗುರುತಿಸಿಕೊಂಡು ಸಾಮಂತ 
ವಾದದ ಆನ್ಯಾಯ ಅತ್ಯಾಚಾರಗಳನ್ನು ಸಮರ್ಥಿಸಿತು 


ಕ್ರಿ ಶ್ವ್ವಿಂ ಯನ್‌ ಧರ್ಮದ ಬಗ್ಗೆ ಎಂಗೆಲ್ಸ್‌ “ವ ಮಧ್ಯ ಯುಗದಲ್ಲಿ ಸಾಮಂತವಾದ 
ಬೆಳೆದ ದಂತೆ ಅದರ ಧಾರ್ಮಿಕ ಮುಖದಂತೆ ಕಿ $ ಶ್ಲಿಯನ್‌ ಧರ್ಮ ಸಹಾ ಬೆಳೆಯಿತು. 
ಸಾಮಂತವಾದದಲ್ಲಿರುವಂತೆ ಇಲ್ಲಿಯೂ ಒಂದು ಶ್ರ ೇಣಿಬದ್ಧ ವರ್ಗ ಹುಟ್ಟಿಕೊಂಡಿತು”4 
ಎನ್ನುತಾ ನೆ. ಮಧ್ಯ ಯುಗದಲ್ಲಿ ಧರ್ಮವು ಶೋಷಣೆಯ ಸಾಧನವಾಗಿ ಪರಿಣವಿಚಿತಾ, 
Re ಳು ಆ ಸಾಧನವನ್ನು ಬಳಸುವ ಶೋಷಕರಾದರು. ಸಾಮಾನ್ಯ 


136 ... ಸಾಧನೆ 


ಜನತೆಯನ್ನು ಶೋಷಿಸುವಲ್ಲಿ ಈ ಧರ್ಮಗುರು ವರ್ಗ ಹಾಗೂ ಸಾಮಂತವಾದಿ 
ವರ್ಗಗಳೆರಡೂ ಜತೆ ಸೇರಿದವು. ಸಮಾಜವಾದ ಹಾಗೂ ಕಿ ಕ್ರಿಶ್ಚಿ ಯನ್‌ ಧರ್ಮಗಳನ್ನು 
ಬೆಸೆಯುವ ಹಲವರ ಪ್ರಯತ್ನಗಳನ್ನು ಮಾರ್ಕ್ಸ್‌, ವಸತ ರ೯ಗುರು ಹಾಗೂ 
ಸಾಮಂತರ ನಡುವಿನ ಒಂದು ಸಂಚು” ಎಂದು ಖಂಡಿಸುತ್ತಾನೆ. ಕಮ್ಯುನಿಸ್‌ 
ಮಾ ಖನಫೆಸ್ಟೊ ದಲ್ಲಿ ಈ ಬಗ್ಗೆ ಆತ “ಕ್ರಿಶ್ಚಿಯನ್‌ ಧರ್ಮ ಹೇಳುವ ಸರಳ ಜೀವನಕ್ಕೆ 
ಸ್‌ ಬಣ ವನ್ನು 'ಬಳಿಯುವುದಕ್ಕಿ ೦ತ ಸುಲಭವಾದ ಕೆಲಸ ಯಾವುದೂ 
ಇಲ್ಲ 3 ಕ್ರಿಶ್ಚಿಯನ್‌” ಧರ್ಮ ಖಾಸಗಿ ಆಸ್ತಿಯ ಎರುದ್ಧ, ವಿವಾಹದ ವಿರುದ್ಧ 
ರಾಜ್ಯದ ವಿರುದ್ಧ ಘೋಷಣೆಗಳನ್ನು ಕೂಗಿಲ್ಲವೇನು? ಇವುಗಳ ಸ ಸ್ಮಾನದಲ್ಲ ಅದೆ 
ಸ ಹಾಗೂ” ಕರುಣೆ, ಬಹ್ಮ ಡೆ ಹಾಗೂ ರಕ್ತಮಾಂಸಗಳ ಶುದ್ಧೀಕರಣ, 
ಆಶ್ರಮ ಜೀವನ ಹಾಗೂ ಮಶಿ ತಾಯಿ ಎಂದೆಲ್ಲ ಪ್ರಚಾರ ಮಾಡಿಲ್ಲವೇನು? 

ಕ್ರಿಶ್ರಿ ಯನ್‌ ಸಮಾಜವಾದ ಎಂದರೆ ಸಾಮಂತನ Re ಲ ಆಶೀರ್ವದಿಸಲು 
ಧರ್ಮಗುರು ಬಳಸುವ ಗಂಗಾಜಲ ಮಾತ್ರ''5 ಎನ್ನು ತ್ತಾನೆ. 


ಪೌರ್ವಾತ್ಯ ದೇಶಗಳಲ್ಲಿಯೂ, ಧರ್ಮಗುರುಗಳ ವರ್ಗ ಜನರ ಮೇಲೆ 
ದಬಾ ಳಿಕೆ ನಡೆಸಿತು. ಧರ್ಮ ಒಂದು ವ್ಯವಸ್ಥೆ ಯಾಗಿ ಪರಿಣಮಿಸಿದಾಗ ಅದರಿಂದ 
ಇಲ್ಲಿ ಜಾತಿ .ಪದ್ದ ತಿ ಹುಟ್ಟಿಕೊಂಡಿತು. ಸಾಮಾಜಿಕ ಶ್ರಮದ ವರ್ಗೀಕರಣದ 
ಅನುಕೂಲಕ್ಕಾ ಗಿ ಹುಟ್ಟಿ ದ ನ ಜಾತಿ ಪದ್ಧತಿ ಬರಬರುತ್ತ ಜಟಿಲವಾಗಿ ಸಂಪೂರ್ಣ 
ಸಮಾಜದ ನಷ್ಟು ರತೆಯಲ್ಲಿ ಪರಿಣಮಿಸಿತು. ಈ ರೀತಿ ಪೌರ್ವಾತ್ಯ ದೇಶಗಳಲ್ಲಿ 
ಧರ್ಮದ ಜೊತೆಗೆ ಜಾತಿ ಪದ್ಧತಿಯೂ ಶೋಷಣೆಯ ಒಂದು ಸಾಧನವಾಗಿ 
ಪರಿಣಮಿಸಿತು. 


ಸಾಮಂತವಾದ ಬಿದ್ದು ಹೋಗಿ ಬೂಜಾ ಶೆ ಸಂಸ್ಕೃತಿ ಬೆ ಬೆಳೆಯಲು ಪ 
ದಾಗ ಧರ್ಮವೂ ತನ್ನ ಬಣ್ಣ ಬದಲಿಸಿತು. ಮೊದಲು ಸಾಮಂತವರ್ಗದ 
ಅಡಿಯಾಳಾಗಿದ್ದ ಧರ್ಮ ಈಗ ಬೂಜಾ ರ್ಕಿ ವರ್ಗದ ಅಡಿಯಾಳಾಯಿತು. *“ಧಾರ್ಮಿಕ 
ಸ್ವಾತಂತ್ರ್ಯ ಹಾಗೂ ಆತ ಸಾಕ್ಷಿಯ ಸ ಸ್ವಾತಂತ್ರ್ಯದ ಕಲ್ಪ ನೆಗಳು ಜ್ಞಾನದ ಕ್ಷೇತ್ರದಲ್ಲಿ 
ಮುಕ್ತ ಪೈಪೋಟಿಯ ಕಲ್ಪ ನೆಗೆ ನೀಡಲಾದ ಅಭಿವೃ ಕ್ರಿ ಮಾತ್ರ?” ಎಂದು ಹೇಳು 
ತ್ತಾನೆ ಮಾರ್ಕ್ಸ್‌ “ಆಧುನಿಕ ಔದ್ಯೋ ೇೀಗೀಕರಣದ ಸಂದರ್ಭದಲ್ಲ. ನೈ ತಿಕತೆ ಹಾಗೂ 
ಧರ್ಮಗಳು ಕಾರ್ಮಿಕ ವರ್ಗದ ದ್ಯ ಕೆ ಯಲ್ಲಿ ಬರಿ ಬೂರ್ಜ್ವಾ ವರ್ಗದ ಹಿತ ತವನ್ನು 
ತಮ್ಮ ಹಿಂದೆ ಅಡಗಿಸಿಕೊಂಡಿರುವ ಅಂಧ ಶ ಶ್ರದ್ಧೆಗಳು ಮಾತ್ರ್‌ ಎಂದು ಕಮ್ಯೂನಿಸ್ಟ್‌ 
ಮಾ ನಿಫೆಸ್ಟೊ ಒತ್ತಿ ಹೇಳುತ್ತದೆ”, “ಪಾರ್ಲಿಮೆಂಟ್‌ ಹಾ ಕೋರ್ಟುಗಳು 
ಹೇಗೆ ಶ್ರೀಮಂತರ ಕೆ ವಶ ಆಗಿವೆಯೋ ಹಾಗೆಯೇ ಚರ್ಚು ಸಹಾ ಅವರ ಕೈವಶ 
ವಾಗಿದೆ. ಸಾಮಾನ್ಯ ಧರ್ಮಗುರು ಒಬ್ಬ ಪ್ರಾಮಾಣಿಕತೆ ಹಾಗೂ ಸಮಾನತೆಗಳ ನ್ನು 
ಕಲಿಸುವುದಿಲ್ಲ, ಬರೆ ಶಿ ೀಮಂತಿಕೆಯೊಂದೇ "ಸದ್ಧು ಣವಾಗಿರುವವರಿಗೆ ಮರ್ಯಾದೆ 


4 


ಸಮಾಜವಾದ ಮತ್ತು ಧರ್ಮ 137 


ನೀಡಲು ' ಮಾತ್ರ. ಬಡವರಿಗೆ ಕಲಿಸುತ್ತಾನೆ ಹಾಗೂ ಇದನ್ನೇ ಆತ ಧರ್ಮಶ್ರದ್ಧೆ 
ಎಂದು ಕರೆಯುತ್ತಾನೆ? ಎನ್ನುವಾಗ ಬರ್ನಾರ್ಡ್‌ ಶಾ ಸಹಿತ ಈ ವಿಚಾರಕ್ಕೆ 
ಅಭಿವೃಕ್ತಿ ನೀಡುತ್ತಾರೆ. ಆದರೆ ಬರ್ನಾರ್ಡ್‌ ಶಾ ಹೇಳುವ ಮಾತಿನಲ್ಲಿ ಹೆಚಂ 
ಸತ್ಯ ವಿದೆ. ಏಕೆಂದರೆ ಶ್ರೀಮಂತರು ಚರ್ಚನ್ನು ತ್ರ ವಶ ಮಾಡಿಕೊಂಡಿದ್ದಾ ರೆಂದು 
ಆಹ ಹೇಳುತ್ತಾ ಕಹೋ ಹೊರತು ಧರ್ಮವನ್ನ ಲ್ಲ. ಡಕ ವ್ಯ ವಸಿ 'ತರಣಕ 
ಒಳಗಾದ ಧರ್ಮ - ಅಂದರೆ ಚರ್ಚು, ಫಲು ಸಾವಂಂತವರ್ಗ ಜೊತೆ ಸೇರಿ 
ಜನತೆಯನ್ನು ಶೋಷಿಸಿದಂತೆ ಈಗ ಬಂಡವಾಳವಾದಿಗಳ ಜತೆ ಸೇರಿ ಜನತೆಯನ್ನು 
ಶೋಷಿಸುತ್ತಿದೆ. ಆದುದರಿಂದ ಕಾರ್ಮಿಕ ವರ್ಗ “ಚರ್ಚು ಹಾಗೂ ತಮ್ಮ 
ಹಿಂದಿನ ಶೋಷಕರ ನಡುವಣ ಅಪವಿತ್ರ ಮೈತ್ರಿ ತ್ರಿಯನ್ನು?'* ವಿರೋಧಿಸುತ್ತದೆ. 


೨ 4- 


ಧರ್ಮಾಂಧತೆ, ಅಂಧ ಶ್ರದ್ಧೆಗಳು ಹಾಗೂ ಧರ್ಮದ ಭ ನ್ರಷ್ಟ ಸಂಸ್ಥೆಗಳು ಬರಿ 
ಕಮ್ಯೂನಿಸ್ಟರ ಕೋಪಕ್ಕೆ ಮಾತ್ರ ಅಲ್ಲ ಜನ ಸಾಮಾನ್ಯರ ಕೋಪಕ್ಕೂ ಗುರಿಯಾಗಿವೆ. 
ಮಾರ್ಟಿನ್‌ ಲೂಥರ್‌ ಬಂಡಾಯ ಹೂಡಿದ್ದೂ ಇವುಗಳ ವಿರುದ್ಧವೇ, ಆದ್ದರಿಂದ 
ಕಮ್ಯೂ ನಿಸ್ಟರ ಈ ಧರ್ಮ ವಿರೋಧವನ್ನು ಬರಿ ಧರ್ಮಗುರು-ವಿರೋಧವೆಂದು 
(anti- ಯೂ ಬಣ್ಣಿಸ ತ್ತ ಬಳ ಬೃ ಶಾ, "ಈಗ ನಮಗೆ ಕಾಣಿಸುತ್ತಿರಂವ 
ಧರ್ಮಗುರು ಪರಂಪರೆ (01610811971) ನಾಶವಾಗಿ ಹೋದಾಗ, . ಹಾಗೂ 
ಚರ್ಚುಗಳು ಬರಿ ಬಂಡವಾಳವಾದದ ಆಧ್ಯಾತ್ಮಿಕ ಕೋಟೆಗಳಾಗಿ ಉಳಿಯದೇ ಜನ 
ಸಾಮಾನ್ಯರ ಚರ್ಚುಗಳಾದಾಗ, ಈ ಧರ್ಮಗುರು ಪರಂಪರೆಯ ವಿರೋಧವೂ 
ನಶಿಸಿಹೋಗುತ್ತದೆ?'!0 ಎನ್ನುತ್ತಾ ರೆ. ಧರ್ಮಭ್ರಷ್ಟ ಧರ್ಮಗುರುಗಳು ಹಾಗೂ 
ಈ ವಿರೋಧ ನಶಿಸಿಹೋದಾಗ ಸಮಾಜವಾದ ಧರ್ಮದ ಬಗ್ಗೆ ಯಾವ ನಿಲುವನ್ನು 
ತಳೆಯುತ್ತದೆ? 


ಈ ಪ್ರಶ್ನೆಗೆ ಉತ್ತರ ನೀಡುವುದಕ್ಕಿ ತ ಮೊದಲು ಧರ್ಮ ಹಾಗೂ ಸಮಾಜ 
ವಾದಗಳನು ಸ್ಪಷ್ಟ ವಾಗಿ ಅರ್ಧಮಾಡಿಕೊಳ್ಳು ಸತ ಆವಶ್ಯ ಕ. ಘಫ್ಯೂರ್‌ಬ್ಮಾಕ್‌ 


ನಂತಹ ಹಲವಾರು ಸಮಾಜವಾದಿಗಳು ಅಧ್ಯಾತಿ ಕ ಧರ್ಮವನ್ನು ತೆಗೆದು ಹಾಕಿ ಆ 
ಸ್ನಳದಲ್ಲಿ ಮಾನವತೆಯ ಧರ್ಮವನ್ನು ಪ್ರತಿಷ್ಠಾ ಸಲು ಎ ಈ 


ಸಂದರ್ಭದಲ್ಲಿ ಧರ್ಮದ ಬಗ್ಗೆ ಮಾರ್ಕ್ಸ್‌ನ ನಿಲುವನ್ನು ಚರ್ಚಿಸುತ್ತಾ ಜಿ. ಡಿ. ಎಚ್‌. 
ಕೋಲ್‌, “ಧಾರ್ಮಿಕ ರೂಪಗಳು ಅರ್ಥಿಕ ಅಂಶಗಳನ್ನು ಅವಲಂಬಿಸಿರುತ್ತವೆ ಎಂದು 
ಹೇಳುವಲ್ಲಿ ಮಾರ್ಕ್ಸ್‌ ಧಾರ್ಮಿಕ ಭಾವನೆ ಆವಶ್ಯಕ ಎಂದಾಗಲೀ ಅನಾವಶ್ಯಕ 
ಎಂದಾಗಲೀ ಹೇಳಲಿಲ್ಲ. ಈಗ ಇರುವ ಧರ್ಮಗಳು ಬರಿ ವರ್ಗಮೂಲ ಆರ್ಥಿಕ 
ರಚನೆಗಳ ಬಿಂಬದಲ್ಲಿ ನಿರ್ಮಿತವಾದ ವರ್ಗಮೂಲ ಧರ್ಮಗಳೆಂದು ಮಾತ್ರ 
ಹೇಳಿದ?! ಎನ್ನುತ್ತಾರೆ. 


೪ 


138 ಸಾಧನೆ 
ಆದುದರಿಂದ ಮಾರ್ಕ್ಸ್‌ ವರ್ಗಮೂಲಸಮಾಜಗಳಿಂದ ಸೃಷ್ಠಿ ಯಾದ ವರ್ಗ 
ಮೂಲ ಧರ್ಮಗಳನ್ನು ವಿರೋಧಿಸುತ್ತಾನೆ. ಆದರೆ ಮಾನವನ ಆಂತರಿಕ ಅವಶ್ಯ 
ಕತೆಗಳನು ಪೂರೆ ಸಲು ಯತಿ ಸುವ ಧರ್ಮವನ್ನು ಆತ ವಿರೋಧಿಸುವುದಿಲ. ಅಷ್ಟೇ 
ತಟ £1 £1 ನ್‌ ಓಟ 


ಅಲ್ಲ, ವರ್ಗಮೂಲ ಧರ್ಮದ ಬದಲು ಬೇರೆ ಒಂದು ಧರ್ಮವನ್ನು ಸಾ ಪಿಸಲು 


ಆತ ಪ್ರಯತ್ನಿಸಿದ. “ಜಗತ್ತಿನ ಕಾರ್ಮಿಕರೆಲ್ಲ ಒಂದಾಗಬೇಕೆಂದು ಕರೆ ಕೊಡುವಲ್ಲಿ 
ಆತ ಕಾರ್ಮಿಕ ಧರ್ಮವನ್ನಲ್ಲದಿದ್ದರೂ.... ಅದೊಂದು ಬರಿ ಪರಿಭಾಷೆಯ ಪ್ರಶ್ನೆ... 
ಹಿಂದೆ ಧರ್ಮ ತೃಪ್ತಿಪಡಿಸುತ್ತಿದ್ದ ಮಾನವನ ವರಾನಸಿಕಾಂಶವನ್ನು ತೃಪ್ತಿ 
ಪಡಿಸುವ ಒಂದು ಮತವನ್ನು ನಿರೂಪಿಸಿದ”!2. ಆದರೆ ಇಲ್ಲಿ ಗಮನಿಸಬಹುದಾದ 
ಅಂತರವೆಂದರೆ, "ಹೊಸ ಹಾಗೂ ವಿಕಸಿತವಾಗುತ್ತಿದ್ದ ಉತ್ಪಾ ದನಾಶಕ್ತಿಯ ಮೇಲೆ 
ಆಧಾರಿತ ಮೇಲ್‌ರಚನೆಯ ರೂಪದಲ್ಲಿ ಸಮಂಜಸವೂ ಆವಶ್ಯಕವೂ ಅಗಿ ಬೆಳೆಯು 
ತ್ತಿದ್ದ ಹೊಸ ಸಮಾಜದ ಅವಶ್ಯಕತೆಗಳೊಂದಿಗೆ ಮಾನವನ ಈ ಮಾನಸಿಕಾಂಶವನ್ನು 
ಸಮನ್ವಯಗೊಳಿಸಲು ಸಾಧ್ಯವಾಗುವಂತೆ ಮಾಕರ್ಕ್ಳನ ಈ ಧರ್ಮವನ್ನು ನಿರೂಪಿಸ 
ಲಾಯಿತು”!3. ಈ ಸಂದರ್ಭದಲ್ಲಿಯೇ ಬರ್ನಾರ್ಡ್‌ ಶಾ ಕಮ್ಯೂನಿಸಂ ಸಹ ಒಂದು 
ಧರ್ಮವೇ ಎಂದು ಹೇಳುತ್ತಾರೆ. ಈ ಧರ್ಮದಲ್ಲಿ ಪವಿತ್ರ ಆಧ್ಯಾತ್ಮದ ಬದಲು 
ಭೌತಿಕ ದ್ವಂದ್ವವಾದ, ಕ್ರಿಸ್ತನ ಬದಲು ಮಾರ್ಕ್ಸ್‌, ಕ್ಯಾಥೋಲಿಕ್‌ ಚರ್ಚಿನ ಬದಲು 
ಮೂರನೆ ಇಂಟರ್‌ನ್ಯಾಶನಲ್‌, ಹಾಗೂ ಬೆ ಗೈ ಬಲ್ಲಿನ ಬದಲು ದಾಸ್‌ ಕ್ಯಾಪಿಟಲ್‌ಗಳಿವೆ 
ಎಂದು ಅವರು ಮೂದಲಿಸುತ್ತಾರೆ. 


ಈ ಸಂದರ್ಭದಲ್ಲಿ ಸಮಾಜವಾದ ಎಂದರೇನು ಎನ್ನು ವುದನ್ನೂ ಅರಿತುಕೊಳ್ಳು 
ವುದು ಅವಶ್ಯಕ. ಸಮಾಜವಾದವನ್ನು ವಿವಿಧ ರೀತಿಯಲ್ಲಿ ನಿರ್ವಚಿಸಲಾಗಿದೆ. 
ಉದಾಹರಣೆಗೆ ಪ್ರಜಾಪ್ರಭುತ್ವದೊಂದಿಗೆ ಅದರ ಸಂಬಂಧಗಳನ್ನೇ ನೋಡಬಹುದು. 
ಸೇಂಟ್‌ ಸೈಮನ್‌ನಂತಹ ಸಮಾಜವಾದಿಗಳು ಪ್ರಜಾಪ್ರಭುತ್ವವನ್ನು ಸಮಾಜ 
ವಾದದ ವಿರೋಧಿ ಎಂದು ಖಂಡಿಸುತ್ತಾರೆ. . ಮಾರ್ಕ್ಸ್‌ನಂತಹ ಸಮಾಜವಾದಿಗಳು 
ಪ್ರಜಾಪ್ರಭುತ್ವಕ್ಕೆ ತಮಗೆ ಅನುಕೂಲವಾಗುವಂತೆ ಬೇರೆಯೇ ಒಂದು ಅರ್ಥವನ್ನು 
ನೀಡುತ್ತಾರೆ. ಬರ್ನಾರ್ಡ್‌ಶಾ ಹಾಗೂ ಬರ್ಟ್ಟ್ಟಾಂಡ್‌ ರಸೆಲ್‌ರಂತಹ ಸಮಾಜವಾದಿ 
ಗಳು ಸಮಾಜವಾದ ಹಾಗೂ ಪ್ರಜಾಪ್ರಭುತ್ಸ ಗಳು ಬೇರ್ಪಡಿಸಲಾಗದಂತಹ 


ಸಯಾಮಿ ಅವಳಿ ಮಕ್ಕಳು ಎಂದು ಹೇಳುತ್ತಾರೆ. ಸಮಾಜವಾದ ಹಾಗೂ ಧರ್ಮ 


ಗಳ ನಡುವಣ ಸಂಬಂಧದ ಬಗ್ಗೆಯೂ ಇದೇ ರೀತಿಯ ಭಿನಾ ಸಿ ಭಿಪ್ರಾಯಗಳು ಕಂಡು 
ಬರುತ್ತವೆ. ಹಲವು ಸಮಾಜವಾದಿಗಳ ಪ್ರಕಾರ ಸಮಾಜವಾದ ಹಾಗೂ ಧರ್ಮ 
ಗಳ ನಡುವೆ ಸಮನ ಸಯ ಸಾಧ್ಯವೇ ಇಲ್ಲ. ಇನ್ನೂ ಹಲವರ ಪ್ರಕಾರ ಧರ್ಮದ 
ಮೂಲಕ ಮಾತ್ರವೇ ಸಮಾಜವಾದವನ್ನು ಸ್ಥಾಪಿಸುವುದು ಸಾಧ್ಯ. . ಮಾರ್ಕ್ಸ್‌ 


ನಂತಹ ಹಲವು ಧರ್ಮ. ವಿರೋಧೀ ಸಮಾಜವಾದಿಗಳು, ಸಮಾಜವಾದವನ್ನು 


ಸಮಾಜವಾದ ಮತ್ತು ಧರ್ಮ 139 


ಒಂದು ಸಮಗ್ರ ಸಿದ್ಧಾ ಂತವೆಂದು ಪರಿಗಣಿಸುತ್ತಾರೆ. . ಇವರ ಪ್ರಕಾರ ಸಮಾಜದ 
ಎಲ್ಲ ಸಮಸೆ ಳಿಗೂ ೌಶೊಜವಾದರ ಮಾದ ಇಂತಹ ವ್ಯ ವಸ್ಥೆ 
ಯಲ್ಲಿ ಧರ್ಮಕ್ಕೆ ಸ್ಥಾನವಿಲ್ಲ. ೦ತಹ ಪರಿಸ್ಥಿ ತಿಯಲ್ಲಿಯೇ ತಮಾಜವಾ 
ಅಥವಾ ಇನ್ನೂ ಸಾಂ ಷ್ಟ ಕಮ್ಯ್ಮೂನಿಸಮ್ಮೇ... ಒಂದು ಧರ್ಮ 
ವಾಗುತ್ತದೆ. ಆದರೆ ಬೇರೆ ಸಮಾಜವಾದಿಗಳು ಇದನ್ನೊಂದು ಬರಿ ಆರ್ಥಿಕ 
ಸಿದ್ಧಾಂತ ಮಾತ್ರವೆಂದು ಪರಿಗಣಿಸುತ್ತಾರೆ. ಆದುದರಿಂದ ಧರ್ಮವನ್ನು ಸಮಾಜ 
ವಾದದೊಂದಿಗೆ ಅಸಂಗತ ಎಂದು ಪರಿಗಣಿಸುವುದಿಲ್ಲ. ಸಮಾಜವಾದವನ್ನಿ ವರು 
ಧರ್ಮ... ನಿರಪೇಕ್ಷ ಸಿದ್ಧಾ ೦ತವೆಂದು ಪರಿಗಣಿಸುತ್ತಾರೆ. ಬರ್ನಾಡ್‌ ಶಾ, ಸಮಾಜ 
ವಾದವನು ಸ “ಸಮಾನ ಆದಾಯವನ್ನು ಬೋಧಿಸುವ ಸಿದ್ಧಾ ೦ತ' ಎಂದು ನಿರ್ವಚಿಸು 
ತ್ತಾರೆ. ಆದುದರಿಂದ ಬುದ್ಧಿವಂತ ಮಹಿಳೆಗೆ ಅವರು "ಆದಾಯಗಳು ಅಸಮಾನ 
ವಾಗಿರಬೇಕೆಂದು ನಿಮ್ಮ ಧರ್ಮ ಹೇಳಿದರೆ ಅಂತಹ ಧರ್ಮವನ್ನು ಬುಡಸಹಿತ 
ಕಿತ್ತು ಹಾಕಲು ಸಾಧ್ಯವಾದದ್ದನ್ನೆ ಲ್ಲ ಸಮಾಜವಾದ ಮಾಡುತ್ತದೆ. ಹಾಗೂ 1930 
ರಲ್ಲಿ ಬ್ರಿಟಿಷರ ಸರಕಾರ ಭಾರತದಲ್ಲಿ ದರೋಡೆಕೋರರೊಂದಿಗೆ ನಡೆದು 
ಯೇ ನಿಮ್ಮೊಂದಿಗೆ ಸಮಾಜವಾದ ನಡೆದುಕೊಳು ತ್ತದೆ. ಸಮಾನ 
ಆದಾಯದ ಕಲ್ಪನೆಯೊಂದಿಗೆ ನಿಮ್ಮ ಧರ್ಮ ಸಹಮತವಾಗಿದ್ದರೆ, ಬೇರೆ ಯಾವ 
ಸರಕಾರಕ್ಕಿಂತಲೂ ನಿಕೃಷ್ಟ ಕವಾಗಿ ಸಮಾಜವಾದಿ ಸರಕಾರ ನಿಮ್ಮನ್ನು ನೋಡಿಕೊಳ್ಳು ಖ್ಯ 
ತ್ತದೆ ಎಂದು ಭಯಪಡಲು ಯಾವ ಕಾರಣವು ಇಲ್ಲ'' ಎಂದು ಹೇಳುತ್ತಾರೆ.14 
““ಯಾಂತ್ರಿಕ ಉತ್ಪಾದನೆಯೊಂದಿಗೆ ಹೊಂದಾಣಿಕೆಯನ್ನು ಸಾಧಿಸುವ ಉದ್ದೇಶ 
ದಿಂದ ಆರ್ಥಿಕ ಶಕ್ತಿಯಮೇಲೆ ಜನತಾಂತ್ರಿಕ ರಾಜ್ಯ ಪಡೆಯುವ ಒಡೆತನವೇ 
ಸಮಾಜವಾದ'' ಎಂದು ರಸೆಲ್‌ ಹೇಳುತ್ತಾರೆ. ಆದುದರಿಂದ ""ಧರ್ಮದೊಂದಿಗೆ 
ಸಮಾಜಪಾದದ ಯಾವ ಸಂಬಂಧವೂ ಇಲ್ಲ. ಅದೊಂದು ಬರಿ ಆರ್ಥಿಕ ಸಿದ್ಧಾಂತ. 
ಯಾವ ತಾರ್ಕಿಕ ವಿರೋಧಾಭಾಸವ ಇಲ್ಲದೆಯೇ ಸ ಸಮಾಜವಾದಿಯೊಬ್ಬ ಕ್ರಿಶ್ಚಿಯನ್‌ 
ಮುಸ್ಲಿವರ್‌, ಬೌದ್ಧ ಅಥವಾ ಹಿಂದು ಆಗಿರುವುದು ಸಾಧ್ಯ'''? ಎನ್ನುತ್ತಾರೆ.* 


ಮೂಲತಹ ಧರ್ಮವಿರೋ ಧಿಯಾಗಿದ್ದ ರೂ, ಬಾಕುನಿನ್‌ ನಂತಹ ಸಮಾಜ 
ವಾದಿಗಳು ಸಮಾಜವಾದಿ ವ್ಯ ವಸ್ಥೆ ಯಲ್ಲಿ ಧರ್ಮ ಯಾವ ಕ್ಷೇತ್ರ ಗಳಲ್ಲಿ ತನ್ನ ಕಾರ್ಯ 
ನಿರ್ವಹಿಸಬಹುದು ಎಂಬುದನ್ನು ನಿರ್ದಿಷ್ಟ ಪಡಿಸಲು ಪ್ರ ಯತ್ನ್ನಿ ಇದರು. 'ಬಾಕುನಿನ್‌ 
"ಮಾನವನಲ್ಲಿ ಧಾರ್ಮಿಕ ಭಾವನೆಯೂ ಇರುತ್ತದೆ ಎನ್ನು ವುದನ್ನಾ ಗಲೀ, ಅಥವಾ 
ಮಾನವನ ಐತಿಹಾಸಿಕ ಬೆಳವಣಿಗೆಯಲ್ಲಿ, ಅದು ಒಂದು ಮಹತ್ವಪ ರ್ಣ ಪಾತ್ರೆ ವನ್ನು 


* ಇದರ ಅರ್ಥ ರಸೆಲ್‌ ಧರ್ಮದ ಅನುರಾಗಿಗಳಾಗಿದ್ದರು ಎಂದೇನಲ್ಲ. ಏಕೆಂದರೆ 
ಧರ್ಮದ ಬಗ್ಗೆ ಅವರು ಧರ್ಮ ಎಂದರೆ ಭಯದಿಂದ ಹುಟ್ಟು ವ ಒಂದು ರೋಗ ಹಾಗೂ ಮಾನವ 
ಜಾತಿಗೆ ವರ್ಣಿಸಲಾಗದ ದಾರಿದ್ರ ದ ಮೂಲ ಎಂದು ಜಾನು ನಂಬಿದ್ದೇನೆ!$ ಎನ್ನುತ್ತಾರೆ. 


140 ' ಸಾಧನೆ 


ನಿರ್ವಹಿಸಿದೆ ಎನ್ನುವುದನ್ನಾಗಲೀ ನಿರಾಕರಿಸಲಿಲ್ಲ; ಆದರೆ ಆತ ಧರ್ಮಗುರು 
ಗಳನ್ನೂ ಹಾಗೂ ಅವರ ಧಾರ್ಮಿಕ ಆರಾಧನೆಯ ಮೂಢ ವಿಗ್ರಹಗಳನ್ನೂ ದೆ ಶೇಷಿ 
ಸುತ್ತಿ ದ್ದ. ಆಧುನಿಕ ವಿಜ್ಞಾ ನದ ವಿಕಾಸದ ಸಂದರ್ಭದಲ್ಲಿ ಮಾನವ ಇವುಗಳನ್ನು 
ತ್ಯ ಜಿಸಿ ುಂದುವರಿಯಬೇಕಾಗಿತ್ತು. 17 ಎಂದು ಆತ ಹೇಳುತ್ತಿ ದ್ರ. ಶುದ್ಧ ಧರ್ಮ 
ಹಾಡಿ. ಧಾರ್ಮಿಕ ಮೂಢನಂಭಿಕೆಗಳನ್ನು ಈ ರೀತಿ ಬೇರೆ ಬೇರೆಯಾಗಿ ಅರ್ಥ ಸಿದ್ದ 
ರಿಂದಲೇ ಬಾಕುವಿನ್‌ "ಧರ್ಮ ವ್ಯಕ್ತಿಗತ ಪ ಪ್ರಜ್ಞೆ ಯ ಪ್ರಶ್ನೆ?” ಎಂಬ ತತ್ವ ನ್ನು 
ಒಪ್ಪುವಂತೆ "ಶಾಂತಿ ಹಾಗೂ ಸಾ ತಂತ್ರ ಹಕ್ಕೂ ಟದ ಕೇಡ) ಸಮಿತಿಯ ಮನ 
ವೇಲಿಸಿದ.'" ಆದರೆ "ಚರ್ಚುಗಳು ಸಮಾಜೂ ಮುಕ್ತ ವಿಕಾಸ ಸಕ್ಕೆ ಆದ್ಮಿ ಬಾರ 
ದಂತೆ ನೋಡಿಕೊಳ್ಳೆ ಲು ಧರ್ಮವನ್ನು ರಾಜಕೀಯ ಹಾಗೂ ಸಾರ್ವಜನಿಕ ಎದ್ಯಾ 
ಸಂಸ್ಥೆ ಗಳಿಂದ ತೊಡದು ಹಾಕಬೇಕು! ಎಂದೂ ಆತ ಹೇಳುತ್ತಾನೆ. 


ಜರೋಮಿ ಬ್ಯಾಂಕ ತ ಉಟೋಪಿಯನ್‌ ಸಮಾಜವಾದಿ ಎಂದು ಕರೆಯುವ 
ಸೇಂತ್‌ ಸೈಮನ್‌ನ ಸಮಾಜವಾದಿ ವಿಚಾರಧಾರೆಯಲ್ಲಿ ಧರ್ಮ ಹಾಗೂ ಸಮಾಜ 
ವಾದಗಳು ಎಷ್ಟ ಸರಮಟ್ಟಿಗೆ ಬೆರೆತುಹೋಗುತ್ತದೆ. ಎಂದರೆ, ಅವನ ಮರಣದ 
ನಂತರ ಬಹಳ ವರ್ಷಗಳವರೆಗೆ ಅವನ ಬೋಧನೆಗಳ ಧಾರ್ಮಿಕ ಅಂಶವೇ ಪ್ರಧಾನ 
ವಾಗಿದ್ದು ಅವನ ಅನುಯಾಯಿಗಳು ಎನ್‌ಫ್ಯಾಂಟಿನ್‌ನ ನೇತೃತ್ವದಲ್ಲಿ ಒಂದು ಚರ್ಚೆ 
ಆಗಿಯೇ ಪರಿಣಮಿಸಿದ್ದರು. ಆತ ಒಂದು ಔದ್ಯೋಗಿಕ ಧರ್ಮವನ್ನು ಸ್ಟಾಪಿ 
ಸಿದ್ದಾ ನೆಂದೇ ಹೇಳಬಹುದು. ಸ್ಯಾಮುಯಲ್‌ ಟೇಲರ್‌ ಕೊಲರಿಜ್‌ ಹಾಗೂ 
ರಾಬರ್ಟ್‌' ಸಧೆಯವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದ ಇಬ್ಬರು ಪ್ರಾದಿಗಳು- 
ಫ್ರೆಡೆರಿಕ್‌ .ಮಾರಿಸ್‌ ಹಾಗೂ ಚಾರ್ಲಿನ್‌ ಕಿಂಗ್ಸಲಿ_ ಇಂದು ಕ್ರಿಶ್ಚಿಯನ್‌ ಸಮಾಜ 
ವಾದಿ ಆಂದೋಲನ ಎಂದು ಹೆಸರು ಪಡೆದಿರುವ ಆಂದೋಲನವನ್ನು ಇಂಗ್ಲೆಂಡಿನಲ್ಲಿ 
ಪ್ರಾರಂಭಿಸಿದರು. ಈ ಅಂದೋಲನ “ಪ್ರಮುಖವಾಗಿ, ಕಾರ್ಮಿಕ ವರ್ಗ ಬರಿ 
ರಾಜಕೀಯ ಸುಧಾರಣೆಗಳ ಮೋಸವನ್ನು ಅರಿತುಕೊಳ್ಳುವಂತೆ ಮಾಡಲು 
ಮನವಿ ಮಾಡಿಕೊಳ್ಳುವುದಕ್ಕೆ ಹಾಗೂ ತೆಮ್ಮ ಆಶೋತ್ತರಗಳನ್ನು ಅವರು 
ಸುಧಾರಿಸಿಕೊಳ್ಳುವತ್ತ, ತಮ್ಮ ಆಂದೋಲನಗಳಿಗೆ ನೆ ತಿಕ ಆಧಾರವನ್ನು ನೀಡುವತ್ತ 
ಹಾಗೂ ತಮ್ಮ ಬುನಾದಿಯ ರೂಪದಲ್ಲಿ ಕ್ರಿಶ್ಚಿಯನ್‌ ಧರ್ಮದ ಆವಶ್ಯಕತೆಯನ್ನು 
ಒಪ್ಪಿಕೊಳು ವತ್ತ ಅವರ ಗಮನ ಸೆಳೆಯುವುದಕ್ಕೆ ಮಾತ್ರ ಸೀಮಿತವಾಗಿತ್ತು. 
ಜೊತೆಗೆ ಅದು ಮೇಲ್ವರ್ಗದ ಕ್ರಿಶ್ಚಿಯನ್ನರಿಗೆ, "ಮ್ಯಾ ಂಟಿಸ್ಪರ ಫಿಲಾಸಫಿಯ' 
ಅನ್ಯಾಯವನ್ನು ಅರಿತುಕೊಳ ಗಲು ಹಾಗೂ ಎಲ್ಲ RE. ಚಟುವಟಿಕೆಗಳಲ್ಲಿಯೂ 
ಪ್ರಾಮಾಣಿಕ ಹಾಗೂ ಸೌಹಾರ್ದಿಕ ನಡತೆಯ ಮೂಲಕ ಸಾಧ್ಯವಾಗುವ ವರ್ಗ- 
ಸಹಕಾರದ ಆಧಾರದ ಮೇಲೆ "ಸಾಮಾಜಿಕ ಆಂದೋಲನ'ದಲ್ಲಿ ಭಾಗವಹಿಸಲು 


ಕರೆನೀಡಿತು.'" ಬಂಡವಾಳವಾದಿ ವ್ಯವ ವಸ್ಥೆಯ ಅನ್ಯಾಯವನ್ನು ಬಹಿರಂಗಪಡಿಸುವಲ್ಲಿ 


ಸಮಾಜವಾದ ಮತ್ತು ಧರ್ಮ 141 


ಹಾಗೂ ಸಮಾಜವಾದಿ ವ (ಎಸ್ಸೆ ಯ ಲಾಭಗಳನ್ನು ವಿವರಿಸುವಲ್ಲಿ ಕ್ರಿಶ್ಚಿಯನ್‌ 
ಸಮಾಜವಾದಿಗಳು ಬಹಳ ಪ ಪ್ರಯತ್ನ ಪಟ್ಟರು ಎನ್ನು ಜ್‌ ನಿರ್ವಿವಾದ. 


ಧರ್ಮ ಹಾಗೂ ಸಮಾಜವಾದಗಳ ನಡುವೆ ಸಮನ್ವಯ ಸಾಧಿಸುವ ಈ 
ಪ್ರಯತ್ನಗಳು ಪಶ್ಚಿಮದ ದೇಶಗಳಿಗೆ ಮಾತ್ರ ಸೀಮಿತವಾ ಗಿರಲಿಲ್ಲ. ಪೌರ್ವಾತ್ಯ 
ದೇಶಗಳಲ್ಲಿಯೂ ಈ ಪ್ರ ಯತ್ನ ಗಳು ನಡೆದಿವೆ ಏಷಿಯಾದ ಪರಿಸ್ಲಿ ತಿಯ ವಿಶಿಷ್ಟತೆ 
ಯನ್ನು ವಿವರಿಸುತ್ತಾ TS “ದಕ್ಷಿಣ ಏಷಿಯಾದ ಎದಿಧ್‌ಎನಾಂಗಗಳುಳ 
ಸಮಾಜಗಳಲ್ಲಿ ಏಳುವ ಜಾತೀಯತೆಯ ಪ್ರ ಶ್ಲ ಗಳ ಬಗ್ಗೆ ಪಾಶ್ಚಿ ಮಾತ್ಯ ಸಾಜ 
ಹೆಚ್ಚೇನೂ ಮಾರ್ಗದರ್ಶನ ನೀಡುವುದಲ್ಲ. ಹಾಗೂ ಇಲ್ಲಿಯ" ಧರ್ಮಗಳು, 
A ಬೌದ ಹಾಗೂ. ಮುಸ್ಲಿಮ್‌ ಧರ್ಮಗಳಾದುದರಿಂದ ಧರ್ಮ ಹಾಗೂ 
ಸಮಾಜಗಳ ಸಮಸ್ಯೆಗಳ ಬಗ್ಗ ತನ್ನ ಅನುಭವದ ಲಾಭವನ್ನೂ ಅದು ನೀಡುವುದು 
ಸಾಧ್ಯವಲ್ಲ”? ಎನ್ನುತ್ತಾರೆ. 

ಬಂಡಾರ ನಾಯ್ಕೆಯವರ ಶ್ರೀಲಂಕಾ ಫ್ರೀಡಂ ಪಾರ್ಟಿ, ತನ್ನನ್ನು ಸಾಮಾಜಿಕ 
ಪ್ರಜಾಪ್ರಭುತ್ವವಾದಿ ಪಕ್ಷವೆಂದು (60018! democratic party) ಹೇಳಿಕೊಳ್ಳುತ್ತ, 
ತನ್ನ 1951ರ ಚುನಾವಣಾ ಘೋಷಣೆಯಲ್ಲಿ "ನಮ್ಮ ಜನಜೀವನದಲ್ಲಿ ಒಂದು 
ಚೈತನ್ಯಮಯ ಶಕ್ತಿರೂಪದಲ್ಲಿ ಧರ್ಮ ಮತ್ತೂ ಪ್ರತಿಷ್ಠಿತವಾಗುವಂತೆ ಧಾರ್ಮಿಕ 
ಮೌಲ್ಯಗಳ ಹಾಗೂ ನಮ್ಮ ಸಂಸ್ಕೃತಿಗಳ ಪ್ರನರುತ್ನ್ಸಾನ ಹಾಗೂ ಉದ್ದೀಪನ ಮತ್ತು 
ನಮ್ಮ ರಾಷಿ ಕ್ರಯ ಭಾಷೆಗಳ ಬಳಕೆ ಇವುಗಳ ಜೊತೆ ಸೇರಿ ಸಮಾಜವಾದೀ ತತ್ವಗಳು 
ನಡೆದಾಗ ಮಾತ್ರ ಸಂಸ್ಕೃತಿ ಹಾಗೂ ಧರ್ಮಗಳ ಕ್ಷೇತ್ರದಲ್ಲಿ ನಮ್ಮ ಜನತೆ ನಿಜವಾದ 

ಅರ್ಥದಲ್ಲಿ ಸ್ವತಂತ್ರ ಜನತೆಯಾದೀತು ಎಂದು ಪಕ್ಷ ನಂಬುತ್ತದೆ?! ಎಂದು 
ಘೋಷಿಸುತ್ತದೆ. ಆದುದರಿಂದ ಸರಕಾರ ಬೌದ್ಧ "ಧರ್ಮಕ್ಕೆ ಆಶ್ರಯ ನೀಡ 
ಬೇಕೆಂದು ಸಮಾಜವಾದಿಗಳು ಪ್ರಚಾರಮಾಡಿದರು “ಹಾಗೂ ಬೌದ್ಧರು. ಈ ಪಕ್ಷ 
ವನ್ನು ಬೆಂಬಲಿಸಿದರು. ಈ ಕಾರಣಗಳಿಂದ ಪಕ್ಷ ಅಲ್ಬಸಮಯದಲ್ಲಿಯೇ ದೇಶ 
ದಲ್ಲಿಯೇ ಎರಡನೆಯ ಅತಿದೊಡ್ಡ ಪಕ್ಷವಾಗಿ ಬೆಳೆಯಿತು. 


ಬೌದ ಧರ್ಮವೇ ಪ್ರಮುಖ ಧರ್ಮವಾಗಿರುವ ಬರ್ಮಾದಲ್ಲಿಯೂ ಸಮಾಜ 
ವಾದಿಗಳು ಸಮಾಜವಾದ ಹಾಗೂ ಬೌದ್ಧ ಧರ್ಮಗಳ ನಡುವೆ ವಿರೋಧಾಭಾಸ 
ವನ್ನು ಎಂದೂ ಅನುಭವಿಸಿಲ್ಲ. ಬರ್ಮಾ ದೇಶದ ಸಮಾಜವಾದಿ ಮುಖಂಡ 
ಹಾಗೂ ಸ್ವಲ್ಪಕಾಲ ಪ್ರಧಾನ ಮಂತ್ರಿ ಯಾಗಿದ್ದ ಬಾಸ್ವೆ “ಬರ್ಮಾದ ಕ್ರಾಂತಿ” ಎಂಬ 
ಒಂದು ಭಾಷಣದಲ್ಲಿ ಈ ಬಗ್ಗೆ ವಿವರವಾಗಿ ಓಿರ್ಚಸಿದ್ದಾರೆ. "ಮಾಕ್ತಿ ೯ಸ್ಟ್‌ ತತ್ವ 
ದೊಡನೆ ಸೃಷ್ಟಿಯ ಸಿದ್ದಾ ಂತವನ್ನು ಶಿರಸ್ಕ ರಿಸುತ್ತದೆ. ಆದರೆ ಅದು ಧರ್ಮವನ್ನು 
ವಿರೋಧಿಸ ಸುವುದಿಲ್ಲ. ಚವಾಗಿ: ನೋಡಿದರೆ ಮಾಕ್ಸ್‌ವಾದಿ ಸಿದ್ಧಾ ೦ತ ಬೌದ್ಧ 
ತತ್ವಚಿಂತನೆಯ ವಿರೋಧಿಯೇನಲ್ಲ. ಸ್ಪಷ್ಟವಾಗಿ ಹೇಳುವುದಾದರೆ ಎರಡೂ 


142 ಸಾಧನೆ 


ಸಾದೃಶವಾಗಿವೆ. ಅಷ್ಟೇ ಅಲ್ಲ, ತಾತ್ತ್ವಿಕವಾಗಿ ಅವೆರಡೂ ಒಂದೇ ಆಗಿದೆ. ಆದರೆ 
ಎರಡರ ನಡುವೆ ವ್ಯತ್ಯಾಸವನ್ನು ಮಾಡಲೇಬೇಕು ಎನ್ನುವುದಾದರೆ, ಮಾರ್ಕ್ಸ್‌ವಾದ 
ಕೆಳಮಟ ವನ್ನು ಸ ಬೌದ್ಧ ಧರ್ಮ ಮೇಲಿನ ಮಟ್ಟವನ್ನು ವ್ಯಾಪಿಸಿಕೊಂಡಿವೆ ಎಂದು 
ನಿಸ್ಸಂದೇಹವಾಗಿ ಹೇಳಬಹುದು. ಮಾರ್ಕ್ಸ್‌ವಾದಿ ಸಿದ್ಧಾಂತ ಪ್ರಾಪಂಚಿಕ 
ವ್ಯವಹಾರಗಳಿಗೆ ಸಂಬಂಧಪಟ್ಟ ಸಿದ್ದು ; ಆದು ಜೀವನದ ಭೌತಿಕ ಆವಶ್ಯಕತೆ 
ಗಳನ್ನು ಪೂರೆ ಸಲು ಪ್ರಯತ್ನಿಸುತ್ತದೆ. ಆದರೆ ಬೌದ್ಧ ಧರ್ಮ ಆಧ್ಯಾತ್ಮಿಕ 
ವಿಷಯಗಳಿಗೆ ಸಂಬಂಧಪಟ ದ್ದು ಅದು ಜೀವನದ ಆಧ್ಯಾತ್ಮಿಕ ತೃಪ್ತಿಯನ್ನು 
ಹಾಗೂ ಈ ಪ್ರಾಪಂಚಿಕ ಜಗತ್ತಿನಿಂದ ಮಾನವನ ಮುಕ್ತಿಯನ್ನು ಸಾಧಿಸಲು 
ಪ್ರಯತ್ನಿಸುತ್ತದೆ............... ನನಗೆ ಮಾರ್ಕ್ಸ್‌ವಾದದಲ್ಲಿ ಸಂಪೂರ್ಣ ನಂಬಿಕೆ 
ಇದೆ ಎಂದು ನಾನು ಗಂಟಾಘೋಷವಾಗಿ ಹೇಳುತ್ತೇನೆ, ಆದರೆ ಜೊತೆಗೆಯೇ 
ನಾನು ನಿಜವಾದ ಬೌದ್ಧ ಎನ್ನುವುದನ್ನೂ ನಿರ್ಭಯವಾಗಿ ಹೇಳುತ್ತೇನೆ. ಮೊದ 
ಮೊದಲು ನಾನು ಸಾಂಪ್ರದಾಯದಿಂದ ಮಾತ್ರ ಬೌದ್ಧನಾಗಿದ್ದೆ. ನಾನು ಮಾರ್ಕ್ಸ್‌ 
ವಾದವನ್ನು ಹೆಚ್ಚಿಗೆ ಅಧ್ಯ ಯನ ಮಾಡಿದಷ್ಟು ಬುದ್ಧ ಧರ್ಮದಲ್ಲಿ ನನ್ನ ವಿಶ್ವಾಸ ಸ 
ಹೆಚ್ಚತ್ತಿ Se ಬೌದ್ದ ಧರ್ಮವನ್ನು ಆಳವಾಗಿ ಆಧ್ಯ ಯನ ಮಾಡಿ ಆದರ ತತ್ತ 
ಗಳನ್ನು ಸರಿಯಾಗಿ” ಅರ್ಥಮಾಡಿಕೊಂಡ ಯಾವುದೇ ವ್ಯಕ್ತಿ ಮಾರ್ಕ್ಸ್‌ವಾದ 


ಸ 
ಯಾಗುವುದರಲ್ಲಿ ಯಾವ ತೊಂದರೆಗಳನ್ನೂ ಅನುಭವಿಸುವುದಿಲ್ಲ ಎಂದು ನಾನು 
ಇಂದು ನಂಖುತ್ತೇನೆ...... ಎ... ಮಾನವನ ಆಧ್ಯಾತ್ಮಿಕ ಮುಕ್ತಿಯ ಪ್ರಶ್ನೆಗೆ 


ಮಾರ್ಕ್ಸ್‌ವಾದ ಸಮಾಧಾನ ನೀಡಲಾರದು. ವಿಜ್ಞಾ ನವೂ ನೀಡಲಾರದು. ಬೌದ್ಧ 
ದರ್ಶನ ಮಾತ್ರ ನೀಡಬಲ್ಲುದು. ಆಧ್ಯಾತ್ಮಿಕ ಆವಶ್ಯಕತೆಗಳು ಪೂರ್ಣವಾದ 
ಮಾತ್ರ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ. ಆಗ ಮಾತ್ರ ಈ ಭೌತಿಕ ಜೀವನದಿಂದ 
ನಾವು ಮುಕ್ತಿ ಪಡೆಯಬಹುದು. ಆದರೆ ಜೀವನದ ಭೌತಿಕ ಆವಶ್ಯಕತೆಗಳನ್ನು 
ಮಾತ್ರ ಮಾರ್ಕ್ಸ್‌ವಾದದ ಮೂಲಕವೇ ಪೂರೈಸುವುದು ಸಾಧ್ಯ ಎನ್ನುವುದನ್ನು 
ನಾವು ಒಪ್ಪಲೇಬೇಕು.” ಈ ರೀತಿ ಬರ್ಮಾ ದೇಶದ ಸಮಾಜವಾದಿಗಳು ಬೌದ್ಧ 
ಧರ್ಮದೊಂದಿಗೆ ಸೆಣಸಾಟವನ್ನು ತಪ್ಪಿಸಿ ಸಮಾಜವಾದದ ಸಾಧನೆಗೆ ಬೌದ್ದ 


ಧರ್ಮದ ಶಕ್ತಿಯನ್ನು ಬಳಸಲು ಪ್ರ ತ್ನ ಸಿದರು. 


ಬರ್ಮಾ ದೇಶದಲ್ಲಿ ಸಮಾಜವಾದ ಬೌದ್ಧ ಧರ್ಮದೊಂದಿಗೆ ಸಾಧಿಸಿದ 
ಸಮನ್ವಯವನ್ನು ಇಂಡೋನೇಷಿಯಾದಲ್ಲಿ ಇಸಾ ಸ್ಲಾಂ ಧರ್ಮದೊಂದಿಗೆ ಸಾಧಿಸಲು 
ಸಾಧ್ಯವಾಗಲಿಲ್ಲ. ಆದರೂ ಸಹ, ಮಸ್ಹಾ ಮಿ ಎಂಬ ಹೆಸರಿನ ಇಂಡೋನೇಶಿಯಾದ 
ಮುಸ್ಲಿ ೦. ಸಂಘಟನೆಗಳ ಎಂಸಿಲ್‌ನಲ್ಲಿ, ಫ್ರುದ್ದೀನ್‌ ಮೊದಲಾದವರ 
ಮುಖಂಡತ ಲದ ಕೆಳಗೆ ಹಲವಾರು ಮುಸ್ಲಿಂ ಮುಖಂಡರು ಸಮಾಜವಾದದೆಡೆಗೆ 
ವಾಲಿದರು ಹಾಗೂ ಇಂದು "ಧಾರ್ಮಿಕ ಸಮಾಜವಾದ ಎಂದು ಕರೆಯಲಾಗುವ 


ಸಮಾಜವಾದ ಮತ್ತು ಧರ್ಮ 143 


ವಿಚಾರಗಳನ್ನೂ ಬೆಳೆಸಿದರು. ಸಮಾಜವಾದಿ ಪಕ್ಷ ಹಾಗೂ "ಧಾರ್ಮಿಕ ಸಮಾಜ 
ವಾದಿ'ಗಳ ವಿಚಾರಗಳಲ್ಲಿ ಬಹಳ ಆಂತರವೇನೂ ಇರಲಿಲ್ಲ ಎಂದು ಸಾಲ್‌ರೋಸ್‌ 
ಹೇಳುತ್ತಾರೆ. “ಸಮಾಜವಾದಿಗಳೆಲ್ಲರೂ ಧರ್ಮ ವಿರೋಧಿಗಳು ಎಂಬ ಮಸ್ಚಾ 
ವಯ ಬಹುಸಂಖ್ಯ ಸದಸ್ಯರ ತಪ್ಪು ಕಲ್ಪನೆಯನ್ನು ದೂರಮಾಡುವುದರಲ್ಲಿ 
ಧಾರ್ಮಿಕ ಸಮಾಜವಾದಿಗಳು ಯಶಸಿ ಯಾದರು? ಎಂದು ಕಾಹಿನ್‌ ಹೇಳುತ್ತಾರೆ. 


ಈ ರೀತಿ ದಕ್ಷಿಣ ಏಶಿಯಾದ ಹಲವಾರು ದೇಶಗಳಲ್ಲಿ ಸಮಾಜವಾದ ಹಾಗೂ 
ಧರ್ಮಗಳನ್ನು ಬೆಸೆಯುವ ಯತ ಕ ನಡೆದುದನು ಸ ನಾವು ಕಾಣಬಹುದು. ಭಾರತದ 
ಸಮಾಜವಾದಿ ಮುಖಂಡರನ್ನು ಮೂರು ವಿಧವಾಗಿ ವಿಂಗಡಿಸಬಹುದು. ಆಚಾರ್ಯ 
ನರೇಂದ್ರದೇವ ಹಾಗೂ ಜಯಂಪ್ರಕಾಶ್‌ ನಾರಾಯಣರಂತಹ ಸಂಪೂರ್ಣ ಮಾರ್ಕ್ಸ್‌ 
ವಾದಿಗಳು, ಅಶೋಕಮೆಹತಾ ಹಾಗೂ ವೀನೂ ಮಸಾನಿಯವರಂತಹ ಜನ- 
ತಾಂತ್ರಿಕ ಸಮಾಜವಾದಿಗಳು ಹಾಗೂ ಡಾ। ಲೋಹಿಯರಂತಹ ಗಾಂಧಿವಾದಿಗಳು. 
ತಾವು ನಿರೀಶ್ವರವಾದಿಗಳು, ಧರ್ಮ ವಿರೋಧಿಗಳು ಎಂದೆಲ್ಲ ಈ ಮುಖಂಡರು 
ಭಾವಿಸಿಕೊಂಡಿದ್ದರೂ, ಮಹಾತ್ಮಾ ಗಾಂಧಿಯವರ ಆಧ್ಯಾತ್ಮಿಕ ಬಣ್ಣದ ತತ್ವಗಳ 
ಸುಳಿಯಲ್ಲಿ ಇವರೆಲ್ಲ ಸಿಕ್ಕಿಹೋಗಿದ್ದರು. ಇವರೆಲ್ಲ ಆಧ್ಯಾತ್ಮಿಕ ವಾಸನೆಯಿರುವ 
ಸತ್ಯಾಗ್ರಹದಂತಹ ಸಾಧನೆಗಳ, ಅಹಿಂಸೆಯಂತಹ ಕಲ್ಪನೆಗಳ ಪ್ರಶಂಸಕರಾಗಿದ್ದ 
ರೆನ್ನುವುದು ಗಮನಾರ್ಹ. 


ತನ್ನ ಗಂಟಾ ಸಮ್ಮೇಳನದಲ್ಲಿ ಪ್ರಜಾ ಸಮಾಜವಾದಿ ಪಕ್ಷ ಒಪ್ಪಿಕೊಂಡ 
ಹಾಗೂ ಅಚಾರ್ಯ ನರೇಂದ್ರ ದೇವರು ಸಿದ್ಧ ಪಡಿಸಿದ ಪಕ್ಷದ ಧೋರಣಾಪತ್ರದಲ್ಲಿ 
(policy statement) ಧರ್ಮದ ಬಗ್ಗೆ ಯಾವ ವಿಚಾರಗಳನ್ನೂ ವ್ಯಕ್ತಪಡಿಸದೆ 
ಬರಿ ಸಮಾಜವಾದಿ ಸಮಾಜದಲ್ಲಿಯ ನೈತಿಕತೆ ಹಾಗೂ ಸಂಸ್ಕೃತಿಗಳ ಬಗ್ಗೆ ಮಾತ್ರ 
ಹೇಳಲಾಗಿದೆ. ತಮ್ಮ “ಜನತಾಂತ್ರಿಕ ಸಮಾಜವಾದ' ಎಂಬ ಪುಸ್ತಕದಲ್ಲಿ ಅಶೋಕ 
ಮೆಹಾತಾ ಸಹ ಧರ್ಮದ ಬಗ್ಗೆ ಏನನ್ನೂ ಹೇಳದೇ ಬರಿ ಸಮಾಜವಾದಿ ಸಂಸ್ಕೃತಿಯ 
ಬಗ್ಗೆ ಬರೆಯುತ್ತಾರೆ. ಸಮಾಜವಾದ ಹಾಗೂ ಬೌದ್ಧ ಧರ್ಮಗಳನ್ನು ಬೆಸೆಯಲು 
ಬರ್ಮಾದ ಸಮಾಜವಾದಿಗಳು ಮಾಡಿದ ಪ್ರಯತ್ನಗಳ ಬಗ್ಗೆ ಸಮಾಜವಾದಿ ಪಕ್ಷದ 
ಪಂಚಮಢಿ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಡಾ॥ ಲೋಹಿಯಾ "ಮಾರ್ಕ್ಸ್‌ವಾದ 
ಬೌದ ಧರ್ಮಗಳು ಪರಸ್ಪರ ಅನುರೂಪ (symmetrical) ಸಿದ್ಧಾಂತಗಳು, 
ಹಾಗೂ ಭೌತಿಕ ಜೀವನದ ಆವಶ್ಯಕತೆಗಳನ್ನು ಮಾರ್ಕ್ಸ್‌ವಾದ ಪೂ ೈಸಿದರೆ, 
ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ಬೌದ ಧರ್ಮ ಪೂರೈಸುತ್ತದೆ ಮತ್ತು ಅವೆರಡೂ 
ಜೊತೆ ಜೊತೆಗೆ ಹೋಗಬಹುದಷ್ಟೇ ಅಲ್ಲ, ಹೋಗಲೂ ಬೇಕು ಎಂದು ಬರ್ಮಾದ 
ಸಮಾಜವಾದಿಗಳು ನಂಬುತ್ತಾರೆ.'' ಎಂದು ಹೇಳಿ, ""ಇಂತಹ ನಂಬಿಕೆ ತರ್ಕಹೀನ 
ವಾದುದು ಹಾಗೂ ಒಪ್ಪಲು ಅಸಾಧ್ಯವಾದಂದು'' ಎಂದು ಖಂಡಿಸಿದರು. ಆದರೆ 


144 ಸಾಧನೆ 


ಈ ರೀತಿ: ಖಂಡಿಸಿದನಂತರವೇ ""ಈ ನಂಬಿಕೆ ಹಲವು ವಿಶಿಷ್ಟ ಪರಿಸ್ಥಿ ತಿಗಳಲ್ಲಿ ಲಾಭ 
ದಾಯಕ ಪರಿಣಾಮಗಳನ್ನು ತೋರಿಸಬಹುದು. ಈ ಪರಿಣಾಮಗಳು ಸರಿಯಾದ 
ಸಿದ್ದಾ ೦ತಕ್ಕೆ ನಮ್ಮನ್ನು ಶೆ ಕೊಂಡೊಯ್ಯುವುದು ಸಾಧ್ಯ'' ಎಂದು ಹೇಳಿದರು. ಈ 
ಬಗ್ಗೆ ಇನ್ನೂ ಮಾತನಾಡುತ್ತಾ ""ಮಾರ್ಕ್ಸ್‌ವಾದ ಹಾಗೂ ಬೌದ್ದ ಧರ್ಮಗಳಲ್ಲಿ 
ಒಂದನ್ನು ಬಿಡಬೇಕಾಗುವ ಸಂದರ್ಭ ಬರ್ವಾದ ಸಮಾಜವಾದಿಗಳಿಗೆ ಬೇಗನೇ 
ಒದಗಬಹುದು. ಅದರೆ ಅವರ: ಈ ಎರಡೂ ಸಿದ್ಧಾಂತಗಳನ್ನು ಒಪ್ಪಿ ಕೊಳ್ಳು ವು 
ದಾದರೆ ಸಮಾಜವಾದ ಆರ್ಥಿಕ ಹಾಗೂ ಸಾಮಾನ್ಯ ಧ್ಯೇಯಗಳನ್ನು ಸಮನ ಸಯ 
ಗೊಳಿಸುವ ಸಿದ್ಧಾಂತವನ್ನು ಸಾಧಿಸಬೇಕಾಗುತ್ತದೆ'?23 ಎಂದರು. ಈ ರೀತಿ 
ಕೊನೆಯ ಪಕ್ಷ ಡಾ!। ಲೋಹಿಯಾ ಧರ್ಮ ಹಾಗೂ ಸಮಾಜವಾದಗಳ ನಡುವಣ 


ಸಮನ್ವಯದ ಸಾಧ್ಯತೆಯನ್ನು ಅಲ್ಲಗಳೆಯಲಿಲ್ಲ. 


ಪ್ರಥಮ ಸಾರ್ವತ್ರಿಕ ಚುನಾವಣೆಗಳನಂತರ ದೇಶದಲ್ಲಿಯೇ ಎರಡನೆಯ ಅತಿ 
ದೊಡ್ಡ ಪಕ್ಷವಾಗಿದ್ದ ಸಮಾಜವಾದಿಗಳು ಐದು ಸಾರ್ವತ್ರಿಕ ಚುನಾವಣೆಗಳ ನಂತರ 
ತಮ್ಮ ಸ್ಥಾನವನ್ನೂ, ರಾಜಕೀಯ ಮಹತ್ವವನ್ನೂ ಕಳೆದುಕೊಂಡಿದ್ದಾ ರೆ. ರಾಜಕೀಯಂ 
ವಾಗಿ ಸಮಾಜವಾದಿಗಳು ಈ "ರೀತಿ ಸೋಲಲು ಒಂದು ಕಾರಣ ಬಹುಶಃ 
ಧರ್ಮದ ಬಗ್ಗೆ ಅವರಿಗಿರುವ ನಿಲುವೇ ಇರಬಹುದು. ಆದರೆ ದೌರ್ಭಾಗ್ಯವಶಾತ್‌, 
ಧರ್ಮದ ಬಗ್ಗೆ ಭಾರತದ ಜನತೆಗೆ ಅಲುಗಾಡಿಸಲಾಗದಂತಹ ನಿಷ್ಠೆ ಇದೆ. ಈ ನಿಷ್ಠೆ 
ಯನ್ನು ಬರಿ ಪಶ್ಚಿಮದ ಆಂಧಾನುಕರಣೆಯಿಂದ ಹೋಗಲಾಡಿಸುವುದು ಸಾಧ್ಯವಿಲ್ಲ. 
«ಧರ್ಮ ಒಂದು ಅಂಧ ಶ್ರದ್ದೆ, ಅದೊಂದು ಮಾನಸಿಕ ರೋಗ'' ಎಂದು ಚಾರ್ವಾಕ 
ನನ್ನು ತತ್ವಚಿಂತಕನೆಂದು ಭಾರತದ ಜನತೆ ಒಪ್ಪಿಕೊಳ್ಳಲಿಲ್ಲ ಎನ್ನುವುದನ್ನು ಇಲ್ಲಿ 
ನೆನೆಸುವುದು ತಪ್ಪಾಗಲಾರದು. ಭಾರತದ ಸಂದರ್ಭದಲ್ಲಿ ಸಮಾಜವಾದದ ಪುನರ್ನಿ 
ರ್ವಚನ ಅವಶ್ಯಕ. 


ಟಿಪ್ಪಣಿಗಳು 


1, ಎನ್‌ ಇಂಟಿಲಿಜೆಂಟ್‌ ವುಮೆನ್ಸ್‌ ಗೈಡ್‌ ಟು ಸೋಷಿಯಲಿಸಂ ಇತ್ಯಾದಿ...... 
"೬ ಕಮ್ಯೂನಿಸ್ಟ್‌ ಮ್ಯಾನಿಫೆಸ್ಟೋ.---ಎಂ. ಇ. ಎಸ್‌. ಡಬ್ಲ್ಯು, ವಾಲ್ಕುಂ 1, ಪುಟ 125. 

3, ಫಿಯರ್‌ಬ್ಯಾಚ್‌ ಅಂಡ್‌ ಎಂಡ್‌ ಆಫ್‌ ಕ್ಲಾಸಿಕಲ್‌ ಜರ್ಮನ್‌ ಇಡಿಯಾಲಜಿ- ಎಂ.ಇ, 
ಎಸ್‌. ಡಬ್ಲ್ಯು, ವಾಲ್ಯೂಂ 3, ಪುಟ 372. 

4. ಫಿಯರ್‌ಬ್ಯಾಚ್‌ ಆಂಡ್‌ ಎಂಡ್‌ ಆಫ್‌ ಕ್ಲಾಸಿಕಲ್‌ ಜೆರ್ಮನ್‌ ಇಡಿಯಾಲಜೀ-..ಎಂ. ಇ. 
ಎಸ್‌. ಡಬ್ಲ್ಯು, ವಾಲ್ಯೂಂ 3, ಪುಟ 373, 

5. ಕಮ್ಯೂನಿಸ್ಟ್‌ ಮ್ಯಾನಿಫೆಸ್ಟೋ ಎಂ.ಇ. ಎಸ್‌.ಡಬ್ಲ್ಲ್ಯು, ; ವಾಲ್ಕುಂ 1, ಪುಟ 129, 

6. ಕಮ್ಯೂನಿಸ್ಟ್‌ ಮ್ಯಾನಿಫೆಸ್ಟೋ ಎಂ.ಇ.ಎಸ್‌.ಡಬ್ಲ್ಯ್ಯು,, ವಾಲ್ಕುಂ 1, ಪುಟ 125, 


ಸಮಾಜವಾದ ಮತ್ತು ಧರ್ಮ 145 


ಎ ಹಿಸ್ಟರಿ ಆಫ್‌ ಸೋಷಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲೆ, ವಾಲ್ಕುಂ-1, 251, 
ಎನ್‌ ಇಂಟೆಲಿಜೆಂಟ್‌ ವುಮೆನ್ಸ್‌ ಗೈಡ್‌. -ಪುಟ 94. 

ಎನ್‌ ಇಂಟೆಲಿಜೆಂಟ್‌ ವುಮೆನ್ಸ್‌ ಗೈಡ್‌ ಪುಟ 446. 

ಎನ್‌ ಇಂಟೆಲಿಜೆಂಟ್‌ ವುಮೆನ್ಸ್‌ ಗೈಡ್‌ ಪುಟ 446.7, 

ಎ ಹಿಸ್ಟರೀ ಆಫ್‌ ಸೋಸಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲೆ, ವಾಲ್ಕುಂ 1, 276. 
ಎ ಹಿಸ್ಟರೀ ಆಫ್‌ ಸೋಸಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲೆ, ವಾಲ್ಕುಂ 1, 276. 
ಎ ಹಿಸ್ಟರೀ ಆಫ್‌ ಸೋಸಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲೆ, ವಾಲ್ಯುಂ 1, 276. 
ಎನ್‌ ಇಂಟೆಲಿಜೆಂಟ್‌ ವುಮೆನ್ಸ್‌ ಗೈಡ್‌- ಪುಟ 448. 

ಇನ್‌ ಪ್ರೈಸೀ ಆಫ್‌ ಐಡೆಲ್‌ನೆಸ್‌ ಪುಟ 95. 

ರೇಷನಲಿಸ್ಟ್‌ ಪ್ರೆಸ್‌ ಅಸೋಸಿಯೇಷನ್‌ ಆನ್ಯುಯಲ್‌....1930. 

ಎ ಹಿಸ್ಟರೀ ಆಫ್‌ ಸೋಸಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲೆ, ವಾಲ್ಕುಂ-2, 221, 
ಎ ಹಿಸ್ಟರೀ ಆಫ್‌ ಸೋಷಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲೆ, ವಾಲ್ಕ್ಯುಂ-2, 231. 
ಎ ಹಿಸ್ಟರೀ ಆಫ್‌ ಸೋಷಿಯಲಿಸ್ಟ್‌ ಥಾಟ್‌ : ಜಿ.ಡಿ.ಹೆಚ್‌. ಕೋಲ್ಕೆ ವಾಲ್ಕುಂ-1, 294. 
ಸೋಷಿಯಲಿಸಂ ಇನ್‌ ಸದರನ್‌ ಏಷ್ಯಾ, ಸೌಲ್‌ರೋಸ್‌,._ ಪುಟ 2. 

ಸೋಷಿಯಲಿಸಂ ಇನ್‌ ಸದರನ್‌ ಏಷ್ಯಾ, ಸೌಲ`್‌ರೋಸ್‌- ಪುಟ 85. 

ಸೋಷಿಯಲಿಸಂ ಇನ್‌ ಸದರನ್‌ ಏಷ್ಯಾ, ಸೌಲ್‌ರೋಸ್‌ - ಪುಟ 171. 

ಮಾರ್ಕ್ಸ್‌, ಗಾಂಧಿ ಅಂಡ್‌ ಸೋಷಿಯಲಿಸಂ, ಲೋಹಿಯಾ... ಪುಟ 341-2. 


10ಸಾ 


ಮಂಥನ 


ಪಂಪನ ಒಂದು ಪದ್ಯದ ಟಿಪ್ಪಣಿ : ಸಾಧನೆ, ಸಂಪುಟ 6 ; ಸಂಚಿಕೆ 4ರಲ್ಲಿ 
ಪ್ರಕಟವಾದ ಮಂಥನ, ಪುಟ 163 - ಒಂದು ಪ್ರತಿಕ್ರಿಯೆ. 


“ಒಡೆಯ [ರ]* ದೇವರೆಂದು ನಿನಗಿತ್ತೊಡೆ ಪಟ್ಟಮನ:ರ್ಕಿದಪ್ಪೆಪೇಟ್‌ । 
ಪಾಠಾಂತರ : 4-ರೆ (ಸ) | ವಿ.ವಿ. ಆ 4-ಪ. 6 


ಈ ಸಾಲಿಗೆ ಪೂಜ್ಯ ಡಿ. ಎಲ್‌. ಎನ್‌. ರವರು ಅರ್ಥೆ ವ್ರಸರುವುದರಲ್ಲಿ, ಪ್ರಸ್ತುತ 
ಪ್ರತಿಕ್ರಿಯೆಗೆ ಒಳಗಾಗಿರುವ ಲೇಖಕ ಶಿವರಾಮಯ್ಯನವರು ಎರಡು ಅನುಮಾನ 
ಗಳನ್ನು ವ್ಯಕ್ತಪಡಿಸಿದ್ದಾ ರೆ. (1) ಒಡೆಯರ್‌ 4 ಅದೇವರ್‌_ “ಒಡೆಯರಾದ 
ಪಾಂಡವರು ಅದೇನು ಮಾಡಬಲ್ಲರು” - ಎಂಬುದು ಪೂಜ್ಯ ಡಿ. ಎಲ್‌. ಎನ್‌. ರವರ 
ಅನ್ವಯಕ್ರಮ ಅರ್ಥ. ಈ ಅರ್ಥವನ್ನು ಒಪ ದೆ ಶಿವರಾಮಯ್ಯಅವರು “ಪಾಂಡವರು 
ಇನ್ನೂ ರಾಜರಾಗಿಲ್ಲ ಅಂದಮೇಲೆ ಅವರು ಒಡೆಯರು ಹೇಗಾಗುತ್ತಾರೆ ? ಎಂದು 
ಅನುಮಾನ ವ್ಯಕ್ತಪಡಿಸಿ, "ಒಡೆಯರಾದ ಪಾಂಡವರು ಅದೇನು ಮಾಡುವರು' ? 
ಎಂಬ ಅನ್ವಯ ಅರ್ಥ ಸರಿಕಾಣುವುದಿಲ್ಲ ಎಂದು ನಿರ್ಧರಿಸುತ್ತಾರೆ. ಅಲ್ಲದೆ (ಸ) 
ಪ್ರತಿಯ *ರೆ' ಎಂಬ ಪಾಠವನ್ನು ಸ್ವೀಕರಿಸಿದರೆ “ಒಡೆಯರೆ4 ದೇವರೆಂದು`-- 
“ರಾಜರೆ ದೇವರೆಂದು” ಎಂದಾಗುತ್ತದೆ ; ಇದು "ರಾಜಾ ಪ್ರತ್ಯಕ್ಷ ದೇವತಾ' ಎಂಬ 
ಲೋಕೋಕ್ತಿಯ ಅನುವಾದವಾಗಿದೆ ; ಪಂಪ ಇದನ್ನು ಸಂದರ್ಭಕ್ಕೆ ಬಳಸಿಕೊಂಡಿರ 
ಬೇಕು ಎಂದು ಊಹಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಪದ್ಯದ ಅನ್ವಯ 
ಅರ್ಥವನ್ನು ಹೀಗೆ ಕೊಡುತ್ತಾರೆ : 


ಒಡೆಯರೆ - ರಾಜರೆ, ದೇವರೆಂದು - (ಪ )ತ್ಯಕ್ಷ) ದೇವರು ಎಂಬುದಾಗಿ, ನಿನಗೆ 
ಪಟ್ಟಮಂ ಇತ್ತೊಡೆ - ನಿನಗೆ ರಾಜ್ಯವನ್ನು ಕೊಟ್ಟರೆ, ಉರ್ಕಿದಪ್ಪೆ _ ಉಬ್ಬುತ್ತೀಯೆ 
—ಹೀಗೆ ಅನ್ವಯಮಾಡಿಕೊಳ್ಳು ವುದರಿಂದ ನಾವು ಕವಿಯ ಆಶಯಕ್ಕೆ ಹತ್ತಿರ ಹೋಗ 
ಬಹುದು ಎಂದು ಪ್ರತಿಪಾದಿಸುತ್ತಾರೆ. 


(2) "ಓಡೆಯರ್‌' ಎಂಬ ಶಬ್ದಕ್ಕೆ “ರಾಜರು” “ಹಿರಿಯರು” “ಯಜಮಾನರು” 
ಎಂದು ಬೇರೆಬೇರೆ ಅರ್ಥವಿರುವುದರಿಂದ “ಒಡೆಯರ್‌ - ಯಜಮಾನರು (ಅಂದರೆ 
ಭೀಷ್ಮಾದಿ ಹಿರಿಯರು) ಅದೇವರೆಂದು - ಅದೇನು ಮಾಡುವರೆಂದು ಎಂಬ ತಿದ್ದಿದ 
ಪಾಠದ ಅನ್ವಯ ಸಮರ್ಪಕವಾಗಿಲ್ಲ. “ಪಾಂಡವರು ಅದೇನು ಮಾಡುವರು” 


ಮಂಥನ 147 


ಎಂಬುದಕ್ಕಿಂತ, "ಈ ಮುದುಕರು, ಯಜಮಾನರು ಏನು ಮಾಡುತ್ತಾರೆ ಮಹಾ 
ಎಂದು ದುರ್ಯೋಧನ ಬೀಗುತ್ತಾನೆ' ಎಂಬ ಅರ್ಥ ಉಚಿತವಾಗುತ್ತದೆ ಎಂದು 
ಪರಿಹಾರ ನೀಡುತ್ತಾರೆ. 


ನನಗನ್ನಿಸುತ್ತದೆ : ಇಲ್ಲಿ "ಏವರ್‌' ಪದ, ಕ್ರಿಯೆಯ ಅರ್ಥದಲ್ಲಿ ಬರುವುದಿಲ್ಲ 
ಎಂದು. ಕನ್ನಡ ಕೈಪಿಡಿಯ ಕೊನೆಭಾಗದ "ಭಾಷಾಚರಿತ್ರೆ' ಯಲ್ಲಿ ಬಿ. ಎಂ. ಶ್ರೀ. 
ಹಾಗೂ ಟಿ. ಎಸ್‌. ವೆಂ. ಅವರು ಸೂಕ್ಷ್ಮವಾಗಿ ತಿಳಿಯಪಡಿಸಿರುವುದು ಬೀಸಿ 
ಏವನ್‌, ಏವರ್‌, ಏವುದು, - ಆವನ್‌, ಆವರ್‌, ಆವುದು, ಎಂಬ ಪ್ರಶ್ನಾರ್ಥಕ 
ಸರ್ವನಾಮಗಳ ಪೂರ್ವಸ್ವರೂಪ. ಈ ಆಧಾರದಮೇಲೆ ಇದರ ಆರ್ಥವನ್ನು 
ಗಮನಿಸಿದಾಗ, ಒಂದು ಯ ತಿರಸಾ ರ ಅರ್ಥ ವ್ಯ ೦ಗ್ಯಾ ರ್ಥ, ಜಾ. 
ವುಳ್ಳ ಸರ್ವನಾಮವಾಗಿ inns ಎನ್ನಿಸುತ್ತದೆ. ಇದಕ್ಕೆ ಕೆಲವು 
ಉದಾಹರಣೆಗಳನ್ನು ಕೊಡಬಯಸುತ್ತೇನೆ. 


ದೇವ ಬಿನ್ನಪಮಿಂದು ಖಾಂಡವಮಂ ಕೃಶಾನು ತೆಗುಳ್ಳು ನಾ 
ನಾವಿಧಂಸುಡೆ ನೋಡಲಾರದೆ ತಳ್ಕದೇವರ ಕಾಪಿನಾಳ್‌ 
ದೇವ ಕಿನ್ನರ ಪನ್ನಗಾವಳಿ ಮೊಟ್ಟನಪ್ಪಿನಮೆಚ್ಚು ಕೊಂ 
ದೇವರೆಂದಅಿದಿರ್ದನೊರ್ವನಗುರ್ವು ಪರ್ವಿರೆ ದೇವರಂ 

ವಿ.ವಿ. ಆ 5-ಪ. 94 


ಖಾಂಡವವನವನ್ನು ಅಗ್ನಿಸುಡುವ ತಾ ವನಪಾಲಕನೊಬ್ಬ 
ದೇವೇಂದ್ರನಿಗೆ ಮಾಡುತ್ತಿರುವ ಅರಿಕೆ ಪದ್ಯಇದು “ದೇವ ಬಿನ್ನಹ, ಇಂದು 
ಖಾಂಡವವನ್ನು ಅಗ್ನಿ ಯು ಸೇರಿ ನಾನಾವಿಧದಲ್ಲಿ ಸುಡಲು, ಅದನ್ನು ಸೋಡಲಾಶಥೆ 
ಎದುರುಬಿದ್ದ ತಮ್ಮ ಕಾವಲುಗಾರ, ದೇವ, ಕಿನ್ನ ರ, ಪನ್ನ ಗಾವಳಿ “ಮಟ್ಟ ಸವಾಗುವ 
ವರೆಗೂ ಹೊಡದುಕೋಡು, ಹೀಗೆ ಒಬ್ಬಾ ತನ ಭಯವೇ ವ್ಯಾಪಿಸುತ್ತಿ ರುವಾಗ, 
ದೇವರಂ + ಅದು 4 ಏವರ್‌ + ಎಂದ ಲ್‌ ಇ ತಮ್ಮ ೦ಥಹವರನ್ನೂ ಅದು 
ಯಾರು ? ಎಂದು ತಿಳಿದಿದ್ದಾ ನೊ ಎಂದು ಅಥ್ಸೈ ಕ ಖು ಶ್ವಾ, ವನಪಾಲಕ 
ನಿಗೆ ದೇವೇಂದ್ರನ ಪ್ರಸಿದ್ಧಿ ಗೊತ್ತು, ಅವನ ಶೌರ್ಯ ಗೊತ್ತು, ಮೇಲಾಗಿ ಇವರಿಗೆಲ್ಲಾ 
ಒಡೆಯ. Boos ಅಂತಫೆನನ್ನೂ ತಿರಸ್ಕಾ ರದಿಂದ 'ನೋಡಿದನಲ್ಲಾ ಎಂಬ ಭಾವದಲ್ಲಿ 
ಏವರ- ಯಾರವನು ? ಎಂದು ತಿಳಿದಿದ್ದ ಸಸ ಎಂದು ಬಿನ್ನ ಹ ಮಾಡಿದ್ದಾ ನೆ. 


ಮತ್ತೊಂದು ಪದ್ಯ ದಿಂದ ಇದು ಮತ್ತ ಷ್ಟೂ ಸ್ಪ ಷ್ಟ ವಾಗಬಹುದು: 


““ಸುರನರಕಿನ್ನರೋರಗ ನಭಶ್ಚರ ಕಾಂತೆಯರೇವರೆಂದು ವರಾಂಕರಿಸುವ 
ಕೆಯ್ತುದಂದದ ಮುರಾರಿಯ ತಂಗೆಯನಪು ಟಯ್ದು KR 


» 


ವಿ.ವಿ. ಆ 4-ಪ. 34 


148 ಸಾಧನೆ 


ದ್ವಾರಕೆಗೆ ಆಗಮಿಸಲಿರುವ ಅರ್ಜುನನನ್ನು ಆ ಪೊಳಲ ಕೇತುಗಳು ಸನ್ನೆ ಮಾಡಿ 
ಕರೆಯುತ್ತಿರುವ ದೃಶ್ಯ. ಪದ್ಯದ ಮೊದಲೆರಡು ಸಾಲುಗಳಿವು. ಸುರ, ನರ, ಕೆನ್ನರ, 
ಉರಗ, ನಭದವರ, ಕಾಂತೆಯರು + ಏವರ್‌ ;: ಎಂದು - ಯಾರವರು, ಯಾರು 
ಅವರು ! ಎಂದು ತಿರಸ್ಕರಿಸುವ ಮುರಾರಿಯ ತಂಗಿ ಸುಭದ್ರೆಯನ್ನು ಅಪ್ಪ ಕೆಯ್ದು 

. ಸುಭದ್ರೆಯ ಸೆ ಸೌಂದರ್ಯದ ಮುಂದೆ ಮಿಕ್ಕವರೆಲ್ಲಾ ತಿರಸಾ ರವನ್ನು Co 
ಅರ್ಥ ಸುಸ್ಪಷ್ಟ, ಇಲ್ಲಿ ಕಾಂತೆಯರು ಏನು ಮಾಡಬಲ್ಲರು, ಏನು ಮಾಡುತ್ತಾರೆ! 
ಎಂಬ ಕ್ರಿಯೆಯ ಅರ್ಧವನ್ನು ಅಂಟಿಸಿದರೆ ಮಾಡಬೇಕಾದ ಕೆಲಸ ಯಾವುದಣ ಇಲ್ಲ 


(3) ವಿ.ವಿ. ಆಶ್ವಾಸ 8: ಪದ್ಯ 98 
ಬೃಹನ್ನಳೆಯ ಬಳಿಗೆ ಉತ್ತರನು ತನ್ನ ತಂಗಿ ಉತ್ತರೆಯನ್ನು ಕಳುಹಿಸಿ 
ಅವನನ್ನು ಕರೆಸಿ, 
ಸಾರಧಿಯಪ್ಪೊ ಡಪ್ಪ ನೆನಗೀತನೆ ಪೋ ಪೆಜರೇವರಿನ್‌ ನೆರಂ 
ತ್ತ ತನ್ನ ರಥಮಂತರ ವೇಟ್ಲರದೆಯೆ ...? 
ಲ್ಕ ಎ ೦ 


ಸಾರಥಿಯಾಗುವುದಾದರೆ ಎನಗೆ ಈತನೇ ಆಗುತ್ತಾನೆ. ಹೋಗು! ಪೆರ್‌ ; ಏವರ್‌ 
+ ಇನ್‌ನೆರಂಬಾರೆನ್‌ - ಬೇರೆಯವರು (ಸಾರಥಿಯಾಗುವವರು) ಯಾರು! ಇನ್ನು 
ಸಹಾಯವನ್ನು ಎದುರುನೋಡುವುದಿಲ್ಲ ಬೇರೆಯವರು ಯಾರಾದರೂ ತನಗೆ 
ಸಂಬಂಧವಿಲ್ಲ. ಎಂಬ ತಿರಸ್ಕಾರ ಭಾವ ಎದ್ದುಕಾಣುತ್ತದೆ. 


ಇಲ್ಲೆಲ್ಲಾ ತಿರಸ್ಕಾರ ಭಾವದಲ್ಲಿ ಬಳಸಿರುವ “ಏವರ್‌' ಪದಕ್ಕೆ “ಯಾರು” 
ಏನುಮಹಾ! ಎಂಬ ಅರ್ಥವಿಟ್ಟೇ ಬಳಸಿದ್ದಾನೆ ಪಂಪ. ಕ್ರಿಯೆಗೆ ನಿಲ್ಲದೆ ಸರ್ವ 
ನಾಮ ಅರ್ಥಕ ಪದವಾಗಿ ಬಳಸಿರುವುದು ಕಾಣುತ್ತದೆ. 


ಈಗ ಆರಂಭದ ಲೇಖಕರು ತಿಳಿಸಿದ ಪಂಪನ ಪದ್ಯ ಕ್ರೈ ಅಥೈ ೯ಸುವುದಾದರೆ 
ಒಡೆಯರ್‌ 4 ಅದು + ಏವರ್‌ ಎಂದು ವಿಭಾಗಿಸಿ, ಈ ರಾಜ್ಯಕ್ಕೆ ಒಡೆಯರಾಗು 
ವವರು ಅದು ಮತ್ತೆ ಯಾರು? ಎಂದು (ಮಿಕ್ಕವರನ್ನು ಿರಸ್ಕರಿಸಿ) ನಿನಗೆ 
ಇತ್ತೊಡೆ-- ರಾಜ್ಯವನ್ನು ನಿನಗೆ ಕೊಟ್ಟರೆ... ಎಂಬುದು ಭೀಷ್ಮನ ಮನೋಭಿ 
ಪ್ರಾಯ. ದರೂ ದ ನನನ್ನು ಬಿಟ್ಟರೆ ಪಟ್ಟಕ್ಕೆ ಇನ್ನು ಯಾರು? ಎಂಬ 
ಅರ್ಥವೇ ಹೊರತು 'ಪಾಂಡವರಿದ್ದು ಅದೇನು ಮಾಡಬಲ್ಲರು' ಎಂಬ ಅರ್ಥ ಇಲ್ಲಿ 
ಉಚಿತವಲ್ಲವೇನೋ ಎನ್ನಿಸುತ್ತದೆ. ಹಾಗೂ, “ಒಡೆಯರೇ ದೇವರೆಂದು'-ಎಂದು 
ಬಿಡಿಸಿ "ರಾಜಾಪ ್ರತ್ಯಕ್ಷದೇ ವತಾ' ಎಂಬ ಲೋಕೋಕ್ತಿಯ ಮೊರೆ ಹೊಕ್ಕು “ರಾಜರೇ 
ದೇವರೆಂಬುದಾಗಿ' ಎಂಬ ಅರ್ಥದ ಹಾದಿಯನ್ನೂ ಹಿಡಿಯುವುದು NS 
ಎನ್ನಿ ಸುತ್ತ ದೆ. 


ಮಂಥನ 149 


ಹೀಗಾಗಿ ಸಾಧನೆ ಮಂಥನ167 ಪುಟದ ಡಿ.ಎಲ್‌.ಎನ್‌. ಮತ್ತು ಶಿವರಾಮಯ 
ಅವರ ಮೂರನೆ ರೀತಿಯ ಅರ್ಥಗಳನ್ನೂ ತಳಿ ಹಾಕಬಹುದು ಎನ್ನ ಬಹುದು. 


ಈಗ ಇದಕ್ಕೆ ಪೋಷಕವಾಗಿ ಸರ್ವನಾಮಗಳ ಪಟ್ಟಿಯನ್ನು ಹೀಗೆ ಕೊಡ 
ಬಹುದು : 


ಏ.ವ. ಬ.ವ. ` ಏ.ವ. ಬ.ವ. 
ಪುಲ್ಲಿಂಗ ಏವನ್‌ ಆವನ್‌ 
ಸ್ತ್ರೀಲಿಂಗ ಏವಳ | ನರ್‌ ಆವಳ್‌ | ತ್‌್‌ 
ನ. ಲಿಂಗ ಏವುದು ಏವುವು ಆವುದಂ ಆವುವು 
ಈ ಮೇಲಿನ ಸರ್ವನಾಮಗಳ ಬಳಕೆಗೆ ಕೆಲವು ಉದಾಹರಣೆಗಳನ್ನು ಕೊಡ 
ಬಯಸುತ್ತೇನೆ. ""ಏವುದು'' 
ಎ.ವಿ. 6-39 “ಬಟ್ಟೆ ದ ಪೊನ್ನ ಬೆಟ್ಟು ಒಗಳನೀವೆಡೆಗೇವುದೊ ತೂಕಮೆನ್ನ 


ಕೃ ಗಟ್ಟಿ ಛೆ ಕೊಳ್ಳಿ ಮೆಂದು... 


ರಾಶಿ ರಾಶಿಯಾಗಿ ಬದ್ದ ಆಜ ಬಿಟ್ಟ ದಂತೆ ಸುರಿದಿರುವ ಚಿನ್ನ ವನ್ನು ದಾನ 
ಮಾಡುವಲ್ಲಿ ತೂಕ ಮಾಡಿಕೊಡುವ ಕಾರ್ಯ ಯಾವುದು ? ತನ್ನ ಕಯ್ಯ ಮಾತಃ 
ಸರಿ ಎಂದು "ಕೊಳ್ಳಿ ರಿ' ಎನ್ನು ತ್ರಿ ಶಿದ್ದ ಕರ್ಣ. 


ಎ.ವಿ. 8-82 ರಾವಣನುಂ ಗಡ ಸೀತಾ 
ದೇವಿಗೆ ಸೋಲ್ತ್ಯ ದಜಫೆಲಮನೆಯ್ಲಿ ದನಿವನಾ 
ರಾವಣನಿಂ ಪಿರಿಯನೆ ಪೇ 
ಟೀವುದೊ ಶುಚಿಯಲ್ಲದವನ ಗಂಡುಂ ತೊಂಡುಂ. 


ಆ.ಪು. ಸಂಗ್ರಹ ವೃಷಭನಾಥನ ಸ್ತುತಿ ಮಾಡುವಲ್ಲಿ; ಮುಕ್ತಿ ಮಾರ್ಗವನ್ನೆ 
ಪದ್ಮ 354 ಶೋಧಿಸಿ ಪಡೆದ ವೃಷಭನಾಥ. ಪೆರರು ಚತುರ್ಗತಿಯನ್ನೆ 
ಸಾಧಿಸಿದವರು ಅದು ತಮಗೆ ಕರತಲಾಮಲಕ ಎನ್ನು 

ತ್ತಾರೆ... ಅಂತಹ ಪೊಳ್ಳು ¥ ಮಾತು, ಹರಟೆ “ಇಂದ್ರಾರ್ಚಿತ 

ನಿಗೆ ಯಾವುದು ಮಹಾ'' ಎನ್ನುವ ಮು ಪದ್ಯದ ಕೊನೆ 


ಸಾಲು. 

""ಕ್ಷರಸಿ ಸ್ಕಿ ತಾಮಳಕಮೆಂಬರಾ ಜಜುಚನೇವುದಿಂದ್ರಾರ್ಚಿತಾ” 

ಆ. ಪು. ಸಂಗ್ರಹ ...ಬಾಹುಬಲಿ ಪೊಲಿಗೆನೆ ಪೇ 
ಪದ್ಯ. 376 ಟಿನಿತುಂ ಪುರಮೇವುದೊಪೌ 


ದನಪುರಮೆನ್ನಾಳ್ಕೆಗಿಂತ. ಪೊಜಿಗೆನಿಪುಗಳ್‌ ॥ 


150 ಸಾಧನೆ 


ಪೌದನಪುರವೇ ತನ್ನ ಆಳ್ಕೆಗೆ ಹೊರಗುಳಿದ ಮೇಲೆ ಎಷ್ಟು ಪುರಗಳನ್ನು 
ಗೆದ್ದಿದ್ದರೊ, ಅದು ಯಾವುದು, ಏನು ಮಹಾ... 


ಆ. ಪು. ಸಂಗ್ರಹ ಏವನೆಮಗೆಂಬ ಶಾರ್ಯಮ 

ಪದ್ಯ. 477 ದಾವಷ ಫೈಂಭದೊಳವರದಿರಿಂತುಣದಿರೆ ಪೇ 
ಾವುದೊ ಬಾಯ್‌ ಕೇಳಿಸಿಯುವಿ 
ದೇವುದೊ ಷಟ ೈಂಡ ಮಂಡಿತಂ ಭೂವಳಯಂ 


ಇಲ್ಲಿ ಆವುದೊ, ಏವುದೂ, ಎರಡೂ ಪ್ರಯೋಗಗಳಿವೆ. ಕೊನೆ ಸಾಲಿನ 
ಅರ್ಥದಲ್ಲಿ ತಿರಸ ರ ಭಾವ ಅಡಗಿದೆ. 


ಆ 

ಪದ್ಮ. 440 .'. ನೆಲಸುಗೆ ನಿನ್ನವಕ್ಷದೊಳೆ WG ಭೂ 
ವಲಯವಮಂನ್‌, ಅಯ್ಯನ್‌ ಇತ್ತಾ ದುಮನ್‌ 
ನಿನಗೆ ಇತ್ತೆನ್‌, ಇದು  ಏವುದು + ಅಣ್ಣ... 


(ಇಲ್ಲಿ ಇದ್ಯಾವುದಣ್ಣ ವ್ಯವಹಾರ, ಯಾವುದಯ್ಯ ನಿನ್ನ ಮಾತು ಈ 
ಅರ್ಥದಲ್ಲಿ ಅವನ ಅಸಡ್ಡೆ, ತಿರಸ್ಕಾರ, ವ್ಯಂಗ್ಯ ಮನೋಭಾವ ಹೇಗೆ ವ್ಯಕ್ತವಾಗು 
ತ್ತದೆ ವಿಚಾರಮಾಡಿ.) 


ಪಂಪನಲ್ಲಿ ಮಾತ್ರ ಪ್ರಾ 
ಹಿಂದೆ, ಇಲ್ಲವೆ ಮಜ 3 ಸತಾ 
ಎನ್ನಿ ಸುತ್ತದೆ. ನಾಗಚಂದ್ರನಲ್ಲಿ “ಏವುದೋ' ಸಜಿ ಬಂದಿರುವುದು 
ಗಮನಕ್ಕೆ ಬರುತ್ತದೆ. 


2 


ಮಲ್ಲಿನಾಥ ಪುರಾಣ ಸಂಗ್ರಹ. ಪ. 194 (ಡಾ॥ ಎಂ. ಎಂ. ಕಲ್ಬುರ್ಗಿಯವರಿಂದ 
ಸಂಪಾದಿತ) 
ಗುಣವಟಿಯೆ ನೋವುದೇವುದೊ 
ಗುಣದಭ್ಯುದಯಕ್ಕೆ ನೋವು ಚೋದ್ಯಮೆ ದಿವಿಜಾ 
ಗ್ರಣಿಗಳನೆಅಗಿಪ ತಪವಿದ 
ನೆಣಿಸದೆ ಜಡನಂತೆ ಮೋಹಮೂರ್ಛಿತನಪೆ ಶೈ 
ಏವುವು (ಬ. ವ) 


ಎ. ವಿ. ೨-71 ಖಾಂಡವ ದಹನದಲ್ಲಿ ಅಗ್ನಿ ಅರ್ಜುನನಿಗೆ ಹೇಳಿದ ಮಾತು: 
“ಮಣಿಕನಕಾದಿ ವಸ್ತು ಗಳ ನೊಂದುಮನೊಲೆ ಶ್ಲ ನವೇವುವಾದರಿ 
ನ್ನುಣಿಸೆನಗಟಕ್ಕಿ....., 


| 
| 
p 
} 


ಮಂಥನ 151 


ಉಣಿಸಿನಲ್ಲಿ ಅಟಕ್ಕಿಯೇ ಹೊರತು ಅಗ್ನಿಗೆ ಮಣಿಕನಕಾದಿ ವಸ್ತುಗಳು “ಏವುವು' 
ಅವುಗಳೆಲ್ಲಾ ಯಾವ ವಸ್ತುಗಳು ತನಗೆ ಎಂಬ ಭಾವ. 


ವಿ. ವಿ. 1-75. ಶಿವಪಾರ್ವತಿಯರ ಜಗಳದ ಸನ್ನಿವೇಶ: 


“ತೊಲ ತೋಶೆಯೆಂಬ ಮಾತನನಿತಿಲ್ಲದೊಡಾಂ ತೋಳೆವೆಂದಲೆಂದೊಡಾ 
ತೊಜಕಿಯೊಳೆ ಪೋಯ್ತುಸೂರುಳೆನೆ ಸೂರುಳವೇವುವೊನಂಬೆ | 
"ತೊಲ್‌, ತೊಲಿ ಎಂಬ ಮಾತನ್‌, ಅನಿತಿಲ್ಲದೊಡೆ, ಆಂ, ತೊಟ್‌ವೆಂ' 


ಎಂದು ಪಾರ್ವತಿಯು ಶಿವನಿಗೆ ಹೇಳುತ್ತಾಳೆ. 
"ತೊಟ ಯೊಳೆ ಪೋಯ್ತು, ಆ ಸೂರುಳ್‌' ಎಂಬುದು ಶಿವನ ಉತ್ತರ. 


ಆಗ ಪಾರ್ವತಿ ಕೆರಳಿ “ಸೂರುಳು , ಅವು 4 ಏವುವೊ  ನಂಬೆನ್‌” ಎನ್ನುತ್ತಾಳೆ. 
ಭಾಷೆ, ಭಾಷೆ ಎಂಬ ಆ ಮಾತುಗಳು ಯಾವುದಯ್ಯಾ ಎನ್ನುವ ಅರ್ಥದಲ್ಲಿ ಗೌರಿಯ 


ತಿರಸ್ಕಾರ, ಕೋಪ, ವ್ಯಂಗ್ಯ ವ್ಯಕ್ತವಾಗುತ್ತದೆ. 


ಏವನ್‌ 
ಮೇಲೆ ತಿಳಿಸಿದ ಆ. ಪು. ಸಂಗ್ರ ಹ ಪದ್ಯ 377 ರಲ್ಲಿ. 


"ಏವನ 5 ಎಮಗೆ 4 ಎಂಬ ಶೌರ್ಯಮದ ಅವ ಷ್ಟಂಭದೊಳ್‌ ಲ ಶೌ 
ಮದಗಳ ಅವಲಂಬನೆಯಲ್ಲಿ ಬಾಹುಬಲಿಯು ತನ್ನನ್ನು ಕಾಣುವ ತಿರಸ್ಕಾರ ಭಾವ 
ಇದು ಎಂಬ ಭಾವನೆ ಭರತನದು. ನಮಗೆ ಈತ (ಭರತ) ಏವನ್‌ - ಯಾವನು, 
ನುಮ ಹಾ__ಎಂಬ ಅರ್ಥದಲ್ಲಿ ಬಳಸಲಾಗಿದೆ. 


ತ್ರೆ 


ಆದರೆ "ಏವಳ್‌' ಸರ್ವನಾಮದ ಪ ಪ್ರಯೋಗ ಎಲ್ಲಿಯೂ ಕಾಣಿಸದಿರುವುದು 
ಗಮನಿಸಬೇಕಾದ ಅಂಶ. ಅಲ್ಲದೆ ಹಿಂದೆ ಸಿದ ಸರ್ವನಾಮಗಳ ಬಳಕೆ ಪಂಪನಲ್ಲಿ 
ಮಾತ್ರ ವಿಶೇಷವಾಗಿ ಕಾಣಬರುತ್ತದೆ. ಇದಕ್ಕೆ ಹಿಂದೆ ಇವು ಹೇಗೆ ಬಳಕೆಯಾಗಿದ್ದ ವ್ರ, 
ಹಾಗೂ ಮುಂದೆ ಹೇಗೆ ಬಳಕೆಯಾಯಿತು. ಇಲ್ಲವೆ ಮರೆಯಾಯಿತು ಎಂಬುದನ್ನು 


ಪರಿಶೀಲಿಸಬೇಕಾಗಿದೆ. 
ಎಚ್‌. ವಿ. ಶ್ರೀನಿವಾಸಶರ್ಮ 


"ವಿರೂಪಾಕ್ಷಸ್ತುತಿ' .. ಕರ್ತೃತ್ವ ವಿಚಾರ 


ದದ 


ರಾವಬಹದೂ ರ್‌ ಆರ್‌. ನರಸಿಂಹಾ ಚಾರ್ಯ ರು "ಕರ್ಣಾಟಕ ಕವಿಚರಿತೆ'ಯ 
ಎ 
ತೃತೀಯ ಸಂಪುಟ af ks 287ರಲ್ಲಿ "ವಿರೂಪಾಕ್ಷಸ್ತುತಿ' (ಪದ್ಯ 20) 


152 ಸಾಧನೆ 


ಸು. 1600° ಎಂದು ಉಲ್ಲೇಖಿಸಿ "ಅಂಗಭವನತುಳಸರ್ವಾಂಗವಹ...' ಎಂಬ 
ವಾರ್ಧಕ ಷಟ್ಟದಿಯನ್ನು ಉದ್ದ ರಿಸಿದ್ದಾ ರೆ. 


ಮೇಲೆ ಉದಾಹರಿಸಿದ ಷಟ್ಟದಿ ವಿರೂಪಾಕ್ಷಪಂಡಿತನ (1584) “ಚೆನ್ನ ಬಸವ 
ಪುರಾಣ'ದಲ್ಲಿದೆ. (ಕಾಂಡ 3, ಸಂಧಿ 35, ಪದ್ಯ 1*). 


“ಚೆನ್ನ ಬಸವಪುರಾಣ'ದ ಪ್ರತಿ ಸಂಧಿಯ ಮೊದಲ ಪಾ ಶ್ರರ್ಥನಾ ಪದ್ಯಗಳು 
ಪ್ರಾ ಯಂಕವಾಗಿ ವಿರೂಪಾಕ್ಷನ ಸ್ತಾತಿಪರವಾಗಿವೆ. ಅಲ್ಲದೆ ಇತರ ಪುರಾಣಗಳ 
(ಉದಾ. “ಬಸವೇಶ್ವ ರನ ಪುರಾಣದನಾಂದ್ಯ', ೨. “ಚೇರಮಾಂಕನ ಕಾವ ತದನಾಂದ್ಯ' ಇ) 
ನಾಂದ್ಯ ಗಳಂತೆ ಚಿನ್ನ ಬಸವಪುರಾಣ' ೧೫. ನಾಂದ್ಯ ಸಂಗ್ರ A ಉಪಲಬ್ಧ 
ವಿವೆ. ಹೀಗಾಗಿ "ಕವಿಚರಿತೆಕಾರರಿಗೆ ಲಭಿಸಿದ "ವಿರೊಪಾಸ್ಷಸ್ತು ತ್ರಿ? ಅವರು 
ಭಾವಿಸಿದಂತೆ -- ಪ್ರತ್ಯೇಕ ಕೃತಿಯಾಗಿರದೆ, "ಚೆನ್ನ ಬಸ ಸವ ಪುರಾಣ'ದ ನಾಂದ್ಯ 


ಶಿ 
ಪದ್ಯಗಳ ಸಂಕಲನ ರೂಪವಾದ ಅಪೂರ್ಣ ಕೃತಿಯಾಗಿದೆ. 


ಎಸ್‌. ಶಿವಣ 
ಣಾ 


"ಗದಾಯುದ್ಧ'ದ ಒಂದು ಪಾಠಾಂತರ 


““ನೆಗಟ್ಟಾ ಭಾರತಮಲ್ಲ ಶಂತನುಜ ಬಾಣಾಘಾತದಿಂ ಭೀಮಭೀ 
ಮಗದಾದಂಡ ವಿಘಾತದಿಂ ಕುರುನ್ಫ ಪಾನೀಕಂ ಪಡಲ್ಹ ಟ್ಟು ಜೀ 
ರಿಗೆಯೊಕ್ಕಿಲ್ಗೆ ಣೆಯಾಗಿ ಬಿಟ ಭಟರಿಂ ಬಿಟ್ಟ ಶ್ವದಿಂ ಬಿಟ್ಟ ದಂ 
ತಿಗಳಿಂದಂ ಜವನುಂಡು ಕಾರಾಣ್‌, ತ್ತರ ಕುರುಕ್ಷೇತ್ರ ದೊಳ್‌''।! 
ಇದು ರನ್ನ ನ "ಗದಾಯುದ್ಧದಲ್ಲಿ ಬರುವ ಒಂದು ಪದ್ಯ. ಸುಯೋಧನ ಭಾರತ 
ಕಲಹದಲ್ಲಿ ತನ್ನ ಕಡೆಯ ವೀರರನ್ನೆ ಲ್ಲಾ ಕಳೆದುಕೊಂಡು ಏಕಾ ಗವೀರನಾಗಿ ರಣರಂಗ 
ದಲ್ಲಿ ಬರುತ್ತಾ as pe ಆದ ನಷ್ಟ, ಹಾಗಣ ತನ್ನ ಕಡೆಯವರು 
ತನಗೆ ಸಹಾಯವಾ ಗಲಿಲ್ಲವೆಂಬ ಕೊರಗನ್ನು ಕೊಂಡ ಸಂಜಯ ಅವನಿಗೆ 
ಸಮಾಧಾನದ ಮಾತುಗಳನ್ನು ಹೇಳುತ್ತಾ ನ. ಭೀಷ್ಮ » ದ್ರೋಣಾದಿಗಳು ಮನಸ್ಸಿಟ್ಟು 
ಯಂದ ಮಾಡಿದರಾದರೂ ಭೀಮಾರ್ಜನರ ಲದ ಮ. ಅವರ ಬಲ ಕುಗ್ಗಿ 
ತೆಂದು ಹೇಳುತ್ತಾ ಈ ಮಾತುಗಳನ್ನು ಹೇಳುತ್ತಾನೆ. - 
“ಭಾರತಮಲ್ಲನೆಂದು ಪ್ರಖ್ಯಾತನಾದ ಅರ್ಜುನನ ಬಾಣಾಘಾತದಿಂದಲೂ 
ಭೀಮನ ಭಯಂಕರವಾದ ಗದಾಘಾತದಿಂದಲೂ ಕುರುರಾಜ ಸಮೂಹವೆಲ್ಲಾ 
* (ಸಂ) : ಶಿ, ಶಿ, ಬಸವನಾಳ ; ಧಾರವಾಡ, 1934, ಪುಟ 353. 
ಸ್ಪ ಹಲ a * 
1 bs 1್ಳ hep” ಸಂಗ್ರಹ', ಕಾವ್ಯಾಲಯ, ಮೈಸೂರು. (1972) 


ಮಂಥನ 153 


ಜೀರಿಗೆಯೊಕ್ಕ ಲಾಗಿ, ಯಮನು ಉಂಡು ಕಾರಿದ ರಾಶಿಯಂತೆ ಭಟ, ಅಶ್ವ, 
ದಂತಿಘಟೆ ಈ ಕುರುಕ್ಷೇತ್ರದಲ್ಲಿ ಬಿದ್ದಿವೆ' ಎಂದು. ಆದರೆ ಇಲ್ಲಿ ಬಂದಿರುವ 
"ಶಂತನುಜ' ಎಂಬ ಮಾತು ಅನುಮಾನಕ್ಕೆ ಎಡೆಗೊಟಿ ಕೈದೆ, ಭೀಮಾರ್ಜುನರ 
ಪರಾಕ್ರಮವನ್ನು ವರ್ಣಿಸಿರುವ ಈ ಪದ್ಯದಲ್ಲಿ ಶಂತನುಜ ಮತ್ತು ಭೀಮ 
ಎಂದು ಹೇಳಲಾಗಿದೆ. ತೀ. ನಂ. ಶ್ರೀಯವರು *ಶಂತನುಜ' ಎಂಬುದಕ್ಕೆ “ಶಂತನು 
ಪುತ್ರನಾದ ಭೀಷ್ಮ'' ಎಂದು ಟಿಪ್ಪಣಿ ಭಾಗದಲ್ಲಿ ಹೇಳಿದ್ದಾರೆ. ಅಲ್ಲದೆ ಅಲ್ಲಿ 
““ಭೀಮಾರ್ಜುನರ ಸಾಹಸವರ್ಣನೆಯ ಸಂದರ್ಭದಲ್ಲಿ ಭೀಷ್ಮನ ಬಾಣಪ್ರಯೋಗದ 
ಹೊಗಳಿಕೆಗೆ ಔಚಿತ್ಯ ಕಾಣಿಸುವುದಿಲ್ಲ. ಮುಂದಿನ ಪದ್ಯದಲ್ಲಿಯೇ ಭೀಮನ ಗದೆಯ 
ಪ್ರಶಂಸೆ ಬರುತ್ತದೆ. ಅರ್ಜುನನ ಹೆಸರು ಪದ್ಯದಲ್ಲಿ ಇನ್ನೆಲ್ಲಿಯೂ ಬಂದಿಲ್ಲ. 
ಇದನ್ನು ನೋಡಿದರೆ “ಶಂತನುಜ' ಎಂಬುದು ಮೂಲಪಾಠವಾಗಿರಲಾರದೆಂದೂ, 
ಅದಕ್ಕೆ ಪ್ರತಿಯಾಗಿ ಅಲ್ಲಿ ಅರ್ಜುನನ ಹೆಸರು ಇದ್ದಿರಬೇಕೆಂದೂ ತೋರುತ್ತದೆ, 
[ಶಕ್ರಸುತ] ಎಂದೋ [ಸಂಕಮಜ] ಎಂದೋ ಇದ್ದಿ ರಬಹುದೇ ? “ಸಂಕಮ? 
ಎಂಬುದಕ್ಕೆ ಇಂದ್ರ ಎಂಬ ಅರ್ಥವಿರುವಂತೆ ತೋರುತ್ತದೆ (ಪಂಪ ಭಾ. 8. 5ರ 


_ ಪಾಠಾಂತರಗಳನ್ನು ನೋಡಿ). ಎಂದು ಹೇಳಿದ್ದಾರೆ.? ಆದರೆ ಪಠ್ಯದಲ್ಲಿ "ಶಂತನುಜ' 


ಎಂಬ ಪಾಠವನ್ನೇ ಸ್ವೀಕರಿಸಿ, ಅಡಿಟಿಪ್ಪಣಿಯಲ್ಲಿ [ಶಕ್ರ ಸುತ] ಎಂಬ ಪಾಠಾಂತರ 
ವನ್ನು ಸೂಚಿಸಿದ್ದಾರೆ. ಅನುಮಾನವನ್ನು ಸೂಚಿಸಿದ ಫ್ರೀಯತರು *ಶಂತನುಜ' 
ಪಾಠವನ್ನೆ "ಸ್ಕಿ €ಕರಿಸಲು ಕಾರಣವೇನೆಂದು ಹೇಳದೆ ಮೌನ ತಳೆದಿದ್ದಾರೆ. 


ಅದೇನೇ ಇರಲಿ, ಶುದ್ಧ ಪಾಠ ಯಾವುದೆಂಬುದನ್ನು ವಿಚಾರ ಮಾಡೋಣ. 
ತೀ. ನಂ. ಶ್ರೀ. ಯವರಂ ಸೂಚಿಸಿರುವ "ಶಕ್ರಸುತ' ಎಂಬ ಪಾಠವನ್ನು ಬಳಸಿ. 
""ನೆಗಟ್ಟಾ 'ಭಾರತಮ( "ಶಕ್ರಸುತ ” ಭಾರಿಮಳೆ ಬುಡೆ 
ಹೇಳಬಹುದು. ಇದರಿಂದ ಛಂದೋದೋಷವೂ ಇಲ್ಲ ಮತ್ತು ಅರ್ಥವೂ ಸ್ಪಷ್ಠ ಷ್ಟ. 
ಆದರೆ ತೀ. ನಂ. ಶ್ರೀ. ಈ ಪಾಠವನ್ನು ಏಕೆ ಉಳಿಸಿಕೊಳ [ಲಿಲವೋ ಅರ್ಥವಾಗು 


ವುದಿಲ್ಲ. ಈ ಪಾಠವನ್ನು ಉಳಿಸಿಕೊಳ್ಳ ಬಹುದಾಗಿತ್ತು. 


ತೀ. ನಂ. ಶ್ರೀ. ಯವರು ಟಿಪ್ಪ ಣಿಯಲ್ಲಿ ಸೂಚಿಸಿರುವ ಇನ್ನೊಂದು ಪಾಠ 
“ಸಂಕಮಜ' ವನ್ನು ಬಳಸಿ--* ಫಗ ಸ ಭಾರತಮಲ್ಲ ಸಂಕಮಜ ಬಾಣಾಘಾತದಿಂ 
ಭೀಮಭೀ? ಎಂದಿಟ್ಟು ಕೊಳ್ಳ ಬಹುದು. ಇಲ್ಲಿಯೂ ಛಂದೋದೋಷವೇನೂ ಇಲ್ಲ. 
ನಿಜ. ಆದರೆ * Red ಎಂದಾಗ "ಪಾರ್ಥ' ಎಂದು ಅರ್ಥಮಾಡುವುದು ಹೇಗೆ? 
ಎಂಬ ಸಂಶಯ ಉಂಟಾಗುತ್ತದೆ. ತೀ. ನಂ. ಫ್ರೀ. ಯವರು ಪಂಪಭಾರತದಲ್ಲಿನ 


ಫಿ 
ಬಳಕೆಯನ್ನು ಹೇಳಿ "ಸಂಕಮ' ಎಂದರೆ "ಇಂದ್ರ]' ಎಂಬರ್ಥವಿರುವಂತೆ ಹೇಳಿದ್ದಾ ರೆ. 


2 ಅದೇ ಪು. 117 
3 ಅದೇ ಅಡಿಟಿಪ್ಪಣಿ, ಪು, 15 


154 ಸಾಧನೆ 


ಆದರೆ . ಪಂಪಭಾರತದಲ್ಲಿ ಬರುವ ಸನ್ನಿವೇಶದಲ್ಲಿ ಆರೀತಿ ಅರ್ಥಮಾಡಲು ಸಾಧ್ಯ 


ಹ 
ವಿಲ್ಲ. ಅದನ್ನು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಸ್ಟ ಷ್ಟಗೊಳಿಸಿದ್ದಾರೆ. 
ನ್ಹಿವೇಶ ಮತ್ತು ಪದ್ಯ ಹೀಗಿವೆ. ಅರ್ಜುನ ಶಿವನಿಂದ ಪಾಶುಪತವನ್ನು 
ಪಡೆಯಲು ವ್ಯಾಸರಿಂದ ನಿರ್ದೇಶಿತನಾಗಿ ತಪಸ್ಸಿನಲ್ಲಿರುವಾಗ ಇಂದ್ರ ಬ್ರಾಹ್ಮಣ 
ವೇಷದಿಂದ ಬಂದು ಅವನ ಪೂರ್ವೋತ್ತರಗಳನ್ನು ಕೇಳಿದಾಗ ಅರ್ಜುನ ಹೀಗೆಂದು 
ಉತ್ತರ ಕೊಡುತ್ತಾನೆ : 

“ನಿನಗಂ ಪೇಟ್ಸೊಡೆ ಪಾಂಡುರಾಜತನಯಂ ಗಾಂಡೀವಿಯೆ:ಂದಾಯಿಗಂ 

ಗೆನೆಲಂಜೂದಿನೊಳೊತ್ತೆ ವೋಗೆ ಬನಮಂ ಪೊಕ್ಕಣ್ಣ ನೆಂದೊಂದು ಮಾ 

ತನಣಂಮೀಅದೆ ನಿಂ [ದು ಶಂಕರ] ನ ನೀನಾರಾಧಿಸೆಂದಿಂತಿದಂ 

ಮುನಿ ಪಾರಾಶರನೊಲ್ಲು ಪೇಟ್‌ ಹರಬರ್ಪನ್ನಂ ತಪಂಗೆಯ್ದ ಪೆಂ'* 
ಇದರ ಅಡಿಟಿಪ್ಪಣಿಯಲ್ಲಿ "ದುಶಂಕರ' ಎಂಬುದಕ್ಕೆ “ದ ಪಂಕಮ', “ದ ಸಂಕಮ' 
"ದಸಂತಕ' ಎಂಬ ಪಾಠಾಂತರಗಳನ್ನು ಹೇಳಿದೆ. 4ಕಿರಾಹರ್ಜನೀಯ' ಡಫ್ಲಿ 
ಕ್ರ ಷ್ಯಸೇಯತ್ರ ಸುದುಶ್ಯ ರಾಣಿ ಪ್ರಸತ್ತ್ವಯೇ ಗೋತ್ರಭಿದಸ್ತ ಪಾಂಸಿ' . ಎಂದು 
ಸ್ಪಷ್ಟವಾಗಿ ಇಂದಾ ್ರ್ರರಾಧನವನ್ನು ಉಪದೇಶಿಸಲಾಗಿದೆ-ಎಂಬ ಕಾರಣದಿಂದ ರಾ 
ನಂಜುಂಡಶಾಸ್ತ್ರಿಗಳು "ಶಂಕರ" “ಹರ' ಎಂಬಿವುಗಳನ್ನು ಇಂದ್ರಪರವಾಗಿ ತಿ 
ಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆಂದು ಹೇಳಿ ಅದು ಸರಿಯಲ್ಲವೆಂದು, 'ದಿವ್ಯಾಸ್ಟ್‌ 
ಗಳನ್ನು (ಪಾಶುಪತಾಸ್ಥಾ ್ರದಿಗಳೆನ್ನು) ಪಡೆಯಲು ಇಂದ್ರನನ್ನು ಕುರಿತು ತಪಸ್ಸು 
ಮ ಕಾದುದಕ್ಕೆ ಕಾರಣವಿಲ್ಲವೆಂದು ಪಂಪನು ಅಭಿಪಾ ನಿ ಯಪಟ್ಟು ದೇವೇಂದ್ರನು 

ತನ್ನಿಂದ್ರತ್ಯಮಂ ರ ನು ತಪಂಗೆಯ್ದಪ ನೆಂಬಸಂಕೆಯೊಳ್‌ ತಪೋನಿಘಾತಂ” 

ವಡ ಸೊ ಸಪ ಕಥೆಯನ್ನು ಮಾರ್ಪಡಿಸಿಕೊಂಡು ವ್ಯಾ ಸನ ಉಪದೇಶ 
ವೇನೆಂದು ಸ ೈಷ್ಟವಾಗಿ ಹೇಳದೆ "ಶಂಕರನ ನನ್ನಾ ರಾಧಿಸಿದಂತೆ ವರ್ಣಿಸಿದ್ದಾ ನೆಂದು 
ತೋಶುಷ್ರೆದು. ಎಂದು ಸಂಪಾದಕರು ಹೇಳಿದ್ದಾರೆ. * ಡಾ॥ಟ| ಡಿ. ಎಲ್‌. ನರಸಿಂಹಾ 
ಚಾರ್ಯರೂ "ಪಂಪಭಾರತ ದೀಪಿಕೆ' ಯಲ್ಲಿ “ಶಂಕರ' ಎಂದೇ ಸ್ತೀಕರಿಸಿ ಅರ್ಥ 
ಹೇಳಿದ್ದಾರೆ. ಈ ಅಭಿಪಾ ನ್ನ ಗಮನಿಸಿದರೆ “ಸಂಕಮ' ಎಂಬ ಶಬ್ದಕೆ 
“ಇಂದ್ರ” ಎಂದು ಅರ್ಥ ಹೇಳುವುದು ಕಷ್ಟವಾಗುತ್ತದೆ. 


(4 
2 


"ಸಂಕಮ' ಎಂಬುದು ಕನ್ನ ಡ ಶಬ್ದ ಎರಬೇಕೆಂಬುದು ನಮ್ಮ ಅಭಿಪ್ರಾಯ 
ಸಂಕಮ' ಎಂಬ ಒಬ್ಬರಾಜ ಕಲಚೂರಿ ವಂಶದಲ್ಲಿ 1176-81ರ ನಗ ಆಳಿದಂತೆ 
ತಿಳಿಯುತ್ತದೆ. 6 ಇದನ್ನು ಗಮನಿಸಿದರೆ "ಸಂಕವ 2 ಶಬ್ದ ನಾಗ ಕಾಲಕ್ಕೆ 
4 (ಸಂ) ಬೆಳ್ಳಾವೆ ವೆಂಕಟನಾರಾಯಣವಪ್ಪ, "ಪಂಪಭಾರತ', ಕನ್ನಡ ಸಾಹಿತ್ಯ ಪರಿಷತ್ತು, 
(1931) ಆ. ೮ ಪದ್ಮ ೫, ಪುಟ, 194 
5 ಅದೇ ಉಪೋದ್ಭಾ.ತ ಪು. 11.1] ಮತ್ತು xii 
6 ಕರ್ಣಾಟಕ ಪರಂಪರೆ ಭಾಗ-1, ಪು. 352, 353 


ಮಂಥನ 155 


ಇದ್ದಿರಲಿಲ್ಲವೆಂದೂ ಆನಂತರ ರೂಢಿಗೆ ಬಂದ ಶಬ್ದವೆಂದೂ ಊಹಿಸಬಹುದು. 
ಸಂಕ್ರಂದನ-ಸಂಕಮ ಆಗಿದೆ ಎನ್ನು ವುದು ಅನುಮಾನಾಸ್ಪದ. “ಸಂಕಮ' ಕಲಚೂರಿ 
ಅರಸರ ಕಾಲಕ್ಕೆ ಪ್ರ ರಕ್ಕೆ ಬಂದಿತೆಂದು ಕಾಣುತ್ತವೆ. “ಸಗಮ-ಸಂಕಮ' ಆಗಿರ 
ಬಹುದೆಂದು ಹೇಳಬಹುದು. ಈಗಲೂ “ಸಂಕಪ್ಪ? ಎಂಬ ಹೆಸರುಗಳು ಉತ್ತರ 
ಕರ್ಣಾಟಕದಲ್ಲಿ ರೂಢಿಯಲ್ಲಿರುವುದನ್ನು ಗಮನಿಸಿದರೆ "ಸಂಕಮ' "ಸಂಕ್ರಂದನ' 
ಶಬ್ದದ ತತ್ಛೃವವಲ್ಲ; ಕನ್ನಡ ಶಬ್ದವೆಂಬುದು ಸ್ಪಷ್ಟವಾಗುತ್ತದೆ. "ಸಂಕಮ + ಜ' 
ಮಾಡಿ, "ಸಂಕಮನ ಮಗ' ಎಂಬ ಅರ್ಥದಲ್ಲಿ ಪ್ರಯೋಗಮಾಡುವುದು ವ್ಯಾಕರಣ 
ಶುದ ವಲ್ಲ. ಆದುದರಿಂದ ರನ್ನ "ಸಂಕಮಜ' ಎಂದು ಬಳಸುವುದು ಸಾಧ್ಯವಿಲ್ಲ 


ಹ 
ವೆನ್ನ ಬೇಕಾಗುತ್ತದೆ. 


ಹಾಗಾದರೆ, ಶುದ್ಧ ಪಾಠ ಯಾವುದು ಎಂಬ ಪ್ರಶ್ನೆ ಬರುತ್ತದೆ. ತೀ. ನಂ. ಶ್ರೀ 
ಯವರು ಸೂಚಿಸಿರುವ “ಶಕ್ರಸುತ' ಪಾಠವನ್ನು ಉಳಿಸಿಕೊಳ್ಳೆ ಬಹುದು. ಅಲ್ಲ 
ಅದಕ್ಕೆ ಪರ್ಯಾಯವಾಗಿ "ವಾಸವಜ' ಎಂದು ಉಳಿಸಿಕೊಳ್ಳಬಹುದು. ಇಲ್ಲವ 
“ಅರ್ಜುನನ' ಎಂದೇ ಉಳಿಸಿಕೊಳ ಬಹುದು. ಆದರೆ ಪಾಠಾಂತರವನ್ನು ಸೂಚಿಸಿ 
ತೀ. ನಂ. ಶ್ರೀ. ಯವರು “ಶಂತನುಜ' ಎಂದೇ ಪಠ್ಯದಲ್ಲಿ ಉಳಿಸಿದ್ದಾರೆ. ಅಲ್ಲದೆ 
ಗದಾಯದ್ದ ವನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ಶ್ರೀ ಎ. ರಾಮಾನುಜ 


ಯ್ಯಂಗಾರ್‌ ಮತ್ತು ಎಸ್‌. ಜಿ. ನರಸಿಂಹಾಚಾರ್‌ ಅವರು ತನುಜ ಎಂಬುದನ್ನೇ 
ಕರಿಸಿದ್ದಾರೆ.? ಅಂದರೆ "ಶಂತನುಜ' ಎಂಬುದೇ ಶುದ್ಧ ಪಾಠವೆಂಬುದು ಈ 
ವಿದ್ವಾಂಸರುಗಳ ಅಭಿಪ್ರಾಯವೆಂದಾಯಿತು. ಆದರೆ ಹೇಗೆ? ಈ ಬಗೆಗೆ ಈ 
ಮೂರುಜನ ವಿದ್ವಾಂಸರೂ ಮೌನ ತಳೆದಿದ್ದಾ ರೆ. *ಶಂತನ:ಜ' ಎಂಬುದಕ್ಕೆ ಬೇರೆ 
ಪಾಠಗಳನ್ನು ಸೂಚಿಸಬಹುದಾದರೂ “ಶಂತನುಜ' ಎಂಬುದೇ ಸರಿಯಾದ ಪಾಠ 
ವೆಂಬುದು ನಮ್ಮ ಅಭಿಪ್ರಾಯ. *ಶಂತನುಜ' ಎಂಬ ಶಬ್ದಕ್ಕೆ ತೀ. ನಂ. ಶ್ರೀ. 
ಯವರು ಹೇಳುವಂತೆ "ಶಂತ್ಸನುವಿನಮಗ ಭೀಷ್ಮ' ಎಂದು ಅರ್ಥವಡಾಡಿದರೆ 
ಸಮಸ್ಯೆಗಳೇಳುತ್ತವೆ. ಆದರೆ "ಶಂತನುವಿನ ವಂಶಜ' ಎಂದು ಆರ್ಥೈಸಿ ಅದನ್ನು 
ಅರ್ಜುನನಿಗೆ ಅನ್ವಯಿಸುವುದು ಸಾಧ್ಯವಿದೆ. "ರಘುಜ' ಎಂದರೆ "ಶ್ರೀರಾಮ' ಎಂದು 
ಅರ್ಥಮಾಡುವಂತೆ ಅರ್ಜುನನನ್ನು "ಶಂತನುಜ' ಎಂದು ಕರೆದು ಅರ್ಥಮಾಡುವುದೇ 
ಸೂಕ್ತವೆಂದು ತೋರುತ್ತದೆ. 


ಓ( ಟೈ 


ಸ 


೩೭ 


ಆರ್‌. ರಾಚಪ್ಪ 


7. (ಸೆಂ) ಎ. ರಾಮಾನುಜಯ್ಯಂಗಾರ್‌ ಮತ್ತು ಎಸ್‌. ಜಿ, ನರಸಿಂಹಾಚಾರ್‌, "ಗದಾ 
ಯುದ ಂ' ವೆಸ್ಲಿ ಯನ್‌ ಮಿರ್ಷ ಪ್ರಕಟಣೆ- 1925 
ಎ [ನ 


ಕ 


ಭಳ ಟು 
Ne, 


ಇ 
+ 


“AS Sg 


ಸಂಪಾದಕೀಯ 


ಡಾ ಶಿವರಾಮ ಕಾರಂತರಿಗೆ “ಭಾರತೀಯ ಜ್ಞಾ ನಪೀಠ ಪ್ರಶಸ್ತಿ' ಬಂದ 
ಹೊತ್ತಿನಲ್ಲಿ, “ಸಾಧನೆಯು ತನ್ನ ಹ ೃತ್ಪೂರ್ವಕವಾದ ಅಭಿನಂದನೆಗಳನ್ನು 
ಸಲ್ಲಿಸುತ್ತದೆ. ಈ ಸಂತೋಷಕ್ಕೆ ಸಂಕೇತವಾಗಿ ಪ್ರಸ್ತುತ ಸಂಚಿಕೆಯನ್ನು “ಕಾರಂತ 
ವಿಶೇಷಾಂಕ” ಎಂದು ಕರೆಯಲಾಗಿದೆ. ಮೊದಲ ಐವತ್ತಕ್ಕೂ ಹೆಚ್ಚಿನ ಪುಟಗಳನ್ನು, 
ಕಾರಂತರ ಕೆಲವು ಕೃತಿಗಳನ್ನು ಕುರಿತ ಲೇಖನಗಳಿಗೆ ಮೀಸಲಾಗಿರಿಸಲಾಗಿದೆ. 


ಕನ್ನಡಕ್ಕೆ ಮೂರನೆಯ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದು ಕೊಡಲು 
ಕಾರಣವಾದ “ಮೂಕಜ್ಜಿಯ ಕನಸುಗಳು” ಎಂಬ ಕಾದಂಬರಿಯ ಬಗೆಗೆ ಭಿನ್ನಾಭಿ 
ಪ್ರಾಯಗಳಿರಬಹುದು ; ಆದರೆ ಈ ಕೃತಿಯನ್ನು ಬರೆದ ಡಾ| ಕಾರಂತರಿಗೆ ಈ 
ಪ್ರಶಸ್ತಿ ಬಂದ ಬಗೆಗೆ ಯಾರಿಗೂ ಭಿನ್ನಾಭಿಪ್ಪಾಯವಿರಲು ಸಾಧ್ಯವೇ ಇಲ್ಲ. 
ಶಿವರಾಮ ಕಾರಂತರು ಸಾಹಿತ್ಯ, ಕಲೆ ಮತ್ತಿತರ ಕ್ಷೇತ್ರಗಳಲ್ಲಿ ನಡೆಯಿಸಿದ ಪ್ರಯೋಗ, 
ಸಾಧಿಸಿದ ಗೆಲುವು ಅಪೂರ್ವವಾದದ್ದು . ಮೂಲತಹ ಸಾಹಸ ಪ್ರವೃತ್ತಿಯ, ಪ್ರಖರ 
ವಿಚಾರವಂತಿಕೆಯ, ಮುಕ್ತವಾದ ನಿಲುವಿನ ಮತ್ತು ರಸಹೃದಯದ ಕಾರಂತರು, 
ಕಳೆದ ಅರ್ಧಶತಮಾನಕ್ಕೂ ಮಿಕ್ಕ ಈ ಅವಧಿಯಲ್ಲಿ, ತಮ್ಮ ಬದುಕು ಹಾಗೂ 
ಬರೆಹಗಳ ಮೂಲಕ, ಜೀವನದ ಅರ್ಥವಂತಿಕೆಯನ್ನು ಹೆಚ್ಚಿಸುತ್ತಾ, ಓದುಗರ 
ತಿಳಿವಿನ ಪರಿಧಿಯನ್ನು ವಿಸ್ತರಿಸುತ್ತಾ ಕನ್ನಡಿಗರೆಲ್ಲರ ಕೃತಜ್ಞ ತೆಗೆ ಪಾತ್ರರಾಗಿದ್ದಾರೆ. 
ಸದ್ಯಕ್ಕೆ, ಭಾರತೀಯ ಪರಿಸರದಲ್ಲಿ “ಜ್ಞಾನಪೀಠ ಪ್ರಶಸ್ತಿ'ಯಂಥ ಅತ್ಯುನ್ನತ 
ಗೌರವವನ್ನು ಪಡೆದ ಕಾರಂತರನ್ನು ಅಭಿನಂದಿಸುತ್ತಾ, ಇದಕ್ಕೂ ಮೀರಿದ ಗೌರವ 
ವನ್ನು ಕಾರಂತರು ಪಡೆಯಲು ಅರ್ಹರಾಗಿದ್ದಾರೆ ಎನ್ನು ವುದನ್ನು ಇಲ್ಲಿ ಹೇಳ 
ಬೇಕಾಗಿದೆ. 


ಸಂಪಾದಕರು 


ಈ ಸಂಚಿಕೆಯ ಲೇಖಕರು 
ಸುಮತೀಂದ್ರ ನಾಡಿಗ್‌ 


ಡಾಹ ಜಿ. ಎಸ್‌. ಶಿವರುದ್ರಪ್ಪ 


ಕ. ವಿ. ನಾರಾಯಣ 


ಕ. ರಂ. ನಾಗರಾಜ 


ಸಿ. ವೀರಣ್ಣ 


ಕೆ. ಜಿ. ಮಂಜುನಾಥ 


ಬರಗೂರು ರಾಮಚಂದ ಪ 
ಇ ಫಿ 


ಡಾ ಎಸ್‌. ವಿದಾ 6ಶಂಕರ 


ಕರ್ನಾಟಕ ಬುಕ್‌ ಹೌಸ್‌, 
ಗಾಂಧಿಬಜಾರ್‌, ಬೆಂಗಳೂರು 560 0೦4 


ನಿರ್ದೇಶಕರು, * | 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560 056 


ಅಧ್ಯಾಪಕರು, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560056 


ಅಧ್ಯಾಪಕರು, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560056 


ಅಧ್ಯಾಪಕರು, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560056 


ಮೂರನೇ ಸೆಮಿಸ ರ್‌ ವಿದ್ಯಾರ್ಥಿ, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560 056 


ಅಧ್ಯಾಪಕರು, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560 056 


ಅಧ್ಯಾಪಕರು, 


ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾ ನಭಾರತಿ, ಬೆಂಗಳೂರು 560 056 


ಈ ಸಂಚಿಕೆಯ ಲೇಖಕರು 159 


ಮೊರಬದ ಮಲ್ಲಿಕಾರ್ಜುನ ಮೂರನೇ ಸೆಮಿಸ್ಟರ್‌ ವಿದ್ಯಾರ್ಥಿ, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560056 


ಬಸವರಾಜ ಕಲ್ಲು ಡಿ ಸಂಶೋಧನ ಸಹಾಯಕರು, 
ಕನ್ನಡ ಅಧ್ಯಯನ ಕೇಂದ್ರ,` 
ಜ್ಞಾನಭಾರತಿ, ಬೆಂಗಳೂರು 560050 


ಶ್ರೀಮತಿ ಮಾರಾ ಚಕ್ರವರ್ತಿ ಅಧ್ಯಾಪಿಕೆ, ಸಂಸ್ಕೃತ ಎಭಾಗ, 
ಬೆಂಗಳೂರು ವಿಶ್ವವಿದ್ಯಾಲಯ, 
ಜ್ಞಾನಭಾರತಿ, ಬೆಂಗಳೂರು 560 056 


ಎಂ. ಗುರುನಾಥ ಸಂಶೋಧನ.ವಿದ್ಯಾರ್ಥಿ, 
ಬಿ.ಎಂ.ಎಸ್‌. ಕಾಲೇಜ್‌ ಆಫ್‌ ಲಾ, 
ಬೆಂಗಳೂರು 560 004 


_ Na aT ಸಹ್ಯ ಹೆ 


ಬಿ. ವಸಂತಶೆಟಿ ತೆ ಎಸ್‌.ಎಂ.ಎಸ್‌. ಜೂನಿಯರ್‌ ಕಾಲೇಜ್‌, 
ಬ್ರಹ್ಮಾವರ (ದ.ಕ.) 576 213 


ಎ. ಎಸ್‌. ವೇಣುಗೋಪಾಲರಾವ್‌ ಕನ್ನಡ ವಿಭಾಗದ ಮುಖ್ಯಸ್ಥರು, 
ಕಮಲಾ ನೆಹರೂ ಕಾಲೇಜು, 
ಶಿವಮೊಗ 

[a 


ಅಧ್ಯಾಪಕರು, 
ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾ ನಭಾರತಿ, ಬೆಂಗಳೂರು 560056 


ಡಾ! ವಿ. ಶಿವಾನಂದ ಕನ್ನಡ ಅಧ್ಯಾಪಕರು, 
ಸ್ಥಾತಕೋತ್ತರ ಕೇಂದ್ರ, 


ಗುಲ್ಬರ್ಗ 585 105 


ಹಿ. ರಾಮಭಟ್‌ ಅಧ್ಯಾಪಕರು, 
ಮಹಾತ್ಮಗಾಂಧಿ ಮೆಮೋರಿಯಲ್‌ 
ಕಾಲೇಜು, ಉಡುಪಿ 576102 


100 


ಎಂ. ಎನ್‌. ಜೆ ಪ್ರಕಾಶ್‌ 


ಡಾ॥ ಡಿ. ಎಸ್‌. ಶಿವಪ್ಪ 


ಡಾ॥ ಎಂ. ಚಿದಾನಂದಮೂರ್ತಿ 


ಸಾಧನೆ 


ಸರಕಾರಿ ಜೂನಿಯರ್‌ ಕಾಲೇಜು, 
ಮೂಲ್ಕಿ, 
ಉಡುಪಿ ತಾಲ್ಲೋಕು 574 154 


29, *ಕಿರಣ', 7ನೇ ಕ್ರಾಸ್‌, 
ಸರಸ ಕೈತಿಪುರಂ, ಮೆ ಸೂರು 550009 


ಪ್ರಾಧ್ಯಾಪಕರು, 
ಕನ್ನಡ ಅಧ್ಯಯನ ಕೇಂದ,, 
ಜ್ಞಾನಭಾರತಿ, ಬೆಂಗಳೂರು 560056 


ರೀಡರ್‌, ಕನ್ನಡ ಅಧ್ಯಯನ ಕೇಂದ್ರ, 
ಜ್ಞಾನಭಾರತಿ, ಬೆಂಗಳೂರು 560056 


ನಂ. 15, |v ಎನ್‌. ಬ್ಲಾಕ್‌, 
ರಾಜಾಜಿನಗರ, ಬೆಂಗಳೂರು 560 010 


ರೀಡರ್‌ ಹಾಗೂ ಮುಖ್ಯಸ್ಥರು, 
ಎಂ. ಇ. ಎಸ್‌. ಕಾಲೇಜು, 
ಬೆಂಗಳೂರು 560 003 


ಜ್ಞಾನಭಾರತಿ, ಬೆಂಗಳೂರು 560 056 


ಮುಖ್ಯಸ್ಥರು, ಕನ್ನಡ ವಿಭಾಗ, 
ಶ್ರೀ ಜಗದ್ಗುರು ರೇಣುಕಾಚಾರ್ಯ 
ಕಾಲೇಜು, ಬೆಂಗಳೂರು 560009 


ಹ 
ಸಿ 


ಕ ನಮ ನಿಯತಕಾಲಿಕಗಳು 


ಸೃಜನಾತ್ಮಕ ಮತ್ತು ಸಂಶೋಧನಾತ್ಮಕ ಹಾಗೂ ಜನಪ್ರಿಯ ಬರಹಗಳಿಂದ ೬ 
ಸಾಹಿತ್ಯ ಕ ಮಾನವಿಕ ಮತ್ತು ವೈಜ್ಞಾ ನಿಕ ಕ್ಷೇತ್ರಗಳಿಗೆ: ಮಾಸಲಾದ. 


ಸಾಧನೆ * 

ಕನ್ನಡ ತ್ರೈಮಾಸಿಕ 
ವಾರ್ಷಿಕ ಚಂದಾ 8-00 
(ವಿದ್ಯಾರ್ಥಿಗಳಿಗೆ) 5-00 


ಆಜೀವ ಚಂದಾ ಹಣ 100-00 ರೂ. 


ಗಳನ್ನು ಎರಡು ಕಂತುಗಳಲ್ಲಿ ಒಂದು 
ವರ್ಷದ ಅವಧಿಯಲ್ಲಿ ಪಾವತಿ 
' ಮಾಡಬಹುದು. 


ಎದ್ಕಾ ಭಾರತಿ 
ಇಂಗ್ಲಿ ಷ್‌ ಅರ್ಧವಾರ್ಷಿಕ 
ವಾರ್ಷಿಕ ಚಂದಾ 10-00 


ವಿವರಗಳಿಗೆ ವ್ಯವಹರಿಸಿ : 


ನಿರ್ದೇಶಕರು ಗ ¥ ; 

ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ 
ಕ ಸ ಚ fy 3 
81 


ಕ 
ತ ಕ 
4 A 
4 
pe » 
$4 ಇ 
ೆ ತ ಸ p 
48 + ೫ 
ಬ 
| ತಿ 
ಸ ಗ 
fon 
Nas ಫ್‌ 
¢ » Fo 
y Tp 
bol Ra 
> ¥ 
ಕ ಫೆ 
$b 
SAS ಜ್ರ (ಆತ 


ವಜಾ ಬು ಭಾರತಿ 
ಇಂಗ್ಲಿಷ್‌ ಅರ್ಧವಾರ್ಷಿಕ 
ವಾರ್ಷಿಕ ಚಂದಾ 10-00 


ಜನಪ್ರಿಯ ವಿಜ್ಞಾ ನ 
ಕನ್ನಡದ ಏಕೈಕ ವಿಜ್ಞಾನ ಮಾಸಿಕ. | 
ವಾರ್ಷಿಕ ಚಂದಾ. 12-00 ಬಫೆ 


